RNI No. KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೮ 
Volume 148 


ಬೆಂಗಳೂರು, ಗುರುವಾರ , ಮೇ ೯ , ೨೦೧೩ ( ವೈಶಾಖ ೧೯ , ಶಕ ವರ್ಷ ೧೯೩೫) 
Bangalore, Thursday, May 9, 2013 (Vaishakha 19 , Shaka Varsha 1935 ) 


ಸಂಚಿಕೆ ೧೯ 
Issue 19 


ಭಾಗ ೧ 
ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ 

ಎಲ್ಲಾ ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 


INFORMATION TECHNOLOGY, BIOTECHNOLOGY AND SCIENCE AND 

TECHNOLOGY SECRETARIAT 


Sub 


: Constitution of Executive Committee on Kanaja Project. 


Read 


Read : 1) GO No. ED 122 URC 2012 Dt:09 -10-2012. 


- 2012 . 


2) Office Order No: 16 dt: 9/12/ 2010 


PREAMBLE : 

In the Government Order read at (1) above, the Department of Information Technology , Bio Technology and Science and 
Technology has been appointed as the Nodal Department of the KANAJA Portal Project . 

In the meeting held on 6 . 11.2012 under the chairmanship of Principal Secretary , IT, BT and ST regarding KANAJA Portal, 
it was decided to constituted a Executive Committee under the Chairmanship of Principal Secretary , IT , BT and ST Department. 
Hence the order . 

GOVERNMENT ORDER No: ITD 197 MIS 2012 , BANGALORE, DATED : 21- 12-2012. 
In the circumstance explained in the preamble , Government is pleased to constitute the Executive Committee on KANAJA 
Portal project with the following. 
a ) Principal Secretary - IT , BT and S & T 

- Chairman 


b ) Prof. Sridhar, Member Secretary & 

Executive Director, Karnataka Jnana Ayoga 


- Member 


c ) Dr. Rajagopalan , IIIT B 


- Member 


d ) Representative of Kannada & Culture Dept. 


- Member 


e ) Consortium Partner 


- Member 


By Order and in the name of the Governor of Karnataka , 

E . Ramakrishnappa 
Under Secretary to Government 
Department of Information Technology 
Biotechnology and Science & Technology 


P . R . 311 


(೯೦೫) 


೯೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 

ಭಾಗ ೧ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ವಿಷಯ : ನಗರಾಭಿವೃದ್ಧಿ ಇಲಾಖೆಯ ಕಡತಗಳು ಕಾಣೆಯಾಗಿರುವುದಕ್ಕೆ ಸಂಬಂಧಪಟ್ಟಂತೆ ಸಂಬಂಧಿಸಿದ 

ಅಧಿಕಾರಿ /ನೌಕರರುಗಳ ವಿರುದ್ಧದ ಶಿಸ್ತು ಕ್ರಮದ ಅಂತಿಮ ಆದೇಶವನ್ನು ಹೊರಡಿಸುವ ಬಗ್ಗೆ . 
ಓದಲಾಗಿದೆ : 1) ಸರ್ಕಾರದ ಕಾರ್ಯದರ್ಶಿ , ನಗರಾಭಿವೃದ್ಧಿ ಇಲಾಖೆ ಇವರ ಅರೆ ಸರ್ಕಾರಿ ಪತ್ರ ಸಂಖ್ಯೆ ನಅಇ 126 

ಬೆಮಪ್ರಾ 2010 ( ಭಾಗ), ದಿನಾಂಕ: 18 - 8 - 2010. 
2) ಸರ್ಕಾರದ ಆದೇಶ ಸಂಖ್ಯೆ ಸಿಆಸುಇ 14 ಸೇಇವಿ 2010 , ದಿನಾಂಕ: 4 - 9 - 2010. 
3) ನೋಟೀಸ್ ಸಂಖ್ಯೆ ಸಿಆಸುಇ 14 ಸೇವಿ 2010, ದಿನಾಂಕ: 13 -10 - 2010. 
4) ಆರೋಪಿತ 11 ಮಂದಿ ಅಧಿಕಾರಿ / ನೌಕರರುಗಳು ಸಲ್ಲಿಸಿರುವ ಲಿಖಿತ ಹೇಳಿಕೆಗಳು. 
5 ) ಸರ್ಕಾರದ ಆದೇಶ ಸಂಖ್ಯೆ ಸಿಆಸುಇ 14 ಸೇಇವಿ 2010, ದಿನಾಂಕ: 8 - 6 - 2011. 
6 ) ಸರ್ಕಾರದ ಆದೇಶ ಸಂಖ್ಯೆ ಸಿಆಸುಇ 14 ಸೇಇವಿ 2010 , ದಿನಾಂಕ : 23 - 7 - 2011 . 

7) ವಿಚಾರಣಾಧಿಕಾರಿಗಳ ವಿಚಾರಣಾ ವರದಿ ದಿನಾಂಕ : 31-8 - 2012 . 
ಪ್ರಸ್ತಾವನೆ : 

ಘನ ಸರ್ವೋಚ್ಚ ನ್ಯಾಯಾಲಯದ ಮುಂದಿದ್ದ ಎಸ್.ಎಲ್. ಪಿ. ( ಸಿವಿಲ್) ಪ್ರಕರಣ ಸಂಖ್ಯೆ : 6662 - 6670/2002 ಶ್ರೀ ವಸಂತ್ ಶ್ರೀಧರ್ 
ಕುಲಕರ್ಣಿ ಮತ್ತು ಇತರರು - ವಿರುದ್ದ - ಸರ್ಕಾರ ಮತ್ತು ಇತರರು, ಇದಕ್ಕೆ ಸಂಬಂಧಿಸಿದಂತೆ ನಗರಾಭಿವೃದ್ಧಿ ಇಲಾಖೆಯ ಅಭಿವೃದ್ಧಿ ಪ್ರಾಧಿಕಾರ 
ಶಾಖೆಯಲ್ಲಿನ ಕಡತ ಸಂಖ್ಯೆ ನಅಇ 118 ಬೆಮಪ್ರಾ 2000ನ್ನು ಹಾಗೂ ಇದರೊಂದಿಗೆ ಜೋಡಣೆಯಾಗಿದ್ದ ನಅಇ 172 ಬೆಮಪ್ರಾ 1998 ಕಡತವನ್ನು 
ಸರ್ವೋಚ್ಚ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕಾಗಿತ್ತು. ಘನ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅಗತ್ಯವಾಗಿ ಒದಗಿಸಬೇಕಾಗಿರುವ ಎರಡು ಕಡತಗಳು 
ಲಭ್ಯವಾಗದೇ ಇದ್ದ ಹಿನ್ನೆಲೆಯಲ್ಲಿ ಸದರಿ ಕಡತಗಳು ಕಣ್ಮರೆ | ಕಳೆದು ಹೋಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದ್ದರಿಂದ ಹಾಗೂ ಕಡತಗಳು ಕಣ್ಮರೆ | 
ಕಳೆದು ಹೋಗಿರುವುದಕ್ಕೆ ಸಂಬಂಧಿಸಿದಂತೆ ಮೇಲೆ ಓದಲಾದ (1) ರ ಪತ್ರದಲ್ಲಿನ ಸರ್ಕಾರದ ಕಾರ್ಯದರ್ಶಿ , ನಗರಾಭಿವೃದ್ಧಿ ಇಲಾಖೆ ಇವರ ಶಿಫಾರಸ್ಸಿನಂತೆ 
ಹೊಣೆಗಾರರಾದ ಅಧಿಕಾರಿ / ಸಿಬ್ಬಂದಿಗಳ ವಿರುದ್ಧ ಶಿಸ್ತು ಕ್ರಮ ಬಾಕಿ ಇರಿಸಿ ಸರ್ಕಾರಿ ಸೇವೆಯಿಂದ ಅಮಾನತ್ತುಗೊಳಿಸುವುದು ಅವಶ್ಯಕವೆಂದು ಸರ್ಕಾರವು 
ಭಾವಿಸಿದ್ದರಿಂದ ಮೇಲೆ ಓದಲಾದ ( 2) ರ ಆದೇಶದಲ್ಲಿ ಈ ಕೆಳಕಂಡ ಅಧಿಕಾರಿ / ನೌಕರರುಗಳನ್ನು ಸೇವೆಯಿಂದ ಅಮಾನತ್ತುಗೊಳಿಸಿ ಆದೇಶಿಸಲಾಗಿತ್ತು: 

1) ಶ್ರೀ ಎಸ್. ಜೆ. ಸಂಪತ್‌ಕುಮಾರ್‌, ( ಹಿಂದಿನ ಶಾಖಾಧಿಕಾರಿ, ನಗರಾಭಿವೃದ್ಧಿ ಇಲಾಖೆ) ಪ್ರಸ್ತುತ ಅಧೀನ ಕಾರ್ಯದರ್ಶಿ , 

ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ | 
2 ) ಶ್ರೀ ಶಾಂತರಾಮ್ ನಾಯಕ್, ಶಾಖಾಧಿಕಾರಿ, ನಗರಾಭಿವೃದ್ಧಿ ಇಲಾಖೆ 
3) ಶ್ರೀ ಟಿ. ಹಾಲಸಿದ್ಧಪ್ಪ, ( ಹಿಂದಿನ ಸಹಾಯಕರು, ನಗರಾಭಿವೃದ್ಧಿ ಇಲಾಖೆ) ಪ್ರಸ್ತುತ ಹಿರಿಯ ಸಹಾಯಕರು, ಸಿ. ಆ. ಸು .ಇ. 

(ಸೇವೆಗಳು - ಡಿ ) 
4) ಶ್ರೀ ಜಗದೀಶರೆಡ್ಡಿ, ( ಹಿಂದಿನ ಸಹಾಯಕರು, ನಗರಾಭಿವೃದ್ಧಿ ಇಲಾಖೆ) ಪ್ರಸ್ತುತ ಹಿರಿಯ ಸಹಾಯಕರು, ಜಲಸಂಪನ್ಮೂಲ 

ಇಲಾಖೆ | 
5) ಶ್ರೀ ಎಲ್. ರಮೇಶ್, ಸಹಾಯಕರು , ನಗರಾಭಿವೃದ್ಧಿ ಇಲಾಖೆ ಪ್ರಸ್ತುತ ಕಂದಾಯ ಇಲಾಖೆ 

6) ಶ್ರೀ ಟಿ .ಹೆಚ್ , ಚಿಕ್ಕಹುಚ್ಚಯ್ಯ , ಕಿರಿಯ ಸಹಾಯಕರು, ನಗರಾಭಿವೃದ್ಧಿ ಇಲಾಖೆ, ಪ್ರಸ್ತುತ ಸಿ. ಆ. ಸು . ಇ. ( ಲೆಕ್ಕಪತ್ರ -1) 

ಮೇಲ್ಕಂಡ ಅಧಿಕಾರಿ / ನೌಕರರುಗಳನ್ನೊಳಗೊಂಡಂತೆ ಒಟ್ಟು 11 ಅಧಿಕಾರಿ/ ನೌಕರರುಗಳು ಈ ಪ್ರಕರಣಕ್ಕೆ ಜವಾಬ್ದಾರರೆಂದು ಕಂಡುಬಂದಿದ್ದರಿಂದ 
ಮೇಲೆ ಓದಲಾದ (3) ರನ್ವಯ ಈ ಕೆಳಕಂಡ ಆರೋಪಿತ ಅಧಿಕಾರಿ / ನೌಕರರುಗಳಿಗೆ ಕಾರಣ ಕೇಳುವ ನೋಟೀಸ್‌ನೊಂದಿಗೆ ದೋಷಾರೋಪಣಾ 
ಪಟ್ಟಿಗಳನ್ನು ಜಾರಿ ಮಾಡಲಾಗಿತ್ತು: 

1) ಎಸ್. ಜೆ. ಸಂಪತ್ ಕುಮಾರ್ 

ಅಧೀನ ಕಾರ್ಯದರ್ಶಿ 
2) ಸಿ. ಟಿ. ನಾರಾಯಣಸ್ವಾಮಿ 

ಅಧೀನ ಕಾರ್ಯದರ್ಶಿ 
3) ಎನ್. ವೈ , ಸಾಗರ್ 

ಅಧೀನ ಕಾರ್ಯದರ್ಶಿ 
4) ಶಾಂತರಾಮ್ ನಾಯಕ್ 

ಶಾಖಾಧಿಕಾರಿ 
5) ಜಿ.ಎಸ್. ಪ್ರಕಾಶ್ 

ಹಿರಿಯ ಸಹಾಯಕರು 
6) ಟಿ. ಹಾಲಸಿದ್ಧಪ್ಪ 

ಹಿರಿಯ ಸಹಾಯಕ 
ಎಲ್. ರಮೇಶ್ 
ಸಹಾಯಕರು 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 


೯೦೭ 


8) ಜಗದೀಶರೆಡ್ಡಿ 

ಸಹಾಯಕರು 
9) ಸಿ.ಆರ್. ರವಿಚಂದ್ರ 

ಸಹಾಯಕ 
10) ಪಿ .ಎನ್ . ನಾಗರಾಜ್ 

ಸಹಾಯಕರು 
11) ಟಿ. ಹೆಚ್ , ಚಿಕ್ಕಹುಚ್ಚಯ್ಯ 

ಕಿರಿಯ ಸಹಾಯಕ 
ಮೇಲ್ಕಂಡ ಆರೋಪಿತ 11 ಮಂದಿ ಅಧಿಕಾರಿ / ನೌಕರರುಗಳು ತಮ್ಮ ವಿರುದ್ಧ ಹೊರಿಸಲಾದ ಆರೋಪಗಳನ್ನು ನಿರಾಕರಿಸಿ ತಮ್ಮನ್ನು 
ದೋಷಮುಕ್ತರನ್ನಾಗಿಸುವಂತೆ ಮೇಲೆ ಓದಲಾದ ( 4)ರಲ್ಲಿ ತಮ್ಮ ಲಿಖಿತ ಹೇಳಿಕೆಗಳಲ್ಲಿ ಕೋರಿರುತ್ತಾರೆ. ಸದರಿ ಲಿಖಿತ ಹೇಳಿಕೆಗಳನ್ನು ಕೂಲಂಕಷವಾಗಿ 
ಪರಿಶೀಲಿಸಿ, ಆರೋಪಗಳಲ್ಲಿನ ಸತ್ಯಾಸತ್ಯತೆಯನ್ನು ತಿಳಿಯುವ ದೃಷ್ಟಿಯಿಂದ ವಿಚಾರಣೆಯನ್ನು ನಡೆಸಲು ತೀರ್ಮಾನಿಸಿದ ಸರ್ಕಾರವು ಮೇಲೆ ಓದಲಾದ 
( 5) ರ ಆದೇಶದನ್ವಯ ಇವರುಗಳ ವಿರುದ್ಧ ಕರ್ನಾಟಕ ನಾಗರೀಕ ಸೇವಾ ( ವರ್ಗಿಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿಗಳು 1957ರ 
ನಿಯಮ 11 ಮತ್ತು 13ರನ್ವಯ ಜಂಟಿ ಇಲಾಖಾ ವಿಚಾರಣೆ ನಡೆಸಲು ನಿಯಮ 11( 2) ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ರಿಚರ್ಡ್ 
ಲೋಬೊ , ಜಂಟಿ ಪ್ರಾರೂಪಣಕಾರರು ಹಾಗೂ ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ , ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಇಲಾಖೆ, 
ಕರ್ನಾಟಕ ಸರ್ಕಾರ ಸಚಿವಾಲಯ ಬೆಂಗಳೂರು ಅವರನ್ನು ವಿಚಾರಣಾಧಿಕಾರಿಯಾಗಿ ಹಾಗೂ ಇದೇ ನಿಯಮಾವಳಿಗಳ ನಿಯಮ 11( 5) ( ಸಿ) ರ ಅನ್ವಯ 
ಶ್ರೀ ಜೋಸ್ ಗ್ರೇವಿಯರ್, ಅಂದಿನ ಶಾಖಾಧಿಕಾರಿ , ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ( ಆಡಳಿತ ಕೋಶ) ಅವರನ್ನು ಮಂಡನಾಧಿಕಾರಿಯನ್ನಾಗಿ 
ನೇಮಕ ಮಾಡಿ ಆದೇಶಿಸಲಾಗಿತ್ತು. 

ಮೇಲೆ ಓದಲಾದ (6) ರ ಆದೇಶದನ್ವಯ ಅಮಾನತ್ತಿನಲ್ಲಿದ್ದ ಆರು ಅಧಿಕಾರಿ ನೌಕರರುಗಳ ವಿರುದ್ದದ ಶಿಸ್ತಿನ ಕ್ರಮವನ್ನು ಬಾಕಿಯಿಟ್ಟು ಸೇವೆಗೆ 
ಪುನರ್‌ಸ್ಥಾಪಿಸಲಾಗಿರುತ್ತದೆ. 

ವಿಚಾರಣೆ ನಡೆಸಿದ ವಿಚಾರಣಾಧಿಕಾರಿಗಳು ವಿಚಾರಣೆಯನ್ನು ಪೂರ್ಣಗೊಳಿಸಿ ಮೇಲೆ ಓದಲಾದ (7)ರಲ್ಲಿ ವಿಚಾರಣಾ ವರದಿಯನ್ನು ಸಲ್ಲಿಸುತ್ತಾ, 
ಮೇಲ್ಕಂಡ ಆರೋಪಿತ ಎಲ್ಲಾ ಅಧಿಕಾರಿ/ ನೌಕರರುಗಳ ವಿರುದ್ಧದ ಆರೋಪ ಸಾಬೀತಾಗಿರುವುದಿಲ್ಲ ಮತ್ತು ಈ ಪ್ರಕರಣದಲ್ಲಿ ಕಡತ ಕಾಣೆಯಾಗಲು 
ಕಾರಣರಾದ ಅಧಿಕಾರಿ/ಸಿಬ್ಬಂದಿಗಳನ್ನು ಗುರುತಿಸಿ ಹೊಣೆಗಾರರನ್ನಾಗಿಸುವುದು ಸಾಧ್ಯವಿರುವುದಿಲ್ಲವೆಂದು ವಿಚಾರಣಾ ವರದಿಯಲ್ಲಿ ತಿಳಿಸಿರುತ್ತಾರೆ. 
ವಿಚಾರಣಾಧಿಕಾರಿಯವರು ಸಲ್ಲಿಸಿರುವ ದಿನಾಂಕ: 31- 8 - 2012ರ ವಿಚಾರಣಾ ವರದಿಯನ್ನು ಸರ್ಕಾರವು ಅಂಗೀಕರಿಸಿ ಪ್ರಕರಣವನ್ನು ಕೂಲಂಕಷವಾಗಿ 
ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಲು ನಿರ್ಧರಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 14ಸೇವಿ 2010 , ಬೆಂಗಳೂರು, ದಿನಾಂಕ: 11ನೇ ಫೆಬ್ರವರಿ 2013 . 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ನಗರಾಭಿವೃದ್ಧಿ ಇಲಾಖೆಯ ಕಡತ ಕಾಣೆಯಾಗಿರುವುದಕ್ಕೆ ಸಂಬಂಧಿಸಿದಂತೆ 
ಆರೋಪಿಸಲಾದ ಹನ್ನೊಂದು ಅಧಿಕಾರಿ/ ನೌಕರರುಗಳ ಪೈಕಿ ಈ ಕೆಳಕಂಡ ಆರು ಅಧಿಕಾರಿ / ನೌಕರರ ವಿರುದ್ಧ ಆರೋಪವು ಸಾಬೀತಾಗದೇ ಇರುವುದರಿಂದ 
ಇವರುಗಳನ್ನು ಆರೋಪದಿಂದ ದೋಷಮುಕ್ತಗೊಳಿಸಿ ಆದೇಶಿಸಲಾಗಿದೆ: 

1) ಶ್ರೀ ಎಸ್. ಜೆ. ಸಂಪತ್ ಕುಮಾರ್, ಅಂದಿನ ಶಾಖಾಧಿಕಾರಿ, ನಗರಾಭಿವೃದ್ಧಿ ಇಲಾಖೆ 

ಪ್ರಸ್ತುತ ಅಧೀನ ಕಾರ್ಯದರ್ಶಿ , ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ. 
2) ಶ್ರೀ ಶಾಂತರಾಮ್ ನಾಯಕ್, ಶಾಖಾಧಿಕಾರಿ, ನಗರಾಭಿವೃದ್ಧಿ ಇಲಾಖೆ 

ಪ್ರಸ್ತುತ ಶಾಖಾಧಿಕಾರಿ, ಕಂದಾಯ ಇಲಾಖೆ (ಭೂಮಿ) 
3) ಶ್ರೀ ಟಿ. ಹಾಲಸಿದ್ದಪ್ಪ, ಹಿಂದಿನ ಸಹಾಯಕರು 

ಪ್ರಸ್ತುತ ಹಿರಿಯ ಸಹಾಯಕರು, ಸಿ. ಆ . ಸು . ಇಲಾಖೆ (ಸೇವೆಗಳು - ಡಿ ) 
4) ಶ್ರೀ ಜಗದೀಶರೆಡ್ಡಿ, ಹಿಂದಿನ ಸಹಾಯಕರು, ನಗರಾಭಿವೃದ್ಧಿ ಇಲಾಖೆ 

ಪ್ರಸ್ತುತ ಹಿರಿಯ ಸಹಾಯಕರು, ಜಲಸಂಪನ್ಮೂಲ ಇಲಾಖೆ. 
5) ಶ್ರೀ ಎಲ್. ರಮೇಶ್, ಸಹಾಯಕರು, ನಗರಾಭಿವೃದ್ಧಿ ಇಲಾಖೆ 

ಪ್ರಸ್ತುತ ಸಹಾಯಕರು, ಕಂದಾಯ ಇಲಾಖೆ. 
6) ಶ್ರೀ ಟಿ . ಹೆಚ್ . ಚಿಕ್ಕಹುಚ್ಚಯ್ಯ , ಕಿರಿಯ ಸಹಾಯಕರು, ನಗರಾಭಿವೃದ್ಧಿ ಇಲಾಖೆ 

ಪ್ರಸ್ತುತ ಸಿ. ಆ. ಸು . ಇಲಾಖೆ ( ಲೆಕ್ಕಪತ್ರ -1) 

ಮೇಲ್ಕಂಡ ಅಧಿಕಾರಿ / ನೌಕರರು ಅಮಾನತ್ತಿನಲ್ಲಿ ಕಳೆದ ದಿನಾಂಕ: 4 - 9 - 2010 ರಿಂದ 23 -7 - 2011ರವರೆಗಿನ ಅವಧಿಯನ್ನು “ ಕರ್ತವ್ಯದ ಅವಧಿ” 
ಎಂದು ಪರಿಗಣಿಸಿ ಆದೇಶಿಸಲಾಗಿದೆ. 

ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇನ್ನುಳಿದ ಈ ಕೆಳಕಂಡ ಆರೋಪಿತ ಅಧಿಕಾರಿ / ನೌಕರರುಗಳನ್ನು ಸದರಿ ಆರೋಪದಿಂದ ದೋಷಮುಕ್ತಗೊಳಿಸಿ 
ಆದೇಶಿಸಲಾಗಿದೆ: 

1) ಶ್ರೀ ಸಿ. ಟಿ . ನಾರಾಯಣಸ್ವಾಮಿ , ಅಧೀನ ಕಾರ್ಯದರ್ಶಿ 

ಪ್ರಸ್ತುತ ನಿಯೋಜನೆ ಮೇಲೆ (ಕೆ -ಶಿಫ್). 


೯೦೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 


ಭಾಗ ೧ 


2) ಶ್ರೀ ಎನ್. ವೈ . ಸಾಗರ್ , ಅಧೀನ ಕಾರ್ಯದರ್ಶಿ 

ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 
3) ಶ್ರೀ ಪಿ.ಎನ್. ನಾಗರಾಜ್ , ಸಹಾಯಕರು 

ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ 
4) ಶ್ರೀ ಸಿ. ಆರ್‌. ರವಿಚಂದ್ರ, ಸಹಾಯಕ 

ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ 
5) ಶ್ರೀ ಜಿ.ಎಸ್. ಪ್ರಕಾಶ್ , ಹಿರಿಯ ಸಹಾಯಕರು 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ( ಗಣಿ) 
ಇದೇ ಆರೋಪಕ್ಕೆ ಸಂಬಂಧಿಸಿದಂತೆ ಆರೋಪಿತರಾಗಿರುವ ಈ ಕೆಳಕಂಡ ಅಧಿಕಾರಿ / ನೌಕರರು ಕಡತದ ಲಭ್ಯತೆ ಬಗ್ಗೆ ಭೌತಿಕವಾಗಿ ಪರೀಕ್ಷಿಸದೇ 
ಸದರಿ ಕಡತವನ್ನು ದಿನಾಂಕ: 13- 8 - 2009 ರಂದು ಮುಕ್ತಾಯಗೊಳಿಸುವ ಮೂಲಕ ನಿರ್ಲಕ್ಷ್ಯ ಧೋರಣೆ ಅನುಸರಿಸಿರುವುದರಿಂದ, ಇನ್ನು ಮುಂದೆ ಇಂತಹ 
ನಿರ್ಲಕ್ಷ್ಯ /ಕರ್ತವ್ಯ ಲೋಪಗಳಿಗೆ ಅವಕಾಶ ನೀಡಬಾರದೆಂದು ಕಟ್ಟುನಿಟ್ಟಿನ “ ಆಡಳಿತಾತ್ಮಕ ಎಚ್ಚರಿಕೆ ” ನೀಡಿ ಪ್ರಕರಣವನ್ನು ಮುಕ್ತಾಯಗೊಳಿಸಲಾಗಿದೆ. 
1) ಶ್ರೀ ಸಿ. ಟಿ. ನಾರಾಯಣಸ್ವಾಮಿ , ಅಧೀನ ಕಾರ್ಯದರ್ಶಿ 

ಪ್ರಸ್ತುತ ನಿಯೋಜನೆ ಮೇಲೆ (ಕೆ -ಶಿಫ್). 
2) ಶ್ರೀ ಶಾಂತರಾಮ್ ನಾಯಕ್ , ಶಾಖಾಧಿಕಾರಿ , ಶಾಖಾಧಿಕಾರಿ ಕಂದಾಯ ಇಲಾಖೆ (ಭೂಮಿ) 
3) ಶ್ರೀ ಎಲ್. ರಮೇಶ್, ಸಹಾಯಕರು, ಕಂದಾಯ ಇಲಾಖೆ. 
4) ಶ್ರೀ ಟಿ.ಹೆಚ್. ಚಿಕ್ಕಹುಚ್ಚಯ್ಯ , ಕಿರಿಯ ಸಹಾಯಕರು, ಸಿ. ಆ. ಸು . ಇಲಾಖೆ ( ಲೆಕ್ಕಪತ್ರ -1) 

ಈ ಜಂಟಿ ಇಲಾಖಾ ವಿಚಾರಣೆ ನಡೆಯದಿದ್ದಲ್ಲಿ ಮೇಲ್ಕಂಡ ಎಲ್ಲಾ ಹನ್ನೊಂದು ಅಧಿಕಾರಿ/ ನೌಕರರುಗಳು ಯಾವ ಯಾವ ಸೌಲಭ್ಯಗಳನ್ನು 
ಪಡೆಯಲು ಅರ್ಹರಿದ್ದರೋ , ಆ ಸೌಲಭ್ಯಗಳನ್ನು ಪಡೆಯಲು ಅರ್ಹರಿರುತ್ತಾರೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಜಿ. ಆರ್ . ನಾಗರಾಜ 

- ಸರ್ಕಾರದ ಅಧೀನ ಕಾರ್ಯದರ್ಶಿ 
P . B . 261 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 6) 
ಜಲಸಂಪನ್ಮೂಲ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ: ಜಸಂಇ / 39 /ಸಿಎಎಂ /2011, ಬೆಂಗಳೂರು, ದಿನಾಂಕ: 01 -01- 2013 
ಸರ್ಕಾರದ ಆದೇಶ ಸಂಖ್ಯೆ: ಜಸಂಇ/39 /ಸಿಎಎಂ/ 2011 , ದಿನಾಂಕ:17 -11 - 2012ರ ಅನುಬಂಧ- 1ರ ಜಂಟಿ ನಿರ್ದೇಶಕರು ( ಇಂಜಿನಿಯರಿಂಗ್) 
( ಅಧೀಕ್ಷಕ ಇಂಜಿನಿಯರ್) ಕಾಲಂನ ಭಾಗದಲ್ಲಿ ಸಹಾಯಕ ನಿರ್ದೇಶಕರು (ಕೃಷಿ) - 2 ” ಎಂದು ನಮೂದಿಸಿರುವುದರ ಬದಲಿಗೆ “ಸಹಾಯಕ ಕೃಷಿ ಅಧಿಕಾರಿ ” 
ಎಂದು ಹಾಗೂ ಅನುಬಂಧ -4 (i) ರ ಕ್ರಮ ಸಂಖ್ಯೆ (1) ರ ನಾಲ್ಕನೇ ಕಾಲಂನಲ್ಲಿರುವ “ಈಗಾಗಲೇ ಕಾಡಾ, ತುಂಗಭದ್ರಾ ಇಂದ ಕಾಡಾ ಯು .ಕೆ. ಪಿ.ಗೆ ಹುದ್ದೆ 
ಸ್ಥಳಾಂತರಿಸಲಾಗಿದೆ ” ಎಂಬುದನ್ನು ಈಗಾಗಲೇ ಕಾಡಾ ಯು .ಕೆ. ಪಿ. ಇಂದ ಕಾಡಾ ತುಂಗಭದ್ರಾ ಗೆ ಹುದ್ದೆ ಸ್ಥಳಾಂತರಿಸಲಾಗಿದೆ ” ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಲ್. ಬೈರಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ (ಕಾಡಾ) 
P . B . 262 

ಜಲಸಂಪನ್ಮೂಲ ಇಲಾಖೆ 


COMMERCE & INDUSTRIES SECRETARIAT 
Sub : Karnataka Aerospace Policy 2013-2023. 
Ref : GovernmentOrder No. CI 233 SPI 2008 , Bangalore , Dated : 28.02.2009. 


PREAMBLE : 

Karnataka is home to India s Aerospace industry. The establishment of Hindustan Aeronautics Limited (HAL ) in 1940 
heralded the aerospace activities in Bangalore . Subsequent establishment of defence public sector undertakings and R & D 
institutions like BEML, BHEL , GTRE , NAL , DRDO , ADA, ADE, ISRO , IISc etc., positioned Karnataka as a prime location for Aerospace 
industry in India . 

India s Aerospace & Defence (A & D ) sector is at an inflection point. Various estimates put the A & D expenditure on acquisitions 
at around Rs.5 .00 lakh crores (US $ 100 Billion ) over the next 10 years . The robust growth potential of the industry is attracting global 
majors in Aerospace sector to set up shop in India thereby providing tremendous opportunities for Indian industry participation . 


2007 0 


FIDES37 ODZE, Toomad , Le E , Jona 


೯೦೯ 


Indias 
" 


Defence Procurement Policy ( DPP -2011) has included civil aviation equipment in the list of direct offsets . By 2017 , the Indian 
aviation market is projected to be among the three largestmarkets globally. 

India s MRO segment is estimated to reach Rs.1300 crores by 2020 . Given the labour intensive nature of MRO , several 
leading MRO companies, OEMs and international airlines have outsourced heavy maintenance work . The grand success of Aero India 
2011 with the largest international participation was a reflection of the immense potential for investments by domestic and international 
firms. 
Karnataka has a high potential to emerge as an Aerospace Hub due to following strengths and advantages : 

A relatively low cost aerospace manufacturing and MRO activities in Asia and Middle East providing a competitive 

edge. 
• Presence of defence PSUs and scientific and technical institutes along with research and development agencies. 

Expertise in aerospace with more than 2000 SMEs which execute niche subcontracting work for the DPSUS. 
• Bangalore being recognized as the Silicon Valley of India has a number of top companies in IT /ITES and electronics 

hardware , many of them being a part of the supply chain to the Aerospace sector. 
Maximum number of engineering graduates in the country , with a large number of them employed in IT design & 

engineering affirming advantageous position with reference to skill sets . 
Karnataka intends to take advantages of the promising scenario and strive to project the State as the aerospace hub for Asia 
in the next 5 years and as one of the top global aerospace and MRO destinations by 2023 . 

Despite the strengths that, Aerospace industry in Karnataka enjoys , the industry faces various challenges both at institutional 
as well as at the operational level. Focusing all energies and resources to overcome these challenges and building on critical areas of 
opportunities and strengths can lead to sustained competitive advantage for the State in the long term . Keeping these points in view , the 
State intends to formulate Karnataka Aerospace Policy to provide enabling environment for investors in Aerospace Sector. The New 
Aerospace Policy 2013 lays emphasis on the development of infrastructure and human resource in addition to other measures. 

The aerospace industry must operate with a long- term perspective and hence this Policy would be implemented in two phases 
viz. the near term view in Phase -I (Growth Phase : 2013 - 18 ) and a medium to long term view Phase - ll (Consolidation Phase : 2018 -23 
and beyond ) with the overall objective ofmaking the policy attractive to entrepreneurs as well as large investors . 

This policy is framed on the broad principles of Karnataka Industrial Policy of 2009 -14 . The Policy has been formulated 
through Extensive consultation process with industry associations, trade bodies , related Government departments & organizations and 
other stakeholders . The Policy has also been discussed by the Aerospace Core Group committee constituted by the Government of 
Karnataka. The valuable inputs provided by Cll & PwC and suggestions offered by various stakeholders have been incorporated 
suitably to make this policy more industry friendly . 

In light of the facts , covered in the Preamble , a decision has been taken by the Government to formulate and adopt the 
Karnataka Aerospace Policy for the period 2013 -23 . 
Hence , the following Order. 

GOVERNMENT ORDER NO . CI 17 SPI 2012, BANGALORE, DATED : 06 .02.2013 
In the circumstances explained in the preamble , Govt. is pleased to announce the Karnataka Aerospace Policy 2013- 23 as 
detailed in Annexe to this order and supported by following Appendices: 

Appendix – 1: Incentives & Concessions for Aerospace Sector. 
Appendix – 2 : Definitions and Terms & Conditions for sanction of Incentives and Concessions. 
The salient features of the Karnataka Aerospace Policy 2013 -23 are as follows: 
i) Envision to establish Karnataka as a Vibrant Aerospace Hub of Asia and a globally recognised aerospace destination . 
ii) Attract investments of Rs . 60,000 crores (10 billion USD ) over a period of 10 years in two phases i.e . 2013 - 18 and 

2018 -2013 and generating direct employment for about one lakh persons and derive large spin off effects. 
iii) Create an Aerospace Eco -system across the State by providing enabling and industry -friendly environment. 

The above Karnataka Aerospace Policy shall come into immediate effect from 6th February, 2013 and shall be in force up to 
31st January , 2023. 

This order is issued with the concurrence of Finance Department vide Note No. FD 96 Exp -1/2013 , dated : 30 .01.2013 and 
Planning Department vide Note No. PDE 11 FRO 2012 , dated : 22 . 06 . 2012. 


By order and in the name of the Governor of Karnataka, 

SHIVASHANKAR NAIK . L 
Desk Officer (Technical Cell), 
Commerce & Industries Department. 


P .R . 263 


೯೧೦ 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 
COMMERCE & INDUSTRIES SECRETARIAT 


Sub : Appointment of Principal Secretary to Government, Commerce and Industries Department as 

the member of CentralManufacturing Technology Institute , Bangalore-reg . 
Read : 1) Government of India Order No . 15 (1)/2012-LEI, dated : 30 .07.2012 . Ministry of Commerce and 

Industry , Department of Industrial Policy and Promotion (Light Engineering Industry). 

2 ) Concurrence from Chief Minister s Office No . CM /32 /GO1/2013 , dated : 29.01.2013 . 
PREAMBLE : 

Government of India , under Rule 28 and 29 of Rules and Regulations of Central Manufacturing Technology Institute , 
Bangalore , had reconstituted the Governing Council of the said institute , which is a registered Society under Mysore Societies 
Registration Act. The Government order was issued as read above . 

In the order read above , Chief Secretary, Government of Karnataka or his nominee is made the member for the said 
Governing Council. In file No. CS 71 COMP 2013, the subject was discussed and as Central Manufacturing Technology Institute , 
Bangalore is under the administrative jurisdiction of Commerce and Industries Department. It is directed to appoint Principal Secretary to 
Government, Commerce and Industries Department as the member of Governing Council of Central Manufacturing Technology 
Institute, Bangalore. 
Hence the following Order . 

GOVERNMENT ORDER NO : CI 33 SPI 2013, BANGALORE, DATED : 11.02.2013 
Government is pleased to appoint Principal Secretary to Government, Commerce and Industries Department as Member of 
Governing Council of Central Manufacturing Technology Institute , Bangalore. 


By order and in the name of the Governor of Karnataka , 

SHIVASHANKAR NAIK .L 
Desk Officer (Technical Cell), 
Commerce & Industries Department. 


P . R . 264 


ತೋಟಗಾರಿಕೆ ಸಚಿವಾಲಯ 
ವಿಷಯ : ಕರ್ನಾಟಕ ರಾಜ್ಯ ರೇಷ್ಮೆ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ , ತಲಘಟ್ಟಪುರ, ಬೆಂಗಳೂರು 

ಇಲ್ಲಿಗೆ ನಿರ್ದೇಶಕರ ನೇಮಕಾತಿ ಕುರಿತು. 
ಓದಲಾಗಿದೆ : ಅಧಿಸೂಚನೆ ಸಂಖ್ಯೆ: ತೋಣ 200 ರೇಕೃವಿ 2012 ದಿನಾಂಕ: 07 - 11 - 2012 . 
ಪ್ರಸ್ತಾವನೆ : 

ಮೇಲೆ ಓದಲಾದ ದಿನಾಂಕ: 07 - 11 -2012ರ ಅಧಿಸೂಚನೆಯಲ್ಲಿ ಡಾ|| ಸಿ. ಎಸ್ . ಪಾಟೀಲ್, ವಿಜ್ಞಾನಿ ಡಿ ಇವರನ್ನು ಕರ್ನಾಟಕ ರಾಜ್ಯ ರೇಷ್ಮೆ 
ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯ ನಿರ್ದೇಶಕರನ್ನಾಗಿ ನೇಮಿಸಲಾಗಿದೆ. ಸದರಿಯವರ ನೇಮಕಾತಿಯ ಸೇವಾ ಷರತ್ತು ಮತ್ತು ನಿಬಂಧನೆಗಳನ್ನು 
ಜಾರಿಗೊಳಿಸಲು ಸರ್ಕಾರವು ನಿರ್ಧರಿಸಿರುವ ಕಾರಣ ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ :ತೋಇ200 ರೇಕೃವಿ 2012, ಬೆಂಗಳೂರು, ದಿನಾಂಕ: 04 - 01 - 2013 
ಡಾ | ಸಿ .ಎಸ್. ಪಾಟೀಲ್, ವಿಜ್ಞಾನಿ ಡಿ ಇವರನ್ನು ಕರ್ನಾಟಕ ರಾಜ್ಯ ರೇಷ್ಮೆ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯ ನಿರ್ದೇಶಕರಾಗಿ 
ನೇಮಿಸಲಾಗಿದೆ. ಸದರಿಯವರ ನೇಮಕಾತಿಯ ಸೇವಾ ಷರತ್ತು ಮತ್ತು ನಿಬಂಧನೆಗಳು ಈ ಕೆಳಕಂಡಂತೆ ಜಾರಿಗೊಳಿಸಿ ಸರ್ಕಾರವು ಆದೇಶಿಸಿದೆ. 


1) 


2) . 


Dr. C .S .Patil s appointment as Director of Karnataka State Sericulture Research and Development Institute 
is upto attaining age to superannuation or until further order whichever is earlier. 
His appointment shall be terminable on a notice in writing by Government without assigning any reason as 
set out below : 

a ) During the period of probation : One month 

b) After completion of the period of probation : Three months 
During employment, he will be governed by the Rules and Regulations and Bye -laws in force and those 
which may be framed , amended , altered or extended from time to time 
Pay: The pay scale of the post of Director is Rs .22125 -30300 . The scale may be revised as per State 
Government s pay scales admissible from time to time 
D . A . and other Compensatory Allowances : He will be entitled to DA and compensatory allowances in 
accordance with the rules of the State Government. 


3 ) 


4 ) 


5) 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 


೯೧೧ 


6 ) 


Joining time and T .A : He should join the post within 45 days from the date of dispatch of the appointment 
order . No transfer T. A . is admissible for joining the post. 
Disability leave and salary : The Institute shall be liable to pay leave salary towards the disability leave in 
respect of disability incurred in and through service in the Institute and even if such disability manifests itself 
after termination of service rendered to the Institute 
Leave Travel Concession : He will be entitled to leave travel concession to the extent and on conditions laid 
down in regulations of the Institute and the liability on this account shall be borne by the Institute . 
Medical Concession : He will be entitled to medical concessions to the extent of the scale prescribed in the 
Karnataka Government Medical Attendance Rules and the liability in this behalf shall be borne by the 
Institute as per Institute s Rules. 


8) . 


9 ) 


10 ) Other conditions not specified : He will be entitled to receive from the institute any other concessions or 

benefits which he would have received in ordinary course of service at the institute as per rules of the 
Institute . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ಬಿ . ವಿಜಯಕುಮಾರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
PR, 268 

ತೋಟಗಾರಿಕೆ ಇಲಾಖೆ ( ರೇಷೆ) 


ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 

ತಿದ್ದೋಲೆ 
ಸಂಖ್ಯೆ : ಅಪಜೀ 155 ಎಫ್ ಎಎಫ್ 2012 , ಬೆಂಗಳೂರು, ದಿನಾಂಕ : 17 - 09 - 2012. 
ಸರ್ಕಾರದ ಆದೇಶದ ಸಂಖ್ಯೆ : ಅಪಜೀ 144 ಎಫ್‌ಎಎಫ್ 2009, ದಿನಾಂಕ: 10 . 02.2011 ರ ಒಂದನೇ ಪ್ಯಾರಾದ ಉಪ ಖಂಡಿಕೆ (1) ರ 
ಮೊದಲನೆಯ ಸಾಲಿನಲ್ಲಿ ನಮೂದಿಸಿರುವ “ಉಪ ವಿಭಾಗಾಧಿಕಾರಿ, ಬೆಳಗಾವಿ ಉಪ ವಿಭಾಗ ” ಎಂಬುದಕ್ಕೆ ಬದಲಾಗಿ “ಉಪ ವಿಭಾಗಾಧಿಕಾರಿ ಬಿಜಾಪುರ 
ಉಪ ವಿಭಾಗ” ಎಂದು ಓದಿಕೊಳ್ಳತಕ್ಕದ್ದು, 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ. ಆರ್ . ಅನಂತರಾಮು 

ಸರ್ಕಾರದ ಅಧೀನ ಕಾರ್ಯದರ್ಶಿ 
P . B . 269 

ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 


ಕಂದಾಯ ಸಚಿವಾಲಯ 
ವಿಷಯ : ಬೆಂಗಳೂರು ಪೂರ್ವ ತಾಲ್ಲೂಕು, ಕೃಷ್ಣರಾಜಪುರ ಹೋಬಳಿ, ಕ್ಯಾಲಸನಹಳ್ಳಿ 

ಗ್ರಾಮದ ಸ. ನಂ .19ರ ಜಮೀನುಗಳಲ್ಲಿರುವ 1. 07 ಎ/ ಗುಂ . ಬಿ - ಖರಾಬು ಜಮೀನನ್ನು 

ಶ್ರೀಮತಿ ಡಿ. ಶ್ವೇತ ಬಿನ್ ದೇವರಾಜಪ್ಪರವರಿಗೆ ಮಂಜೂರು ಮಾಡುವ ಕುರಿತು. 
ಓದಲಾಗಿದೆ : (1) ಪತ್ರ ಸಂಖ್ಯೆ:ಎಲ್‌ಎನ್‌ಡಿ ( ದೂ ):ಸಿ:ಆರ್166/2011 -12 ದಿನಾಂಕ: 02.01.2012 

ಮತ್ತು 10.07.2012 
( 2) ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆರ್‌ಡಿ 459 ಎಲ್‌ಜಿಬಿ 2012 ದಿನಾಂಕ: 17.08.2012 

(3) ಪತ್ರ ಸಂಖ್ಯೆ: ಎಲ್ ಎನ್‌ಡಿ ( ದೂ ):ಸಿ.ಆರ್166 /2011 -12 ದಿನಾಂಕ : 06 .11.2012 
ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ ಪತ್ರದಲ್ಲಿ ಬೆಂಗಳೂರು ಪೂರ್ವ ತಾಲ್ಲೂಕು, ಕೃಷ್ಣರಾಜಪುರ ಹೋಬಳಿ, ಕ್ಯಾಲಸನಹಳ್ಳಿ ಗ್ರಾಮದ ಸ. ನಂ .19 ರಲ್ಲಿ ಒಟ್ಟು 
10.22 ಎ / ಗುಂ . ವಿಸ್ತೀರ್ಣದ ಜಮೀನಿದ್ದು , ಈ ಪೈಕಿ 0.26 ಗುಂಟೆ ಹಳ್ಳ, 0.14 ಗುಂಟೆ ಸರವು, 0.07 ಗುಂಟೆ ಬಂಡಿದಾರಿ, ಒಟ್ಟು 1. 07 ಗುಂಟೆ ಖರಾಬು 
ಜಮೀನು ಶ್ರೀಮತಿ ಶ್ವೇತರವರ ಒಡೆತನದ ಜಮೀನಿನಿಂದ ಸುತ್ತುವರೆದಿದ್ದು, ಖರಾಬಿನ ಗುಣಲಕ್ಷಣಗಳನ್ನು ಕಳೆದುಕೊಂಡಿರುವುದರಿಂದ ಸದರಿ ಜಮೀನಿನ 
ಮೇಲೆ ಸಾರ್ವಜನಿಕ ಹಕ್ಕನ್ನು ವಿಹಿತಗೊಳಿಸಿ ಶ್ರೀಮತಿ ಶ್ವೇತ ರವರಿಗೆ ಮಾರುಕಟ್ಟೆ ಬೆಲೆ ನಿಗದಿಪಡಿಸಿ ಮಂಜೂರು ಮಾಡುವ ಬಗ್ಗೆ ಜಿಲ್ಲಾಧಿಕಾರಿ 
ಬೆಂಗಳೂರು ನಗರ ಜಿಲ್ಲೆ ರವರು ಕೋರಿದ್ದು, ಸರ್ಕಾರದ ಪೂರ್ವಾನುಮೋದನೆ ಪಡೆದು ಕರ್ನಾಟಕ ಭೂಕಂದಾಯ ಕಾಯ್ದೆ ಕಲಂ 68(1) ರನ್ವಯ 
ಕರ್ನಾಟಕ ರಾಜ್ಯಪತ್ರದಲ್ಲಿ ದಿನಾಂಕ: 29. 03.2012 ರಂದು ಪ್ರಕಟಣೆ ಹೊರಡಿಸಿದ್ದು , ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ. 

ಮೇಲೆ ಓದಲಾದ (2) ರಲ್ಲಿ ಸದರಿ ಜಮೀನನ್ನು ಸಾರ್ವಜನಿಕ ಹಕ್ಕಿನಿಂದ ವಿಹಿತಗೊಳಿಸಲು ಕರ್ನಾಟಕ ಭೂಕಂದಾಯ ಅಧಿನಿಯಮ 1964ರ 
ಕಲಂ (5 ) ರಡಿ ದಿನಾಂಕ: 23. 08.2012ರ ಕರ್ನಾಟಕ ರಾಜ್ಯಪತ್ರದಲ್ಲಿ ಅಧಿಸೂಚನೆ ಹೊರಡಿಸಲಾಗಿರುತ್ತದೆ. ಶ್ರೀಮತಿ ಶ್ವೇತ ರವರು ಮನವಿ ಸಲ್ಲಿಸಿ, ಸದರಿ 
1. 07 ಎ / ಗುಂ . ಖರಾಬು ಜಮೀನನ್ನು ಮಾರುಕಟ್ಟೆ ದರದಲ್ಲಿ ತಮಗೆ ಮಂಜೂರು ಮಾಡುವಂತೆ ಕೋರಿರುತ್ತಾರೆ. 


೯೧೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 


ಭಾಗ ೧ 


ಮೇಲೆ ಓದಲಾದ ( 3) ರಲ್ಲಿ ಸದರಿ ಜಮೀನು ಸ. ನಂ .19ರಲ್ಲಿ ವಿಲೀನಗೊಂಡಿರುವುದರಿಂದ ಈ ಖರಾಬು ಜಮೀನನ್ನು ಹರಾಜು ಮಾಡಲು 
ಸಾಧ್ಯವಿಲ್ಲವೆಂದು, ಹಿಡುವಳಿದಾರರಿಗೆ ಸೂಕ್ತ ಮಾರುಕಟ್ಟೆ ದರ ವಿಧಿಸಿ ಮಂಜೂರು ಮಾಡಬಹುದಾಗಿರುತ್ತದೆಂದು ಹಾಗೂ ಸದರಿ ಜಮೀನಿನ ಮಾರ್ಗಸೂಚಿ 
ದರ ಎಕರೆಯೊಂದಕ್ಕೆ ರೂ . 80 ಲಕ್ಷಗಳಾಗಿದ್ದು , ಮಾರುಕಟ್ಟೆ ದರ ರೂ .1.00 ಕೋಟಿ ಗಳಾಗಿರುತ್ತದೆಂದು ತಿಳಿಸಿರುತ್ತಾರೆ. 
ಮೇಲ್ಕಂಡ ಪ್ರಸ್ತಾವನೆಯನ್ನು ಸರ್ಕಾರವು ಪರಿಶೀಲಿಸಿದೆ. ಅದರಂತೆ ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ: ಆರ್ . ಡಿ 459 ಎಲ್. ಜಿ. ಬಿ. 2012 ಬೆಂಗಳೂರು ದಿನಾಂಕ: 28 - 01- 2013 
ಬೆಂಗಳೂರು ಪೂರ್ವ ತಾಲ್ಲೂಕು, ಕೃಷ್ಣರಾಜಪುರ ಹೋಬಳಿ, ಕ್ಯಾಲಸನಹಳ್ಳಿ ಗ್ರಾಮದ ಸ. ನಂ .19 ರಲ್ಲಿನ ಒಟ್ಟು 1. 07 ಎ / ಗುಂ . ಬಿ - ಖರಾಬು 
ಜಮೀನನ್ನು ಪ್ರಚಲಿತ ಮಾರುಕಟ್ಟೆ ದರವಾದ ಪ್ರತಿ ಎಕರೆಗೆ ರೂ . 1.00 ಕೋಟಿ (ರೂಪಾಯಿ ಒಂದು ಕೋಟಿಗಳು ಮಾತ್ರ) ದರವನ್ನು ವಿಧಿಸಿ 
ನಿಯಮಾನುಸಾರ ಇತರೆ ಶುಲ್ಕಗಳನ್ನು ಪಾವತಿಸುವ ಷರತ್ತಿಗೆ ಒಳಪಟ್ಟು ಶ್ರೀಮತಿ ಡಿ. ಶ್ವೇತ ಬಿನ್ ದೇವರಾಜಪ್ಪ ರವರಿಗೆ ಮಂಜೂರು ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಉಮಾದೇವಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
P . B . 270 

ಕಂದಾಯ ಇಲಾಖೆ ( ಭೂ . ಮಂ ) 


ಕಂದಾಯ ಸಚಿವಾಲಯ 
ವಿಷಯ : ಬೆಂಗಳೂರು ಪೂರ್ವ ತಾಲ್ಲೂಕು, ಕೃಷ್ಣರಾಜಪುರ ಹೋಬಳಿ, ಕ್ಯಾಲಸನಹಳ್ಳಿ ಗ್ರಾಮದ 

ಸ. ನಂ . 88ರ ಜಮೀನುಗಳಲ್ಲಿರುವ 0.15 ಗುಂಟೆ ಬಿ - ಖರಾಬು ಜಮೀನನ್ನು ಶ್ರೀ ಕೆ. ಎಂ . ನವೀನ್ 

ಬಿನ್ ಕೆ.ಎನ್. ಮಂಜುನಾಥ್ ರವರಿಗೆ ಮಂಜೂರು ಮಾಡುವ ಕುರಿತು. 
ಓದಲಾಗಿದೆ : (1) ಪತ್ರ ಸಂಖ್ಯೆ: ಎಲ್‌ಎನ್‌ಡಿ( ದೂ ): ಸಿ: ಆರ್167 /2011 - 12 , ದಿನಾಂಕ : 02.01.2012 

ಮತ್ತು 10.07.2012 
(2) ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆರ್‌ಡಿ 458 ಎಲ್‌ಜಿಬಿ 2012 , ದಿನಾಂಕ: 17.08. 2012 

( 3 ) ಪತ್ರ ಸಂಖ್ಯೆ : ಎಲ್‌ಎನ್‌ಡಿ( ದೂ ) : ಸಿ. ಆರ್‌167 /2011 - 12 , ದಿನಾಂಕ : 06.11.2012 
ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ ಪತ್ರದಲ್ಲಿ ಬೆಂಗಳೂರು ಪೂರ್ವ ತಾಲ್ಲೂಕು, ಕೃಷ್ಣರಾಜಪುರ ಹೋಬಳಿ, ಕ್ಯಾಲಸನಹಳ್ಳಿ ಗ್ರಾಮದ ಸ. ನಂ .88 ರಲ್ಲಿ 
ಒಟ್ಟು 8. 00 ಎಕರೆ ಜಮೀನಿದ್ದು 0.15 ಗುಂಟೆ ಖರಾಬು ಜಮೀನು ಶ್ರೀ ಕೆ. ಎಂ . ನವೀನ್ ಬಿನ್ ಕೆ.ಎನ್. ಮಂಜುನಾಥ್ ರವರ ಒಡೆತನದ ಜಮೀನಿನಿಂದ 
ಸುತ್ತುವರೆದಿದ್ದು, ಖರಾಬಿನ ಗುಣಲಕ್ಷಣಗಳನ್ನು ಕಳೆದುಕೊಂಡಿರುವುದರಿಂದ ಸದರಿ ಜಮೀನಿನ ಮೇಲೆ ಸಾರ್ವಜನಿಕ ಹಕ್ಕನ್ನು ವಿಹಿತಗೊಳಿಸಿ ಶ್ರೀ ಕೆ. ಎಂ . 
ನವೀನ್ ಬಿನ್ ಕೆ.ಎನ್. ಮಂಜುನಾಥ್ ರವರಿಗೆ ಮಾರುಕಟ್ಟೆ ಬೆಲೆ ನಿಗದಿಪಡಿಸಿ ಮಂಜೂರು ಮಾಡುವ ಬಗ್ಗೆ ಜಿಲ್ಲಾಧಿಕಾರಿ , ಬೆಂಗಳೂರು ಇವರು 
ಕೋರಿದ್ದು, ಸರ್ಕಾರದ ಪೂರ್ವಾನುಮೋದನೆ ಪಡೆದು ಕರ್ನಾಟಕ ಭೂ ಕಂದಾಯ ಕಾಯ್ದೆ ಕಲಂ 68(1)ರನ್ವಯ ದಿನಾಂಕ: 29.03.2012ರ ರಾಜ್ಯ ಪತ್ರದಲ್ಲಿ 
ಪ್ರಕಟಣೆ ಹೊರಡಿಸಿದ್ದು, ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ. 

ಮೇಲೆ ಓದಲಾದ (2) ರಲ್ಲಿ ಸದರಿ ಜಮೀನನ್ನು ಸಾರ್ವಜನಿಕ ಹಕ್ಕಿನಿಂದ ವಿಹಿತಗೊಳಿಸಲು ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ರ 
ಕಲಂ(5) ರಡಿ ದಿನಾಂಕ : 23.08.2012ರ ರಾಜ್ಯಪತ್ರದಲ್ಲಿ ಪ್ರಕಟಣೆ ಹೊರಡಿಸಲಾಗಿರುತ್ತದೆ. ಶ್ರೀ ಕೆ. ಎಂ . ನವೀನ್ ಬಿನ್ ಕೆ.ಎನ್. ಮಂಜುನಾಥ್ ರವರು 
ಮನವಿ ಸಲ್ಲಿಸಿ, ಸದರಿ 0.15 ಗುಂಟೆ ಖರಾಬು ಜಮೀನನ್ನು ಮಾರುಕಟ್ಟೆ ದರದಲ್ಲಿ ತಮಗೆ ಮಂಜೂರು ಮಾಡುವಂತೆ ಕೋರಿರುತ್ತಾರೆ. ಸದರಿ ಜಮೀನು 
ಸ. ನಂ .88 ರಲ್ಲಿ ವಿಲೀನಗೊಂಡಿರುವುದರಿಂದ ಈ ಖರಾಬು ಜಮೀನನ್ನು ಹರಾಜು ಮಾಡಲು ಸಾಧ್ಯವಿಲ್ಲವೆಂದು, ಹಿಡುವಳಿದಾರರಿಗೆ ಸೂಕ್ತ ಮಾರುಕಟ್ಟೆ ದರ 
ವಿಧಿಸಿ ಮಂಜೂರು ಮಾಡಬಹುದಾಗಿರುತ್ತದೆಂದು ಹಾಗೂ ಸದರಿ ಜಮೀನಿನ ಮಾರ್ಗಸೂಚಿ ದರ ಎಕರೆಯೊಂದಕ್ಕೆ ರೂ . 80 ಲಕ್ಷಗಳಾಗಿದ್ದು, ಮಾರುಕಟ್ಟೆ 
ದರ ರೂ .1.00 ಕೋಟಿಗಳಾಗಿರುತ್ತದೆಂದು ತಿಳಿಸಿರುತ್ತಾರೆ. 
ಮೇಲ್ಕಂಡ ಪ್ರಸ್ತಾವನೆಯನ್ನು ಸರ್ಕಾರವು ಪರಿಶೀಲಿಸಿದೆ. ಅದರಂತೆ ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ: ಆರ್‌ಡಿ 458 ಎಲ್. ಜಿ. ಬಿ 2012 , ಬೆಂಗಳೂರು, ದಿನಾಂಕ: 28 - 01 - 2013 
ಬೆಂಗಳೂರು ಪೂರ್ವ ತಾಲ್ಲೂಕು, ಕೃಷ್ಣರಾಜಪುರ ಹೋಬಳಿ, ಕ್ಯಾಲಸನಹಳ್ಳಿ ಗ್ರಾಮದ ಸ. ನಂ .88 ರಲ್ಲಿನ ಒಟ್ಟು 0.15 ಗುಂಟೆ ಬಿ- ಖರಾಬು 
ಜಮೀನನ್ನು ಪ್ರಚಲಿತ ಮಾರುಕಟ್ಟೆ ದರವಾದ ಪ್ರತಿ ಎಕರೆಗೆ ರೂ . 1.00 ಕೋಟಿ (ರೂಪಾಯಿ ಒಂದು ಕೋಟಿ ಮಾತ್ರ) ದರವನ್ನು ವಿಧಿಸಿ ನಿಯಮಾನುಸಾರ 
ಇತರೆ ಶುಲ್ಕಗಳನ್ನು ಪಾವತಿಸುವ ಷರತ್ತಿಗೊಳಪಟ್ಟ ಶ್ರೀ ಕೆ. ಎಂ . ನವೀನ್ ಬಿನ್ ಕೆ.ಎನ್. ಮಂಜುನಾಥ್‌ರವರಿಗೆ ಮಂಜೂರು ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಉಮಾದೇವಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
P . B . 271 

ಕಂದಾಯ ಇಲಾಖೆ ( ಭೂ . ಮಂ ) 


೯೧೩ 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 

೯೧೩ 
ಕಂದಾಯ ಸಚಿವಾಲಯ 
ವಿಷಯ : ಮೈಸೂರು ನಗರದಲ್ಲಿ ಮಾಜಿ ಸೈನಿಕರ ಅಂಶದಾಯಿ ಆರೋಗ್ಯ ಯೋಜನೆ ಹಾಗೂ 

ಕ್ಯಾಂಟೀನ್‌ ಸ್ಟೋರ್‌ಗೆ ಜಮೀನು ಮಂಜೂರು ಮಾಡುವ ಬಗ್ಗೆ . 
ಓದಲಾಗಿದೆ : (1) ಜಿಲ್ಲಾಧಿಕಾರಿ, ಮೈಸೂರು ಇವರ ಪತ್ರ ಸಂಖ್ಯೆ: ಎಲ್ಎನ್‌ಡಿ(1) ಸಿಆ‌: 167 / 2008 - 09 

- ದಿನಾಂಕ: 07 - 07 -2009 
( 2) ಪತ್ರ ಸಂಖ್ಯೆ : ಎಲ್‌ಎನ್‌ಡಿ(1) ಸಿಆರ್‌:167 /2008 - 09 ದಿನಾಂಕ: 16 - 01- 2010 
(3) ಪ್ರಾದೇಶಿಕ ಆಯುಕ್ತರು, ಮೈಸೂರು ಇವರ ಪತ್ರ ಸಂ : ಎಲ್‌ಎನ್‌ಡಿ/ಸಿಆರ್/ 119/09 - 10 

ದಿನಾಂಕ: 15 - 04 - 2010 

(4) ಸರ್ಕಾರದ ಪತ್ರ ಸಂಖ್ಯೆ: ಆರ್‌ಡಿ 66 ಎಲ್‌ಜಿಎಂ 2009 ದಿನಾಂಕ: 23 -12 - 2010 . 
ಪ್ರಸ್ತಾವನೆ : 

ಜಿಲ್ಲಾಧಿಕಾರಿ , ಮೈಸೂರು ಇವರು ಮೇಲೆ (1) ರಲ್ಲಿ ಓದಲಾದ ಪತ್ರದಲ್ಲಿ ಅವರ ಕಛೇರಿ ಆವರಣದ ಸಿಟಿ ಸರ್ವೆ ನಂ . 2048 ರಲ್ಲಿ 0 .14 ಎಕರೆ 
ವಿಸ್ತೀರ್ಣದ ಸರ್ಕಾರಿ ಜಮೀನನ್ನು ಮೈಸೂರು ಪತ್ರಕರ್ತರ ಸಂಘ ಇವರಿಗೆ ಮಂಜೂರು ಮಾಡಲು ಪ್ರಸ್ತಾವನೆ ಸಲ್ಲಿಸಿದ್ದರು. 

2 . ಈ ಕುರಿತಂತೆ ನಗರಾಭಿವೃದ್ಧಿ ಇಲಾಖೆಯೊಂದಿಗೆ ಸಮಾಲೋಚಿಸಿದ ನಂತರ ಪ್ರಸ್ತಾವನೆಯನ್ನು ಕೈಬಿಡಲಾಗಿತ್ತು. 

3. ನಂತರ , ಜಿಲ್ಲಾಧಿಕಾರಿ, ಮೈಸೂರು ಇವರು ದಿನಾಂಕ: 16.01.2010ರ ಪತ್ರದಲ್ಲಿ ಭಾರತ ಸರ್ಕಾರದ ರಕ್ಷಣಾ ಇಲಾಖೆಯ ಮಾಜಿ ಸೈನಿಕರ 
ಅಂಶದಾಯಿ ಆರೋಗ್ಯ ಯೋಜನೆ ಹಾಗೂ ಕ್ಯಾಂಟೀನ್ ಪ್ರಾರಂಭಿಸಲು ಜಮೀನನ್ನು ಮಂಜೂರು ಮಾಡಲು 8 

4. ಆ ಮೇರೆಗೆ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳ , 1969 , ನಿಯಮ 21 ರನ್ವಯ , ಪ್ರಸಕ್ತ ಮಾರುಕಟ್ಟೆ ಬೆಲೆ ಹಾಗೂ ಇತರೆ ಶುಲ್ಕಗಳನ್ನು 
ವಿಧಿಸಿ 0.14 ಎಕರೆ ಜಮೀನನ್ನು ಮಾಜಿ ಸೈನಿಕರ ಅಂಶದಾಯಿ ಆರೋಗ್ಯ ಯೋಜನೆ ಹಾಗೂ ಕ್ಯಾಂಟೀನ್ ಸ್ಕೋರ್ ಪ್ರಾರಂಭಿಸಲು ದಿನಾಂಕ: 
23 .12.2010ರ ಸರ್ಕಾರದ ಪತ್ರದಲ್ಲಿ ಮಂಜೂರಾತಿ ನೀಡಲಾಗಿತ್ತು. 

5. ನಂತರ ಉಪಾಧ್ಯಕ್ಷರು, ಜಿಲ್ಲಾ ಸೈನಿಕ ಭವನ, ಮೈಸೂರು ಇವರು ದಿನಾಂಕ: 29.07.2011 ರಂದು ಮನವಿ ಸಲ್ಲಿಸಿ ಉಲ್ಲೇಖಿತ ಜಮೀನನ್ನು 
ಉಚಿತವಾಗಿ ಮಂಜೂರು ಮಾಡುವಂತೆ ಕೋರಿರುತ್ತಾರೆ. 
ಆ ಹಿನ್ನೆಲೆಯಲ್ಲಿ ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿದೆ. 

ಸರ್ಕಾರದ ಆದೇಶ ಸಂಖ್ಯೆ ಆರ್‌ಡಿ 82 ಎಲ್‌ಜಿಎಂ 2011 ಬೆಂಗಳೂರು, ದಿನಾಂಕ : 22.10. 2012 
ಜಿಲ್ಲಾಧಿಕಾರಿ, ಮೈಸೂರು ಇವರ ಕಛೇರಿಯ ಆವರಣದಲ್ಲಿರುವ ಸಿಟಿ ಸರ್ವೆ ನಂ . 2048 ರಲ್ಲಿ 0.14 ಗುಂಟೆ ವಿಸ್ತೀರ್ಣದ ಸರ್ಕಾರಿ 
ಭೂಮಿಯನ್ನು ಭಾರತ ಸರ್ಕಾರದ ರಕ್ಷಣಾ ಮಂತ್ರಾಲಯದ ಮಾಜಿ ಸೈನಿಕರ ಅಂಶದಾಯಿ ಆರೋಗ್ಯ ಯೋಜನೆ ಹಾಗೂ ಕ್ಯಾಂಟೀನ್‌ ಸ್ಟೋರ್ 
ಪ್ರಾರಂಭಿಸಲು ಉಚಿತವಾಗಿ ಮಂಜೂರು ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಕೆ. ಶಿವಲಿಂಗಯ್ಯ 

ಪೀಠಾಧಿಕಾರಿ 
PR 272 

ಕಂದಾಯ ಇಲಾಖೆ ( ಭೂ . ಮಂ - 2 ) 


ಕಂದಾಯ ಸಚಿವಾಲಯ 


ವಿಷಯ : ಶಿವಮೊಗ್ಗ ತಾಲ್ಲೂಕು, ಅಗಸವಳ್ಳಿ , ಗ್ರಾಮದ ಸ. ನಂ .167 / ಪಿ59ರಲ್ಲಿ 25 ಎಕರೆ ಗುತ್ತಿಗೆ ಆಧಾರದ 

ಮೇಲೆ ನೀಡಿರುವ ಜಮೀನನ್ನು ಶಿವಮೊಗ್ಗ ಜಿಲ್ಲಾ ಒಕ್ಕಲಿಗರ ಸಂಘಕ್ಕೆ ಖಾಯಂ ಆಗಿ ಮಂಜೂರು 

ಮಾಡುವ ಬಗ್ಗೆ. 
ಓದಲಾಗಿದೆ : (1) ಅಧ್ಯಕ್ಷರು, ಶಿವಮೊಗ್ಗ ಜಿಲ್ಲಾ ಒಕ್ಕಲಿಗರ ಸಂಘ ಶಿವಮೊಗ್ಗ, ಇವರ ಮನವಿ ದಿನಾಂಕ: 

23/ 09 / 2012 . 
( 2) ಜಿಲ್ಲಾಧಿಕಾರಿ ಶಿವಮೊಗ್ಗ ರವರ ಪತ್ರ ಸಂಖ್ಯೆ: ಎಲ್‌ಎನ್‌ಡಿ(1) ಸಿಆರ್ - 389 /12 - 13 ( 6072 ) 

ದಿನಾಂಕ: 9 /11/2012 . 
(3) ಸರ್ಕಾರದ ಆದೇಶ ಸಂಖ್ಯೆ: ಆರ್‌ಡಿ 42 ಎಲ್‌ಜಿಎಸ್ 2000, ದಿನಾಂಕ: 23 /11 /2001. 
( 4) ಜಿಲ್ಲಾಧಿಕಾರಿ ಶಿವಮೊಗ್ಗರವರ ಆದೇಶ ಸಂಖ್ಯೆ: ಎಲ್‌ಎನ್‌ಡಿ(1) ಸಿಆರ್ 255/ 99 - 2000 

ದಿನಾಂಕ: 21 /12 /2001. 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ದಿನಾಂಕ: 23 /09/2012 ರಂದು ಅಧ್ಯಕ್ಷರು, ಶಿವಮೊಗ್ಗ ಜಿಲ್ಲಾ ಒಕ್ಕಲಿಗರ ಸಂಘ, ಶಿವಮೊಗ್ಗ ಇವರು 
ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿ ಶಿವಮೊಗ್ಗ ತಾಲ್ಲೂಕು, ಅಗಸವಳ್ಳಿ ಗ್ರಾಮದ ಸ. ನಂ .167 / ಪಿ59ರಲ್ಲಿ 25 ಎಕರೆ ಜಮೀನನ್ನು ಬಡ ವಿದ್ಯಾರ್ಥಿಗಳಿಗೆ 


೯೧೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 


ಭಾಗ ೧ 


ಹಾಸ್ಟೆಲ್‌ನ್ನು ನಿರ್ಮಿಸುವ ಹಾಗೂ ಇನ್ನಿತರ ಶೈಕ್ಷಣಿಕ ಸೌಲಭ್ಯಗಳನ್ನು ಒದಗಿಸುವ ಉದ್ದೇಶವನ್ನು ಹೊಂದಿರುವುದರಿಂದ ಗುತ್ತಿಗೆ ಆಧಾರದ ಮೇಲೆ 
ಮಂಜೂರಾಗಿರುವುದನ್ನು ಖಾಯಂ ಆಗಿ ರಿಯಾಯಿತಿ ದರದಲ್ಲಿ ಮಂಜೂರು ಮಾಡಬೇಕೆಂದು ಕೋರಿರುತ್ತಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 2) ರ ದಿನಾಂಕ: 09 -11 - 2012ರ ಪತ್ರದಲ್ಲಿ ಜಿಲ್ಲಾಧಿಕಾರಿ, ಶಿವಮೊಗ್ಗ ಇವರು ಶಿವಮೊಗ್ಗ ಜಿಲ್ಲಾ ಒಕ್ಕಲಿಗರ 
ಸಂಘ, ಶಿವಮೊಗ್ಗ ಕರ್ನಾಟಕ ಸೊಸೈಟಿ ರಿಜಿಸ್ಟ್ರೇಷನ್ ಆಕ್ಟ್ 1960ರ ಅಡಿಯಲ್ಲಿ ನೋಂದಣಿ ಆಗಿದ್ದು, ಸಂಘವು ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು 
ನೀಡುವುದರ ಜೊತೆಗೆ ಒಕ್ಕಲಿಗರ ಸಮುದಾಯದ ಅಭಿವೃದ್ದಿಗಾಗಿ ಪ್ರಯತ್ನಿಸುವ ಉದ್ದೇಶವನ್ನು ಒಳಗೊಂಡಿರುತ್ತದೆ. ಸದರಿ ಸಂಘಕ್ಕೆ ಶಿವಮೊಗ್ಗ ತಾಲ್ಲೂಕು, 
ಅಗಸವಳ್ಳಿ ಗ್ರಾಮದ ಸರ್ವೆ ನಂ . 167ರಲ್ಲಿ 25 ಎಕರೆ ಜಮೀನನ್ನು ತಾತ್ಕಾಲಿಕ ಗುತ್ತಿಗೆ ಆಧಾರದ ಮೇಲೆ ಸಾಗುವಳಿ ಮಾಡುವ ಉದ್ದೇಶಕ್ಕಾಗಿ 1963 
ರಲ್ಲಿಯೇ ಮಂಜೂರು ಮಾಡಲಾಗಿರುತ್ತದೆ. ಸದರಿ ಸಂಘಕ್ಕೆ ಮೇಲೆ ಓದಲಾದ (3) ರ ಸರ್ಕಾರದ ಆದೇಶ ಸಂಖ್ಯೆ ಆರ್‌ಡಿ 42 ಎಲ್‌ಜಿಎಸ್ 2000 ದಿನಾಂಕ: 
23 /11/2001ರ ನಿರ್ದೇಶನದಂತೆ ಮೇಲೆ ಓದಲಾದ ( 4) ರ ಆದೇಶ ಸಂಖ್ಯೆ: ಎಲ್‌ಎನ್‌ಡಿ(1)ಸಿಆರ್‌255/ 99 - 2000 ದಿನಾಂಕ: 21 /12 /2001ರಲ್ಲಿ 
01/08 /1993 ರಿಂದ ಪೂರ್ವಾನ್ವಯವಾಗುವಂತೆ 30 ವರ್ಷಕ್ಕೆ ಪ್ರಸ್ತಾಪಿತ 25 ಎಕರೆ ಜಮೀನನ್ನು ಎಕರೆ ಒಂದಕ್ಕೆ ಒಂದು ವರ್ಷಕ್ಕೆ 1000 /- ದಂತೆ ನೆಲ 
ಬಾಡಿಗೆ ವಿಧಿಸಿ ಮಂಜೂರು ಮಾಡಲಾಗಿರುತ್ತದೆ. ಎಂಬುದಾಗಿ ವರದಿ ಮಾಡಿರುತ್ತಾರೆ . 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಆರ್‌ಡಿ 86 ಎಲ್‌ಜಿಎಸ್ 2012 , ಬೆಂಗಳೂರು ದಿನಾಂಕ: 24 / 01/ 2013. 
ಶಿವಮೊಗ್ಗ ತಾಲ್ಲೂಕು, ಅಗಸವಳ್ಳಿ, ಗ್ರಾಮದ ಸ. ನಂ .167 / 59ರಲ್ಲಿ 25 ಎಕರೆ ಜಮೀನನ್ನು ಶಿವಮೊಗ್ಗ ಜಿಲ್ಲಾ ಒಕ್ಕಲಿಗರ ಸಂಘಕ್ಕೆ ಗುತ್ತಿಗೆ 
ಆಧಾರದ ಮೇಲೆ ಮಂಜೂರು ಮಾಡಿರುವುದನ್ನು ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಉಪಯೋಗಿಸಬೇಕೆಂಬ ಹಾಗೂ ಸದರಿ ಜಮೀನನ್ನು 25 ವರ್ಷಗಳ ಕಾಲ 
ಪರಭಾರೆ ಮಾಡುವುದಾಗಲಿ ಅಥವಾ ಉಪ ಗುತ್ತಿಗೆಗೆ ನೀಡುವುದಾಗಲಿ ಮಾಡಬಾರದೆಂಬ ಷರತ್ತಿಗೊಳಪಟ್ಟು, ಮಾರ್ಗಸೂಚಿ ದರದ ಶೇಕಡ 25 ರಷ್ಟನ್ನು 
ಹಾಗೂ ನಿಯಮಾನುಸಾರ ಇತರೆ ವೆಚ್ಚಗಳನ್ನು ವಿಧಿಸಿ ಮಂಜೂರು ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಉಮಾದೇವಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
P . B . 273 

ಕಂದಾಯ ಇಲಾಖೆ ( ಭೂಮಂಜೂರಾತಿ -1) 


ಕಂದಾಯ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ: ಆರ್‌ಡಿ17:ಎಲ್‌ಜಿಆ‌: 2012 , ಬೆಂಗಳೂರು, ದಿನಾಂಕ: 29 .01.2013 
ಆದೇಶ ಸಂಖ್ಯೆ: ಆರ್‌ಡಿ 17 ಎಲ್‌ಜಿಆರ್ 2012 ಭಾಗ-1 ದಿನಾಂಕ: 22.12. 2012ರ ಆದೇಶ ಭಾಗದಲ್ಲಿ 8ನೇ ಸಾಲಿನಲ್ಲಿರುವ “(Apex 
Creativity Centre ) ಸ್ಥಾಪಿಸಲು ” ನಂತರ ಈ ಕೆಳಕಂಡಂತೆ ಓದಿಕೊಳ್ಳುವುದು. 

“ ಪ್ರಸ್ತಾಪಿತ ಜಮೀನನ್ನು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಗೆ ಉಚಿತವಾಗಿ ವರ್ಗಾಯಿಸಲಾಗಿದೆ. ತದನಂತರ ಅಗಸ್ಯ ಇಂಟರ್ ನ್ಯಾಷನಲ್ 
ಫೌಂಡೇಷನ್, ರಾಯಚೂರು ಇವರೊಂದಿಗೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಯು ಒಡಂಬಡಿಕೆ ಮಾಡಿಕೊಂಡು ಸದರಿ ಜಮೀನನ್ನು ಅಗಸ್ಯ 
ಇಂಟರ್ ನ್ಯಾಷನಲ್ ಫೌಂಡೇಷನ್ , ರಾಯಚೂರು ಇವರಿಗೆ ವರ್ಗಾಯಿಸಲು ಅನುಮತಿಸಿದೆ.” 

ಹೆಚ್. ಜೆ. ಲಕ್ಷ್ಮೀನಾರಾಯಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ ( ಭೂ ಮಂಜೂರಾತಿ - 3) 


P . B . 274 


ಕಂದಾಯ ಸಚಿವಾಲಯ 
ವಿಷಯ : ಶ್ರೀ ಕನಕದಾಸ ಸೇವಾ ಟ್ರಸ್ಟ್ ಶಿವಮೊಗ್ಗ ಇವರಿಗೆ ಶಿವಮೊಗ್ಗ ತಾಲ್ಲೂಕು ಸೋಮಿನಕೊಪ್ಪ ಗ್ರಾಮ ಕಸಬಾ 

ಹೋಬಳಿ, ಸರ್ವೆ ನಂ . 123 ರಲ್ಲಿ 2 .00 ಎಕರೆ ಜಮೀನನ್ನು ಮಂಜೂರು ಮಾಡುವ ಬಗ್ಗೆ . 
ಓದಲಾಗಿದೆ : (1) ಕಾರ್ಯದರ್ಶಿ , ಶ್ರೀ ಕನಕದಾಸ ಸೇವಾ ಟ್ರಸ್ಟ್ ಶಿವಮೊಗ್ಗ ಇವರ ಮನವಿ ದಿನಾಂಕ : 10 - 04 -2012 . 

(2) ಜಿಲ್ಲಾಧಿಕಾರಿ ಶಿವಮೊಗ್ಗ ರವರ ಪತ್ರ ಸಂಖ್ಯೆ:ಎಲ್‌ಎನ್‌ಡಿ(1) ಸಿಆರ್- 156 /12 - 13 ( 2944) 

ದಿನಾಂಕ: 13 / 09 / 2012 . 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರಲ್ಲಿ ಕಾರ್ಯದರ್ಶಿ , ಶ್ರೀ ಕನಕದಾಸ ಸೇವಾ ಟ್ರಸ್ಟ್ ಶಿವಮೊಗ್ಗ ಇವರು ದಿನಾಂಕ: 10 /04 /2012ರಲ್ಲಿ ಸರ್ಕಾರಕ್ಕೆ 
ಮನವಿಯನ್ನು ಸಲ್ಲಿಸಿ ಶಿವಮೊಗ್ಗ ತಾಲ್ಲೂಕು ಕಸಬಾ ಹೋಬಳಿ , ಸೋಮಿನಕೊಪ್ಪ ಗ್ರಾಮದ ಸರ್ವೆ ನಂ .123 ರಲ್ಲಿ 2.00 ಎಕರೆ ಸರ್ಕಾರಿ ಜಮೀನನ್ನು 
ಅತ್ಯಂತ ಕನಿಷ್ಠ ದರದಲ್ಲಿ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಿರುವ ವರ್ಗದ ಜನರ ವಿದ್ಯಾರ್ಥಿ ಸಮುದಾಯಕ್ಕೆ ಅನುಕೂಲವಾಗುವಂತೆ 
ಹಾಗೂ ಅವರ ಅಭಿವೃದ್ದಿಗಾಗಿ ಶೈಕ್ಷಣಿಕ ಚಟುವಟಿಕೆಗಳನ್ನು ಕೈಗೊಳ್ಳಲು ಕಟ್ಟಡ ನಿರ್ಮಾಣ ಸಲುವಾಗಿ ಮಂಜೂರು ಮಾಡಬೇಕೆಂದು ಕೋರಿರುತ್ತಾರೆ . 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 2) ರ ಜಿಲ್ಲಾಧಿಕಾರಿ......ಶಿವಮೊಗ್ಗ ಇವರ ಪತ್ರ ದಿನಾಂಕ: 13 - 09 -2012ರಲ್ಲಿ ಶ್ರೀ ಕನಕದಾಸ ಸೇವಾ ಟ್ರಸ್ಟ್ 
ಶಿವಮೊಗ್ಗ, ನೋಂದಾಯಿತ ಸಂಸ್ಥೆಯಾಗಿದ್ದು , ದಿನಾಂಕ: 23- 04 - 2012 ರಂದು ಸ್ಥಾಪನೆಯಾಗಿದೆ. ಸದರಿ ಟ್ರಸ್ಟ್ ಶಿಕ್ಷಣ ಸಂಸ್ಥೆಯಾಗಿ ಮತ್ತು ಸಾಂಸ್ಕೃತಿಕ 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 


೯೧೫ 


ಚಟುವಟಿಕೆಗಳನ್ನು ನಡೆಸುವ ಹಾಗೂ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ ಶ್ರಮಿಸುವ ಗುರಿಯನ್ನು ಹೊಂದಿರುತ್ತದೆ. ಮತ್ತು ಸದರಿ ಟ್ರಸ್ಟ್‌ನವರು 
ಕೋರಿರುವ ಜಮೀನಿನ ಮಾರ್ಗಸೂಚಿ ಬೆಲೆಯು ಒಂದು ಎಕರೆಗೆ ರೂ .9,68,500 /- ಹಾಗೂ ಮಾರುಕಟ್ಟೆ ದರವು ರೂ . 11,00,000/- ಆಗಿರುತ್ತದೆ. 
ಎಂಬುದಾಗಿ ಜಿಲ್ಲಾಧಿಕಾರಿಗಳು ವರದಿ ಮಾಡಿರುತ್ತಾರೆ . 
ಈ ಹಿನ್ನೆಲೆಯಲ್ಲಿ ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಆರ್‌ಡಿ 82 ಎಲ್‌ಜಿಎಸ್ 2012, ಬೆಂಗಳೂರುದಿನಾಂಕ: 24 / 01/ 2013 . 
ಶಿವಮೊಗ್ಗ ತಾಲ್ಲೂಕು, ಕಸಬಾ ಹೋಬಳಿ, ಸೋಮಿನಕೊಪ್ಪ ಗ್ರಾಮದ ಸರ್ವೆ ನಂ . 123ರಲ್ಲಿ 2 .00 ಎಕರೆ ಜಮೀನನ್ನು ಶ್ರೀ ಕನಕದಾಸ ಸೇವಾ 
ಟ್ರಸ್ಟ್ ಶಿವಮೊಗ್ಗ ಇವರಿಗೆ ಶೈಕ್ಷಣಿಕ ಸಂಸ್ಥೆಯನ್ನು ನಿರ್ಮಾಣ ಮಾಡುವ ಸಲುವಾಗಿ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳ (1969) ನಿಯಮ 19(1) 
ಮತ್ತು 19 (3) ರನ್ವಯ ಪ್ರಚಲಿತ ಮಾರುಕಟ್ಟೆ ದರದ ಶೇ .10 ರಷ್ಟು ವಿಧಿಸಿ ಸದರಿ ಗುತ್ತಿಗೆ ದರವನ್ನು ಪ್ರತಿ ಎರಡು ವರ್ಷಗಳಿಗೊಮ್ಮೆ ಶೇ . 10 ರಂತೆ 
ಹೆಚ್ಚಿಸುವ ಷರತ್ತಿನೊಂದಿಗೆ 30 ವರ್ಷಗಳ ಅವಧಿಗೆ ಗುತ್ತಿಗೆ ಆಧಾರದ ಮೇಲೆ ಮಂಜೂರು ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಉಮಾದೇವಿ | 

ಸರ್ಕಾರದ ಅಧೀನ ಕಾರ್ಯದರ್ಶಿ 
P . B . 275 

ಕಂದಾಯ ಇಲಾಖೆ (ಭೂಮಂಜೂರಾತಿ - 1) 


ಕಂದಾಯ ಸಚಿವಾಲಯ 


ವಿಷಯ : ಶಿವಮೊಗ್ಗ ತಾಲ್ಲೂಕು, ಅಗಸವಳ್ಳಿ , ಗ್ರಾಮದ ಸ. ನಂ .167 / ಪಿ2ರಲ್ಲಿ 25 ಎಕರೆ ಗುತ್ತಿಗೆ ಆಧಾರದ ಮೇಲೆ ನೀಡಿರುವ 

ಜಮೀನನ್ನು ಶಿವಮೊಗ್ಗ ಜಿಲ್ಲಾ ಕುರುಬರ ಸಂಘಕ್ಕೆ ಖಾಯಂ ಆಗಿ ಮಂಜೂರು ಮಾಡುವ ಬಗ್ಗೆ . 
ಓದಲಾಗಿದೆ : (1) ಅಧ್ಯಕ್ಷರು ಶಿವಮೊಗ್ಗ ಜಿಲ್ಲಾ ಕುರುಬರ ಸಂಘ ಶಿವಮೊಗ್ಗ ಇವರ ಮನವಿ ದಿನಾಂಕ: 12 /09 /2012. 

(2) ಜಿಲ್ಲಾಧಿಕಾರಿ ಶಿವಮೊಗ್ಗ ರವರ ಪತ್ರ ಸಂಖ್ಯೆ : ಎಲ್‌ಎನ್‌ಡಿ (1) ಸಿಆರ್ - 283/12 - 13 (S004) 12 /13 

ದಿನಾಂಕ: 9 /11 /2012 . 
(3) ಸರ್ಕಾರದ ಆದೇಶ ಸಂಖ್ಯೆ: ಆರ್‌ಡಿ 32 ಎಲ್‌ಜಿಎಸ್ 2003 ದಿನಾಂಕ: 29 -08 - 2003. 
( 4) ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿ ಶಿವಮೊಗ್ಗ ರವರ ಆದೇಶ ಸಂಖ್ಯೆ : ಎಲ್‌ಎನ್‌ಡಿ (1) ಸಿಆರ್ 1103/01 -02, 

ದಿನಾಂಕ: 30 /4 /2004 , 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರಲ್ಲಿ ಅಧ್ಯಕ್ಷರು ಶಿವಮೊಗ್ಗ ಜಿಲ್ಲಾ ಕುರುಬರ ಸಂಘ ( ರಿ) ಶಿವಮೊಗ್ಗ ಇವರು ಸರ್ಕಾರಕ್ಕೆ ದಿನಾಂಕ: 
12 /09 /2012ರಲ್ಲಿ ಮನವಿಯನ್ನು ಸಲ್ಲಿಸಿ, ಶಿವಮೊಗ್ಗ ತಾಲ್ಲೂಕು, ಅಗಸವಳ್ಳಿ ಗ್ರಾಮದ ಸ. ನಂ .167/ ಪಿ2ರಲ್ಲಿ 25 ಎಕರೆ ಜಮೀನನ್ನು ಬಡ ವಿದ್ಯಾರ್ಥಿಗಳಿಗೆ 
ಹಾಗೂ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಶಾಶ್ವತವಾಗಿ ಹಾಸ್ಟೆಲ್ ಕಟ್ಟಡವನ್ನು ನಿರ್ಮಿಸಿ, ಹಾಗೂ ಕುರುಬರ ಜನಾಂಗಕ್ಕೆ ಶೈಕ್ಷಣಿಕ ಸೌಲಭ್ಯಗಳನ್ನು 
ಒದಗಿಸುವ ಉದ್ದೇಶವನ್ನು ಹೊಂದಿರುವುದರಿಂದ ಗುತ್ತಿಗೆ ಆಧಾರದ ಮೇಲೆ ಮಂಜೂರಾಗಿರುವುದನ್ನು ಖಾಯಂ ಆಗಿ ರಿಯಾಯತಿ ದರದಲ್ಲಿ ಮಂಜೂರು 
ಮಾಡಬೇಕೆಂದು ಕೋರಿರುತ್ತಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 2) ರ ದಿನಾಂಕ : 09 - 11 - 2012ರ ಪತ್ರದಲ್ಲಿ ಜಿಲ್ಲಾಧಿಕಾರಿ, ಶಿವಮೊಗ್ಗ ಇವರು ಶಿವಮೊಗ್ಗ ಜಿಲ್ಲಾ ಕುರುಬರ ಸಂಘ 
( ರಿ), ಶಿವಮೊಗ್ಗ ಇವರು ಕರ್ನಾಟಕ ಸೊಸೈಟಿ ರಿಜಿಸ್ಟ್ರೇಷನ್ ಆಕ್ಟ್ 1960ರ ಅಡಿಯಲ್ಲಿ ನೋಂದಾಯಿತವಾದ ಧಾರ್ಮಿಕ ಸಂಸ್ಥೆಯಾಗಿದ್ದು, ಸಂಘವು ಬಡ 
ಹಾಗೂ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡುವುದರ ಜೊತೆಗೆ ಕುರುಬರ ಸಮುದಾಯದ ಅಭಿವೃದ್ದಿಗಾಗಿ ಪ್ರಯತ್ನಿಸುವ ಉದ್ದೇಶವನ್ನು 
ಒಳಗೊಂಡಿರುತ್ತದೆ. ಸದರಿ ಸಂಘಕ್ಕೆ ಶಿವಮೊಗ್ಗ ತಾಲ್ಲೂಕು, ಅಗಸವಳ್ಳಿ ಗ್ರಾಮದ ಸ. ನಂ . 167 / ಪಿ2 ರಲ್ಲಿ 25 ಎಕರೆ ಜಮೀನನ್ನು ತಾತ್ಕಾಲಿಕ ಗುತ್ತಿಗೆ 
ಆಧಾರದ ಮೇಲೆ ಸಾಗುವಳಿ ಮಾಡುವ ಉದ್ದೇಶಕ್ಕಾಗಿ 1963 ರಲ್ಲಿಯೇ ಮಂಜೂರು ಮಾಡಲಾಗಿರುತ್ತದೆ. ಸದರಿ ಸಂಘಕ್ಕೆ ಮೇಲೆ ಓದಲಾದ (3) ರ 
ಸರ್ಕಾರದ ಆದೇಶ ಸಂಖ್ಯೆ : ಆರ್‌ಡಿ 32 ಎಲ್‌ಜಿಎಸ್ 2003 ದಿನಾಂಕ: 29 - 08 - 2003ರ ನಿರ್ದೇಶನದಂತೆ ಮೇಲೆ ಓದಲಾದ ಕ್ರಮ ಸಂಖ್ಯೆ ( 4) ರ ಆದೇಶ 

1103 / 01 - 02 , ದಿನಾಂಕ: 30 / 01/2004ರಲ್ಲಿ 1992 - 93 ರಿಂದ ಪೂರ್ವಾನ್ವಯವಾಗುವಂತೆ 30 ವರ್ಷಕ್ಕೆ ಪ್ರಸ್ತಾಪಿತ 25 
ಎಕರೆ ಜಮೀನನ್ನು ಎಕರೆ ಒಂದಕ್ಕೆ ಒಂದು ವರ್ಷಕ್ಕೆ ರೂ . 1000 / - ದಂತೆ ನೆಲ ಬಾಡಿಗೆ ವಿಧಿಸಿ ಮಂಜೂರು ಮಾಡಲಾಗಿರುತ್ತದೆ ಎಂಬುದಾಗಿ ವರದಿ 
ಮಾಡಿರುತ್ತಾರೆ. ಸಂಸ್ಥೆಯ ಕೋರಿಕೆಯಂತೆ ಗುತ್ತಿಗೆಗೆ ಮಂಜೂರಾಗಿರುವ ಜಮೀನನ್ನು ಖಾಯಂ ಮಂಜೂರು ಮಾಡಲು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ, ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಆರ್‌ಡಿ 85 ಎಲ್‌ಜಿಎಸ್ 2012 , ಬೆಂಗಳೂರು ದಿನಾಂಕ: 24 / 01 / 2013. 

ತೊಗ್ಗ ತಾಲ್ಲೂಕು, ಅಗಸವಳ್ಳಿ, ಗ್ರಾಮದ ಸ. ನಂ .167/ ಪಿ2 ರಲ್ಲಿ 25 - 00 ಎಕರೆ ಜಮೀನನ್ನು ಶಿವಮೊಗ್ಗ ಜಿಲ್ಲಾ ಕುರುಬರ ಸಂಘಕ್ಕೆ ಗುತ್ತಿಗೆ 
ಆಧಾರದ ಮೇಲೆ ಮಂಜೂರು ಮಾಡಿರುವುದನ್ನು ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಉಪಯೋಗಿಸಬೇಕೆಂಬ ಹಾಗೂ ಸದರಿ ಜಮೀನನ್ನು 25 ವರ್ಷಗಳ 
ಪರಭಾರೆ ಮಾಡುವುದಾಗಲಿ ಅಥವಾ ಉಪ ಗುತ್ತಿಗೆಗೆ ನೀಡುವುದಾಗಲಿ ಮಾಡಬಾರದೆಂಬ ಷರತ್ತಿಗೊಳಪಟ್ಟು, ಮಾರ್ಗಸೂಚಿ ದರದ ಶೇಕಡ 25 ರಷ್ಟನ್ನು 
ಹಾಗೂ ನಿಯಮಾನುಸಾರ ಇತರೆ ವೆಚ್ಚಗಳನ್ನು ವಿಧಿಸಿ ಮಂಜೂರು ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಉಮಾದೇವಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
P . B . 276 

ಕಂದಾಯ ಇಲಾಖೆ (ಭೂಮಂಜೂರಾತಿ- 1) 


೯೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 

ಭಾಗ ೧ 
ಕಂದಾಯ ಸಚಿವಾಲಯ 
ವಿಷಯ : ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ತಾಲ್ಲೂಕು, ನಿಧಿಗೆ ಹೋಬಳಿ, ಸೋಗಾನೆ ಗ್ರಾಮದ ಸ. ನಂ .120 ರಲ್ಲಿ 100 - 00 

ಎಕರೆ ಜಮೀನನ್ನು ರಾಜೀವ್ ಆವಾಸ್ ಯೋಜನೆಯಡಿ ಮನೆಗಳನ್ನು ನಿರ್ಮಿಸಲು ಕರ್ನಾಟಕ ಕೊಳಚೆ 
ನಿರ್ಮೂಲನಾ ಮಂಡಳಿಗೆ ಹಾಗೂ ಆಶ್ರಯ ಯೋಜನೆ ಅಡಿ ಮನೆಗಳನ್ನು ನಿರ್ಮಿಸಲು ವಸತಿ ಇಲಾಖೆಗೆ 

ಮಂಜೂರು ಮಾಡುವ ಬಗ್ಗೆ. 
ಓದಲಾಗಿದೆ : (1) ಜಿಲ್ಲಾಧಿಕಾರಿ ಶಿವಮೊಗ್ಗ ರವರ ಪತ್ರ ಸಂಖ್ಯೆ : ಎಲ್‌ಎನ್‌ಡಿ(1) ಎಸ್ ಆರ್ - 005 /12 -13 ( 8698 /42 ) 

ದಿನಾಂಕ: 11 / /2013 . 
(2) ಜಿಲ್ಲಾಧಿಕಾರಿ ಶಿವಮೊಗ್ಗ ರವರ ಪತ್ರ ಸಂಖ್ಯೆ : ಎಲ್‌ಎನ್‌ಡಿ(1)ಎಸ್‌ಆರ್‌-005 /12 -13 ( 8698/12- 13 ) 

ದಿನಾಂಕ: 24 /01 /2013. 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಜಿಲ್ಲಾಧಿಕಾರಿ , ಶಿವಮೊಗ್ಗ ಇವರ ಆದೇಶದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೇಂದ್ರ ಪುರಸ್ಕೃತ ರಾಜೀವ್ ಆವಾಸ್ 
ಯೋಜನೆಯಡಿ ( ಪೈಲೆಟ್ ) ನಗರ ಸಭೆ ಶಿವಮೊಗ್ಗವನ್ನು ಆಯ್ಕೆ ಮಾಡಿದ್ದು ಈ ಯೋಜನೆಯಡಿ ನಗರದ ಕೊಳಚೆ ಪ್ರದೇಶದ ಜನರಿಗೆ ಪುನರ್ವಸತಿ 
ಕಲ್ಪಿಸಲು ಅಗತ್ಯವಾದ ಜಮೀನು ಗುರುತಿಸಿ ಮಂಜೂರಾತಿಗೆ ತಹಶೀಲ್ದಾರ್‌ ಹಾಗೂ ಉಪವಿಭಾಗಾಧಿಕಾರಿಗಳು ಪ್ರಸ್ತಾವನೆ ತಯಾರಿಸಿ ಸಲ್ಲಿಸಿರುವಂತೆ 
ಸೋಗಾನೆ ಗ್ರಾಮದ ಸ. ನಂ .120 ರಲ್ಲಿ 100 - 00 ಎಕರೆ ಜಮೀನನ್ನು ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿಗೆ ಕೊಳಚೆ ಪ್ರದೇಶದ ಜನರಿಗೆ 
ಪುನರ್ವಸತಿ ಕಲ್ಪಿಸಲು ಸರ್ಕಾರದ ಘಟನೋತ್ತರ ಮಂಜೂರಾತಿಗೆ ಒಳಪಟ್ಟು ಕರ್ನಾಟಕ ಭೂ ಕಂದಾಯ ಕಾಯ್ದೆ 1974 ಕಲಂ 71 ರಡಿ ಕಾಯ್ದಿರಿಸಿರುತ್ತಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 2) ರ ಜಿಲ್ಲಾಧಿಕಾರಿ, ಶಿವಮೊಗ್ಗ ರವರ ಪತ್ರದಲ್ಲಿ ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿಗೆ, ಕೊಳಚೆ 
ಪ್ರದೇಶದ ಜನರಿಗೆ ಪುನರ್ವಸತಿ ಕಲ್ಪಿಸಲು ಸರ್ಕಾರದ ಘಟನೋತ್ತರ ಮಂಜೂರಾತಿಗೆ ಒಳಪಟ್ಟು ಕರ್ನಾಟಕ ಭೂ ಕಂದಾಯ ಕಾಯ್ದೆ 1974 ಕಲಂ 71 ರಡಿ 
ಕಾಯ್ದಿರಿಸಿ ಅದೇಶಿಸಿದ್ದು , ಸದರಿ ಆದೇಶಕ್ಕೆ ಸರ್ಕಾರದ ಘಟನೋತ್ತರ ಮಂಜೂರಾತಿ ನೀಡುವಂತೆ ಕೋರಿರುತ್ತಾರೆ. ಹಾಗೂ ಸದರಿ ಜಮೀನಿನ ಮಾರುಕಟ್ಟೆ 
ದರ ಎಕರೆಯೊಂದಕ್ಕೆ ರೂ .617500 -00 ಗಳೆಂದು ವರದಿ ಮಾಡಿರುತ್ತಾರೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಆರ್‌ಡಿ 05 ಎಲ್‌ಜಿಎಸ್ 2013 , ಬೆಂಗಳೂರು ದಿನಾಂಕ: 02 / 02 / 2013. 
ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ತಾಲ್ಲೂಕು, ನಿಧಿಗೆ ಹೋಬಳಿ, ಸೋಗಾನೆ ಗ್ರಾಮದ ಸ. ನಂ .120ರಲ್ಲಿ 100 - 00 ಎಕರೆ ವಿಸ್ತೀರ್ಣದ ಜಮೀನಿನ ಪೈಕಿ 
50 - 00 ಎಕರೆ ಜಮೀನನ್ನು ರಾಜೀವ್ ಆವಾಸ್ ಯೋಜನೆಯಡಿ ( ಪೈಲೆಟ್ ) ಮನೆಗಳನ್ನು ನಿರ್ಮಿಸಲು ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿಗೆ 
ಮತ್ತು 50 - 00 ಎಕರೆ ಜಮೀನನ್ನು ಆಶ್ರಯ ಯೋಜನೆಯಡಿಯಲ್ಲಿ ವಸತಿ ಗೃಹಗಳನ್ನು ನಿರ್ಮಿಸಲು ವಸತಿ ಇಲಾಖೆಗೆ ಹಸ್ತಾಂತರಿಸಲು ಕರ್ನಾಟಕ ಭೂ 
ಮಂಜೂರಾತಿ ಅಧಿನಿಯಮ 1969 ಕಲಂ 20 (1) ( ಎ) ಅನ್ವಯ ಮಾರುಕಟ್ಟೆ ದರದ ಶೇ .50 ರಷ್ಟು ದರ ಹಾಗೂ ನಿಯಮಾನುಸಾರ ಇತರೆ ಶುಲ್ಕಗಳನ್ನು 
ವಿಧಿಸಿ ಉದ್ದೇಶಿತ ಯೋಜನೆಗೆ ಮಾತ್ರ ಉಪಯೋಗಿಸಬೇಕೆಂಬ ಷರತ್ತನ್ನು ವಿಧಿಸಿ ಮಂಜೂರು ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಉಮಾದೇವಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
P . B . 277 

ಕಂದಾಯ ಇಲಾಖೆ (ಭೂಮಂಜೂರಾತಿ- 1) 


ಕಂದಾಯ ಸಚಿವಾಲಯ 
ವಿಷಯ : ಉಡುಪಿ ತಾಲ್ಲೂಕು ಕೋಟಾ ಹೋಬಳಿಯ ಕೋಡಿ ಗ್ರಾಮದ ಕೋಡಿ ಹೊಸಬೆಂಗ್ರೆ ಮತ್ತು ಬೆಂಗ್ರೆ ಪ್ರದೇಶಗಳಲ್ಲಿ 

ಸರ್ಕಾರಿ ಭೂಮಿಯಲ್ಲಿ ಅತಿಕ್ರಮಣ ಮಾಡಿ ವಾಸ್ತವ್ಯ ಹೊಂದಿರುವವರಿಗೆ ಸಕ್ರಮೀಕರಣ ಮಾಡುವ ಬಗ್ಗೆ. 
ಓದಲಾಗಿದೆ : (1) ಜಿಲ್ಲಾಧಿಕಾರಿ , ಉಡುಪಿ ಜಿಲ್ಲೆ ಇವರ ಪತ್ರ ಸಂಖ್ಯೆ: ಎನ್‌ಸಿಆರ್ /ಸಿಆರ್/ 126 /2012 - 13 /58423 

ದಿನಾಂಕ : 16 -10 - 2012 

( 2) ಸರ್ಕಾರದ ಆದೇಶ ಸಂಖ್ಯೆ:ಆರ್‌ಡಿ 12 ಎಲ್‌ಜಿಎ 91 ದಿನಾಂಕ:29 - 09 - 1994 
ಪ್ರಸ್ತಾವನೆ : 

- ಜಿಲ್ಲಾಧಿಕಾರಿ, ಉಡುಪಿ ಜಿಲ್ಲೆ ಇವರು ಮೇಲೆ ಓದಲಾದ ಕ್ರಮಸಂಖ್ಯೆ (1) ರ ಪತ್ರದಲ್ಲಿ ಸಲ್ಲಿಸಿರುವ ಪ್ರಸ್ತಾವನೆಯನುಸಾರ ಉಡುಪಿ ತಾಲ್ಲೂಕು 
ಕೋಟಾ ಹೋಬಳಿಯ ಕೋಡಿ ಗ್ರಾಮದ ಕೋಡಿ ಹೊಸಬೆಂಗ್ರೆ ಮತ್ತು ಬೆಂಗ್ರೆ ಪ್ರದೇಶಗಳಲ್ಲಿ ಸರ್ಕಾರಿ ಭೂಮಿಯಲ್ಲಿ ಅತಿಕ್ರಮಣ ಮಾಡಿ 381 ಜನರು 
ಮನೆಗಳನ್ನು ನಿರ್ಮಿಸಿರುತ್ತಾರೆ ಹಾಗೂ 110 ಜನರು ಕೃಷಿಗಾಗಿ ಜಮೀನು ಅತಿಕ್ರಮಣ ಮಾಡಿರುತ್ತಾರೆ. ಜಿಲ್ಲಾಧಿಕಾರಿಯವರ ವರದಿಯ ಪ್ರಕಾರ ಅತಿಕ್ರಮಣ 
ಮಾಡಿರುವ ವಿವರಗಳು ಈ ಕೆಳಕಂಡಂತಿವೆ: 

1. ಸರ್ಕಾರಿ ಅನಾಧೀನ ಭೂಮಿ - 45. 19 ಎಕರೆ 
ಮೊರಂಬೋಕು 

- 38.54 ಎಕರೆ 
3. ಸಮುದ್ರ ಒತ್ತುವರಿ 

- 41.15 ಎಕರೆ 
ಒಟ್ಟು - 124 .88 ಎಕರೆ 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 


೯೧೭ 


2 . ಉಡುಪಿ ಜಿಲ್ಲಾಧಿಕಾರಿಯವರು ಮೇಲೆ ಓದಲಾದ ಕ್ರಮಸಂಖ್ಯೆ (1) ರ ದಿನಾಂಕ: 16.10.2012ರ ಪತ್ರದಲ್ಲಿ 38 .54 ಎಕರೆ ಹೊರಂಬೋಕು 
ಜಮೀನು, 45.19 ಎಕರೆ ಸರ್ಕಾರಿ ಅನಾಧೀನ ಮತ್ತು ಸಿ.ಆರ್.ಝಡ್ ಪ್ರದೇಶದಲ್ಲಿ ಒತ್ತುವರಿಯಾದ 41. 15 ಎಕರೆ ಒತ್ತುವರಿ ಜಾಗವನ್ನು 
ಸಕ್ರಮೀಕರಣಗೊಳಿಸಲು ಶಿಫಾರಸ್ಸು ಮಾಡಿರುತ್ತಾರೆ. ಒತ್ತುವರಿ ಮಾಡಿಕೊಂಡಿರುವ ಜಮೀನನ್ನು ಹಲವಾರು ಮಂದಿ ಮನೆಗಳನ್ನು ನಿರ್ಮಿಸಿರುತ್ತಾರೆ ಮತ್ತೆ 
ಕೆಲವರು ಕೃಷಿಗಾಗಿ ಬಳಸುತ್ತಿದ್ದಾರೆ. ಇವರಲ್ಲಿ ಬಹುತೇಕರು ಮೀನುಗಾರ ಸಮುದಾಯದವರು ಹಾಗೂ ಸಣ್ಣ ರೈತರಾಗಿರುತ್ತಾರೆ. 

3, ಮೇಲೆ ಓದಲಾದ ಕ್ರಮಸಂಖ್ಯೆ (2) ರಲ್ಲಿನ ಸರ್ಕಾರಿ ಆದೇಶದಲ್ಲಿ, 1994ರಲ್ಲಿ ಇಂಥಹದೇ ಸಂದರ್ಭದಲ್ಲಿ ಈ ಕೆಳಕಂಡ ಷರತ್ತುಗಳೊಂದಿಗೆ 
ಸರ್ಕಾರಿ ಭೂಮಿ ಅತಿಕ್ರಮಣ ಮಾಡಿಕೊಂಡಿರುವವರನ್ನು ಸಕ್ರಮೀಕರಣಗೊಳಿಸಲಾಗಿರುತ್ತದೆ: 

1. ಪ್ರಯೋಜನಾರ್ಥಿಗಳು ಮೋಜಣಿ ಶುಲ್ಕ ಪರಿವರ್ತನಾ ದಂಡ ಮತ್ತು ರಾಜಿ ಶುಲ್ಕವನ್ನು 

ನಿಯಮಗಳ ರೀತ್ಯಾ ಪಾವತಿಸತಕ್ಕದ್ದು; 
ಜಮೀನು ಮಂಜೂರು ಮಾಡುವ ವಿಸ್ತೀರ್ಣವು ಉಪ ವಿಭಾಗ ತಯಾರಿಸುವ ಸಮಯದಲ್ಲಿನ 

ವಾಸ್ತವ ಅಳತೆಯಂತೆ ಇರತಕ್ಕದ್ದು; 
3. ಮಂಜೂರು ಮಾಡುವ ನಿವೇಶನವನ್ನು ಸ್ವಾಧೀನ ಪತ್ರವನ್ನು ನೀಡಿದ ದಿನದಿಂದ 15 ವರ್ಷಗಳ 

ಅವಧಿಯವರೆಗೆ ಪರಭಾರೆ ಮಾಡಕೂಡದು; 
4. ನಿವೇಶನದ ಪ್ರಸ್ತುತ ಉಪಯೋಗವನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸಕೂಡದು. 

ನಿವೇಶನವನ್ನು ವಾಸ್ತವ್ಯದ ಉದ್ದೇಶಕ್ಕಾಗಿ ಮಂಜೂರು ಮಾಡಿದ್ದಲ್ಲಿ ಮನೆ ನಿರ್ಮಿಸುವು 

ದಕ್ಕಾಗಿಯೇ ಹಾಗೂ ಕೃಷಿಗಾಗಿ ಮಂಜೂರು ಮಾಡಿದ್ದಲ್ಲಿ ಕೃಷಿಗಾಗಿಯೇ ಬಳಸತಕ್ಕದ್ದು; 
5. ಮಂಜೂರಾತಿಯ ಯಾವುದೇ ಷರತ್ತನ್ನು ಉಲ್ಲಂಘಿಸಿದರೆ ಅಥವಾ ತಪ್ಪು ಮಾಹಿತಿ ನೀಡಿ 

- ಮಂಜೂರಾತಿ ಪಡೆದಿದ್ದರೆ ಅಂತಹ ಮಂಜೂರಾತಿಯನ್ನು ರದ್ದುಗೊಳಿಸತಕ್ಕದ್ದು. 
4. ಕರ್ನಾಟಕ ಭೂ ಕಂದಾಯ ಕಾಯ್ದೆ ಮತ್ತು ನಿಯಮಗಳಲ್ಲಿ ನಿಗದಿಪಡಿಸಿದ ಷರತ್ತುಗಳನ್ನು ಅಳವಡಿಸಿ ಮತ್ತು 1994ರಲ್ಲಿ ನಿಗದಿ ಪಡಿಸಿದ 
ಷರತ್ತುಗಳನ್ನು ವಿಧಿಸಿ ಸರ್ಕಾರಿ ಅನಾಧೀನ ಭೂಮಿಯನ್ನು ಮತ್ತು ಮೊರಂಬೋಕು ಜಮೀನನ್ನು ಸಕ್ರಮೀಕರಣಗೊಳಿಸಬೇಕಾಗುತ್ತದೆ. ಸಿ.ಆರ್.ಝಡ್. 
ಪ್ರದೇಶದಲ್ಲಿ ಅತಿಕ್ರಮಣ ಮಾಡಿರುವವರು 1991 ರಿಂದ ಸ್ವಾಧೀನದಲ್ಲಿರುತ್ತಾರೆಂದು ಜಿಲ್ಲಾಧಿಕಾರಿಯವರು ವರದಿ ಮಾಡಿದ್ದರೂ ಸಹ ಸಮುದ್ರ 
ಒತ್ತುವರಿದಾರರನ್ನು ರಾಜ್ಯ ಕೋಸ್ಟಲ್ ಝೂನ್ ಮೇಲ್ವಿಚಾರಣ ಪ್ರಾಧಿಕಾರವು ಅಂತಿಮ ಅನುಮೋದನೆ ಕೊಟ್ಟ ನಂತರವೇ ಸಕ್ರಮೀಕರಣಗೊಳಿಸಬೇಕಾಗುತ್ತದೆ. 

5 . ಸರ್ಕಾರಿ ಅನಾಧೀನ ಜಮೀನನ್ನು ಸಕ್ರಮೀಕರಣಗೊಳಿಸಬಹುದಾಗಿದ್ದರೂ , ಹೊರಂಬೋಕು ಜಮೀನನ್ನು ( ಸರ್ವೆ ನಂ .52/ 6, 527, 53/7 , 
53/13 , 55/9, 55/10 , 55 /14 , 72 , 80 ಮತ್ತು 112 / ಎlಎ) ಕರ್ನಾಟಕ ಭೂ ಕಂದಾಯ ಕಾಯ್ದೆ , 1964ರ ಕಲಂ 68(1) ಮತ್ತು 68( 5) ರಲ್ಲಿ ನಿಗದಿ 
ಪಡಿಸಿದ ಷರತ್ತುಗಳನ್ನು ಪೂರೈಸಿದ ನಂತರವೇ ಸಕ್ರಮೀಕರಣಗೊಳಿಸಬೇಕಾಗುತ್ತದೆ. 

ಸ್ವಾವನೆಯಂತೆ ಕೆಲವು ಒತ್ತುವರಿದಾರರು 5 ಸೆಂಟ್‌ನಿಂದ 50 ಸೆಂಟ್ ಮಾತ್ರವೇ ಅತಿಕ್ರಮಣ ಮಾಡಿರುತ್ತಾರೆ . ಆದಾಗ್ಯೂ , 
ಕೆಲವೊಂದು ಅತಿಕ್ರಮಣದಾರರು ಒಂದು ಎಕರೆ ತನಕ ಜಮೀನನ್ನು ಒತ್ತುವರಿ ಮಾಡಿಕೊಂಡಿದ್ದು ಮನೆಯನ್ನು ನಿರ್ಮಾಣ ಮಾಡಿರುತ್ತಾರೆ. 
ಪ್ರಸ್ತಾವನೆಯನ್ನು ಸರ್ಕಾರವು ಪರಿಶೀಲಿಸಿದೆ. ಅದರಂತೆ ಈ ಆದೇಶ: 

ಸರ್ಕಾರದ ಆದೇಶ ಸಂಖ್ಯೆ : ಆರ್‌ಡಿ 150 ಎಲ್‌ಜಿಎ 2012, ಬೆಂಗಳೂರು ದಿನಾಂಕ: 22 -12 -2012 
7. ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲೆಯ ಕೋಟಾ ಹೋಬಳಿಯ ಕೋಡಿ ಹೊಸಬೆಂಗ್ರೆ ಮತ್ತು ಬೆಂಗ್ರೆ ಭಾಗದ 
ಕೋಡಿ ಗ್ರಾಮದಲ್ಲಿ 128.88 ಎಕರೆ ಜಮೀನನ್ನು ಅತಿಕ್ರಮಣ ಮಾಡಿರುವ 491 ಜನರ ಭೂಮಿಯನ್ನು ಅನುಬಂಧದಲ್ಲಿರುವಂತೆ ಈ ಕೆಳಕಂಡ ಷರತ್ತುಗಳನ್ವಯ 
ಸಕ್ರಮೀಕರಣಗೊಳಿಸಲು ಸರ್ಕಾರದ ಮಂಜೂರಾತಿ ನೀಡಲಾಗಿದೆ. 

ಪ್ರಯೋಜನಾರ್ಥಿಗಳು ಮೋಜಣಿ ಶುಲ್ಕ, ಪರಿವರ್ತನಾ ದಂಡ ಮತ್ತು ರಾಜಿ ಶುಲ್ಕವನ್ನು ನಿಯಮಗಳ ರೀತ್ಯಾ 
ಪಾವತಿಸತಕ್ಕದ್ದು; 
ಜಮೀನು ಮಂಜೂರು ಮಾಡುವ ವಿಸ್ತೀರ್ಣವು ಉಪ ವಿಭಾಗ ತಯಾರಿಸುವ ಸಮಯದಲ್ಲಿನ ವಾಸ್ತವ 
ಅಳತೆಯಂತೆ ಇರತಕ್ಕದ್ದು; 
ಮಂಜೂರು ಮಾಡುವ ನಿವೇಶನವನ್ನು ಸ್ವಾಧೀನ ಪತ್ರವನ್ನು ನೀಡಿದ ದಿನದಿಂದ 15 ವರ್ಷಗಳ 
ಅವಧಿಯವರೆಗೆ ಪರಭಾರೆ ಮಾಡಕೂಡದು; 
ನಿವೇಶನದ ಪ್ರಸ್ತುತ ಉಪಯೋಗವನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸಕೂಡದು. ನಿವೇಶನವನ್ನು 
ವಾಸ್ತವ್ಯದ ಉದ್ದೇಶಕ್ಕಾಗಿ ಮಂಜೂರು ಮಾಡಿದ್ದಲ್ಲಿ ಮನೆ ನಿರ್ಮಿಸುವುದಕ್ಕಾಗಿಯೇ ಹಾಗೂ ಕೃಷಿಗಾಗಿ 
ಮಂಜೂರು ಮಾಡಿದ್ದಲ್ಲಿ ಕೃಷಿಗಾಗಿಯೇ ಬಳಸತಕ್ಕದ್ದು; 
ಮಂಜೂರಾತಿಯ ಯಾವುದೇ ಷರತ್ತನ್ನು ಉಲ್ಲಂಘಿಸಿದರೆ ಅಥವಾ ತಪ್ಪು ಮಾಹಿತಿ ನೀಡಿ ಮಂಜೂರಾತಿ 

ಪಡೆದಿದ್ದರೆ ಅಂತಹ ಮಂಜೂರಾತಿಯನ್ನು ರದ್ದುಗೊಳಿಸತಕ್ಕದ್ದು. 
6. ಪ್ರತಿಯೊಬ್ಬ ಮಂಜೂರಾತಿ ಪಡೆದವರು ಮಾರುಕಟ್ಟೆ ಮೌಲ್ಯ ಮತ್ತು ಸ್ಟಾಂಪ್ ಶುಲ್ಕವನ್ನು ಪಾವತಿಸತಕ್ಕದ್ದು; 

ನಿವೇಶನ ಸಕ್ರಮಾತಿ ಮಿತಿಯ ಆಶ್ರಯ ಯೋಜನೆಯಲ್ಲಿ ಅನುಮತಿಸಿರುವಂತೆ ಇರತಕ್ಕದ್ದು; 
ಭೂ ಕಂದಾಯ ಕಾಯ್ದೆ ಮತ್ತು ನಿಯಮಾವಳಿಗಳಂತೆ ಪ್ರಕ್ರಿಯೆಗಳನ್ನು ಅಳವಡಿಸಿ ಸಕ್ರಮೀಕರಣ 
ಗೊಳಿಸತಕ್ಕದ್ದು; 


೯೧೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 


ಭಾಗ ೧ 


8. ಸಿ.ಆರ್. ಝಡ್ ಪ್ರದೇಶದಲ್ಲಿನ ಈ ಭೂಮಿಯನ್ನು ಮಂಜೂರು ಮಾಡಲು ತಾತ್ವಿಕ ಒಪ್ಪಿಗೆ ನೀಡುತ್ತಾ ರಾಜ್ಯ 

ಕೋಸ್ಟಲ್ ಜೋನ್ ಮೇಲ್ವಿಚಾರಣ ಪ್ರಾಧಿಕಾರವು ಅಂತಿಮ ಅನುಮೋದನೆ ಕೊಟ್ಟ ನಂತರವೇ 

ಸಕ್ರಮೀಕರಣಗೊಳಿಸತಕ್ಕದ್ದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆ ಹಾಗೂ ಕಾನೂನು ಇಲಾಖೆಯೊಂದಿಗೆ ಸಮಾಲೋಚಿಸಿ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಕೆ.ಶಿವಲಿಂಗಯ್ಯ 

ಪೀಠಾಧಿಕಾರಿ 
P . B . 278 

ಕಂದಾಯ ಇಲಾಖೆ ( ಭೂ . ಮಂ - 2) 


ಕಂದಾಯ ಸಚಿವಾಲಯ 


ವಿಷಯ 


: 


ಬಸ್ 


ಓದಲಾಗಿದೆ : 


* 


_ 


ಕಾರವಾರ ತಾಲ್ಲೂಕು ಕೇಂದ್ರದಲ್ಲಿ ನೂತನ ಬಸ್ ಸ್ಟ್ಯಾಂಡ್ ನಿರ್ಮಿಸಲು ಹಾಲಿ ಬಸ್ ನಿಲ್ದಾಣದ 
ಪಕ್ಕದಲ್ಲಿರುವ ತಹಶೀಲ್ದಾರ ಕಛೇರಿಯ ಕ್ಷೇತ್ರ 0 - 17 - 6 1/2 ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗೆ 
ವರ್ಗಾಹಿಸುವ ಕುರಿತು. 
1) ಸರ್ಕಾರದ ಆದೇಶ ಸಂಖ್ಯೆ:ಆರ್‌ಡಿ 6 ಎಲ್‌ಜಿಎನ್ 2010 ದಿನಾಂಕ: 19 - 3 - 2012. 
2) ಜಿಲ್ಲಾಧಿಕಾರಿಗಳು, ಉತ್ತರ ಕನ್ನಡ, ಕಾರವಾರ ಇವರ ಪತ್ರ ಸಂ . ಕಂಶಾ/ಭೂಮಿ/ 1/ ಡಿಎಸ್ಆರ್ 

29 /2008 - 09 ದಿನಾಂಕ: 26 -4 - 2012 . 
3) ವ್ಯವಸ್ಥಾಪಕ ನಿರ್ದೇಶಕರು, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ , ಕೇಂದ್ರ ಕಛೇರಿ, ಹುಬ್ಬಳ್ಳಿ ಇವರ 

ಪತ್ರ ಸಂ . ವಾಕರಸಾ:ಕೇಕ: ಹು : ಮುಕಾಅ:ಕಾಇ: 89112 - 13 ದಿನಾಂಕ: 13 -12 - 2012 
4) ಕಾರ್ಯನಿರ್ವಾಹಕ ಇಂಜಿನೀಯರು, ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ 

ಇಲಾಖೆ, ವಿಭಾಗ, ಕಾರವಾರ ಇವರ ಪತ್ರ ಸಂ . ಕಾವಿಕಾ: ಸಿ - 4ಕಟ್ಟಡ: ಮೌಮಾ:2012 -13 ಸಂ .03151 

ದಿನಾಂಕ: 7 -12 - 2012 . 
5) ವ್ಯವಸ್ಥಾಪಕ ನಿರ್ದೇಶಕರು, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ, ಕೇಂದ್ರ ಕಛೇರಿ, ಹುಬ್ಬಳ್ಳಿ ಇವರ 

ಪತ್ರ ಸಂ . ವಾಕರಸಾ:ಕೇಕ: ಹು : ಮುಕಾಅ:ಕಾಇ: 89112 - 13 ದಿನಾಂಕ: 14 - 12 - 2012 . 


ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರ. ಸಂ .(1) ರ ಸರ್ಕಾರದ ಆದೇಶ ದಿನಾಂಕ: 19 - 3 -2012ರಲ್ಲಿ ಉತ್ತರ ಕನ್ನಡ ಜಿಲ್ಲೆ ಕಾರವಾರ ತಾಲ್ಲೂಕು ಬಾಡ ಗ್ರಾಮದ ಸ. ನಂ . 
1367/ ೨ ರಲ್ಲಿ ತಾಲ್ಲೂಕು ಕಛೇರಿ ಸೇರಿದ 0 - 17 – 6 1/2 ಎಕರೆ ಜಮೀನನ್ನು ಮಾರ್ಗಸೂಚಿ ದರ ಪ್ರತಿ ಚದರ ಅಡಿಗೆ ರೂ .420.00 ರಲ್ಲಿ ಶೇಕಡ 50 
ರಷ್ಟನ್ನು ಹಾಗೂ ನಿಯಮಾನುಸಾರ ಇತರ ಶುಲ್ಕಗಳನ್ನು ನಿಗದಿಪಡಿಸಿ ವಾಯುವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಗೆ ಮಂಜೂರು ಮಾಡಲು 
ಆದೇಶಿಸಲಾಗಿತ್ತು. 

ಜಿಲ್ಲಾಧಿಕಾರಿ , ಉತ್ತರ ಕನ್ನಡ ಕಾರವಾರ ಇವರು ಮೇಲೆ ಓದಲಾದ ಕ್ರ. ಸಂ .( 2 ) ರಲ್ಲಿನ ಆದೇಶದಲ್ಲಿ ಪ್ರಸ್ತಾಪಿತ 18, 955 .40 ಚದರ ಅಡಿ ಜಮೀನಿಗೆ 
ಈ ಕೆಳಕಂಡಂತೆ ಕಿಮ್ಮತ್ತು ಮತ್ತು ಕಟ್ಟಡ ಬಾವಿ ಕಿಮ್ಮತ್ತು ಭೂ ಪರಿವರ್ತನ ಶುಲ್ಕ ಹಾಗೂ ಪೋಡಿ ಶುಲ್ಕ ಸೇರಿ ಒಟ್ಟು 89 ,99,625.00 ಗಳನ್ನು 
ಪಾವತಿಸಿಕೊಂಡು ಸದರಿ ಜಮೀನನ್ನು ಹಸ್ತಾಂತರಿಸಲು ಆದೇಶಿಸಿರುತ್ತಾರೆ. 

ಜಮೀನು ಮೌಲ್ಯ ( ಮಾರುಕಟ್ಟೆ ಬೆಲೆ ರೂ . 420ರ ರೂ . 39,80,635 - 00 

ಶೇ .50 ಅಂದರೆ ರೂ . 210 ಪ್ರತಿ ಚ. ಅ. ಗೆ) 
2. ತಹಶೀಲ್ದಾರ ಕಾರ್ಯಾಲಯದ ಕಟ್ಟಡದ ಮತ್ತು ರೂ . 50 ,00,000 -00 

ಬಾವಿಯ ಮೌಲ್ಯ 
3 . ಭೂ ಪರಿವರ್ತನಾ ಶುಲ್ಕ ( ಭೂ ಮಂಜೂರಾತಿ ನಿಯಮ ರೂ . 18,955 - 00 

20ರಂತೆ ) 
4 , ಪೋಡಿ ಶುಲ್ಕ 

35 - 00 
ಒಟ್ಟು ರೂ . 89 ,99, 625.00 


ರೂ . 


ವ್ಯವಸ್ಥಾಪಕ ನಿರ್ದೆಶಕರು, ವಾಯುವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ , ಕೇಂದ್ರ ಕಛೇರಿ, ಹುಬ್ಬಳ್ಳಿ ಇವರು ಮೇಲೆ ಓದಲಾದ ಕ್ರ. ಸಂ . (3) 
ರಲ್ಲಿನ ದಿನಾಂಕ: 13 - 12 - 2012ರ ಪತ್ರದಲ್ಲಿ ದಿನಾಂಕ: 28 -11 - 2012 ರಂದು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಕಂದಾಯ ಇಲಾಖೆ ಇವರ 
ಕೊಠಡಿಯಲ್ಲಿ ನಡೆದ ಸಭೆಯಲ್ಲಿ ಕೈಗೊಂಡ ನಿರ್ಣಯದಂತೆ ಕಟ್ಟಡದ ಮೌಲ್ಯ ರೂ .50 ಲಕ್ಷಗಳನ್ನು ಹೊರತುಪಡಿಸಿ ರೂ . 39 ,80 ,625 - 00 ಗಳನ್ನು 
ಪಾವತಿಸಿಕೊಂಡು, ನಿವೇಶನಗಳನ್ನು ಹಸ್ತಾಂತರಿಸಲು ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನ ನೀಡಲು ಕೋರಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಹಸ್ತಾಂತರಿಸಲ್ಪಡುವ 
ಪ್ರದೇಶದಲ್ಲಿನ ಕಟ್ಟಡದ ವಾಸ್ತವಿಕ ಮೌಲ್ಯವನ್ನು ಮೌಲ್ಯಮಾಪನ ಸಕ್ಷಮ ಪ್ರಾಧಿಕಾರ ಕಾರ್ಯನಿರ್ವಾಹಕ ಇಂಜಿನೀಯರು, ಲೋಕೋಪಯೋಗಿ, ಬಂದರು 
ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ವಿಭಾಗ, ಕಾರವಾರ ಇವರು ಮೇಲೆ ಓದಲಾದ ಕ್ರ. ಸಂ . (4) ರಲ್ಲಿನ ತಹಶೀಲ್ದಾರ್ ಕಛೇರಿ ಕಟ್ಟಡ, ಬಾವಿ ಹಾಗೂ 
ಗ್ಯಾರೇಜ್ ಕಟ್ಟಡಗಳ ಸಾಮಗ್ರಿಗಳ ಮೌಲ್ಯಮಾಪನ ರೂ . 7,94,455 - 00 ಎಂದು ತಿಳಿಸಿರುತ್ತಾರೆ. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 


೯೧೯ 


ವ್ಯವಸ್ಥಾಪಕ ನಿರ್ದೇಶಕರು, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ , ಕೇಂದ್ರ ಕಛೇರಿ, ಹುಬ್ಬಳ್ಳಿ ಇವರು ಮೇಲೆ ಓದಲಾದ ಕ್ರ. ಸಂ . (5) ರಲ್ಲಿನ 
ದಿನಾಂಕ: 14 - 12 - 2012ರ ಪತ್ರದಲ್ಲಿ ಲೋಕೋಪಯೋಗಿ ಇಲಾಖೆ ನಿಗದಿಪಡಿಸಿರುವ ಕಟ್ಟಡದ ಮೌಲ್ಯ ರೂ . 7,94,455 -00 ಮತ್ತು ಪಾರಂಪರಿಕ ಶುಲ್ಕ 
ರೂ . 7,05,545 - 00 ( ಹೆರಿಟೇಜ್ ವ್ಯಾಲ್ಯೂ ) ಸೇರಿಸಿಕೊಂಡು ಒಟ್ಟು ರೂ . 15,00,000 -00 ಲಕ್ಷಗಳನ್ನು ಕಟ್ಟಡದ ಮೌಲ್ಯವಾಗಿ ಪಾವತಿಸಲಾಗುವುದೆಂದು 
ತಿಳಿಸಿ, ಸದರಿ ನಿವೇಶನವನ್ನು ಶೀಘ್ರವಾಗಿ ಹಸ್ತಾಂತರಿಸಲು ಕೋರಿರುತ್ತಾರೆ . 
ಪ್ರಸ್ತಾವನೆಯನ್ನು ಪರಿಶೀಲಿಸಿದೆ. ಅದರಂತೆ ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ: ಆರ್‌ಡಿ 61 ಎಲ್‌ಜೆಎನ್ 2012 ಬೆಂಗಳೂರು, ದಿನಾಂಕ: 18 - 12 - 2012. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆ ಕಾರವಾರ ತಾಲ್ಲೂಕು ಬಾಡ ಗ್ರಾಮದ ಸ. ನಂ . 1367 / ೨ ರಲ್ಲಿ 0 - 17 - 6 
1/2 ಜಮೀನಿನ ಮೌಲ್ಯ ರೂ .39 ,80,635 - 00 , ಭೂ ಪರಿವರ್ತನ ಶುಲ್ಕ ರೂ . 18,955 - 00, ಪೋಡಿ ಶುಲ್ಕ ರೂ . 35 -00 ಹಾಗೂ ಕಟ್ಟಡ ಮೌಲ್ಯ 
ರೂ . 15,00 ,000- 00 ಗಳನ್ನು ಪಾವತಿಸಿಕೊಂಡು, ಸದರಿ ನಿವೇಶನವನ್ನು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ, ಕೇಂದ್ರ ಕಛೇರಿ, ಹುಬ್ಬಳ್ಳಿ ಇವರಿಗೆ 
ಹಸ್ತಾಂತರಿಸಲು ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಕೆ.ಶಿವಲಿಂಗಯ್ಯ 

ಪೀಠಾಧಿಕಾರಿ 
P . R . 279 

ಕಂದಾಯ ಇಲಾಖೆ ( ಭೂ . ಮಂ - 2) 


ಕಂದಾಯ ಸಚಿವಾಲಯ 


ವಿಷಯ : ಹಾಸನ ಜಿಲ್ಲೆಯಲ್ಲಿ ಪೊಲೀಸ್ ತರಬೇತಿ ಶಾಲೆ ನಿರ್ಮಾಣಕ್ಕಾಗಿ ಶಾಂತಿ ಗ್ರಾಮದ ಸ. ನಂ .510 ರಲ್ಲಿ 100 -00 ಎಕರೆ 

ಜಮೀನು ಮಂಜೂರಾತಿ ಮಾಡುವ ಬಗ್ಗೆ. 
ಓದಲಾಗಿದೆ : (1) ಪೊಲೀಸ್ ಮಹಾ ನಿರ್ದೇಶಕರು ( ತರಬೇತಿ) ಕಾರ್ಲಟನ್ ಭವನ , ಅರಮನೆ ರಸ್ತೆ, ಬೆಂಗಳೂರು ಇವರ 

ಮನವಿ ಪತ್ರ ಸಂಖ್ಯೆ : ಅ. ಸ. ಪ. ಸಂ . ತ - 1/ ಸಿಬ್ಬಂದಿ - 68/2010 ದಿನಾಂಕ: 4 - 2 -2012 . 
(2) ಜಿಲ್ಲಾಧಿಕಾರಿಗಳು , ಹಾಸನ ರವರ ಪತ್ರ ಸಂಖ್ಯೆ :ಎಲ್‌ಎನ್‌ಡಿ (1)/ 29/2011 -12 ದಿನಾಂಕ: 28 - 05 - 2012 . 
(3) ಪ್ರಾದೇಶಿಕ ಆಯುಕ್ತರು, ಮೈಸೂರು ವಿಭಾಗ , ಮೈಸೂರು ಇವರ ಪತ್ರ ಸಂಖ್ಯೆ : ಎಲ್.ಎನ್. ಡಿ(2)/ 

ಸಿ.ಆರ್/24 /2011 -12 ದಿನಾಂಕ: 24 - 07 - 2012 . 


ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರಲ್ಲಿ ಪೊಲೀಸ್ ಮಹಾ ನಿರ್ದೇಶಕರು ( ತರಬೇತಿ) ಬೆಂಗಳೂರು ಇವರು 13ನೇ ಆರ್ಥಿಕ ಆಯೋಗದಡಿಯಲ್ಲಿ 
ಪೊಲೀಸ್ ಇಲಾಖೆಯ ತರಬೇತಿ ಸಾಮರ್ಥ್ಯವನ್ನು ವೃದ್ಧಿಪಡಿಸಲು ರೂ . 150 ಕೋಟಿ ಹಣವನ್ನು ಮೀಸಲಿರಿಸಿದ್ದು, ಅದಕ್ಕೆ ಸಂಬಂಧಿಸಿದಂತೆ, ಸುಮಾರು 
500 ಪ್ರಶಿಕ್ಷಣಾರ್ಥಿಗಳ ಸಾಮರ್ಥ್ಯವುಳ್ಳ ಒಂದು ಸುಸಜ್ಜಿತವಾದ ತರಬೇತಿ ಶಾಲೆಯನ್ನು ಹಾಸನ ಜಿಲ್ಲೆಯಲ್ಲಿ ಪ್ರಾರಂಭಿಸಲು, ತರಬೇತಿ ಶಾಲೆಗಾಗಿ ಹಾಸನ 
ತಾಲ್ಲೂಕಿನ ಶಾಂತಿ ಗ್ರಾಮ ಹೋಬಳಿ, ಶಾಂತಿ ಗ್ರಾಮದ ಸ. ನಂ .510 ರಲ್ಲಿ 110 .29 ಎಕರೆ ಜಾಗವನ್ನು ಗುರುತಿಸಿದ್ದು, ಹೊಸದಾಗಿ ತರಬೇತಿ ಶಾಲೆಯನ್ನು 
ಪ್ರಾರಂಭಿಸಲು ಯೋಗ್ಯವಾಗಿರುವುದರಿಂದ ಸದರಿ ಜಾಗವನ್ನು ಪೊಲೀಸ್ ಇಲಾಖೆಗೆ ಮಂಜೂರು ಮಾಡಲು ಕೋರಿರುತ್ತಾರೆ. 

ಮೇಲೆ ಕ್ರಮ ಸಂಖ್ಯೆ ( 2) ರಲ್ಲಿ ಓದಲಾದ ಜಿಲ್ಲಾಧಿಕಾರಿ, ಹಾಸನರವರು ಹಾಸನ ತಾಲ್ಲೂಕು, ಶಾಂತಿ ಗ್ರಾಮ ಹೋಬಳಿ, ಶಾಂತಿ ಗ್ರಾಮದ 
ಸ. ನಂ .510 ರ 100 - 00 ಎಕರೆ ಪ್ರದೇಶವನ್ನು ಪೊಲೀಸ್ ತರಬೇತಿ ಶಾಲೆ ನಿರ್ಮಾಣ ಉದ್ದೇಶಕ್ಕಾಗಿ, ತಹಶೀಲ್ದಾರ್‌, ಹಾಸನ ತಾಲ್ಲೂಕು ರವರು ನೀಡಿದ 
ವರದಿಯನ್ವಯ - ಪರಿಶೀಲಿಸಿ, ಸದರಿ ಸರ್ವೆ ನಂ .510 ರಲ್ಲಿ ಆರ್. ಟಿ . ಸಿ. ಯಂತೆ 110 - 29 ಎಕರೆ ಲಭ್ಯವಿದ್ದು ನಕ್ಷೆ ತಯಾರಿಸಲಾಗಿದ್ದು , ನಕ್ಷೆಯಲ್ಲಿ 
ಗುರುತಿಸಿರುವಂತೆ ಅರಣ್ಯ ಇಲಾಖೆಯವರು ನೆಡುತೋಪನ್ನು 86.26 ಎಕರೆ ಪ್ರದೇಶದಲ್ಲಿ ಬೆಳೆಸಿದ್ದು, ಹಾಗೂ ಅನಧಿಕೃತ ಸಾಗುವಳಿಯಲ್ಲಿದ್ದು, ಮಂಜೂರು 
ಕೋರಿ ಯಾವುದೇ ಅರ್ಜಿ ದಾಖಲಾಗದೆ ಇರುವ 21 - 09 ಎಕರೆ ಪ್ರದೇಶವನ್ನು ಒತ್ತುವರಿದಾರರಿಂದ ಖುಲ್ಲಾ ಪಡಿಸುವ ಷರತ್ತುಗಳಿಗೊಳಪಡಿಸಿ ಪ್ರಸ್ತಾಪಿತ 
ಉದ್ದೇಶಕ್ಕೆ ಕಾಯ್ದಿರಿಸುವ ಬಗ್ಗೆ ಶಿಫಾರಸ್ಸು ಮಾಡಿರುತ್ತಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (3) ರಲ್ಲಿ ಪ್ರಾದೇಶಿಕ ಆಯುಕ್ತರು, ಜಿಲ್ಲಾಧಿಕಾರಿಗಳ ಶಿಫಾರಸ್ಸಿನನ್ವಯ ಹಾಸನ ತಾಲ್ಲೂಕು, ಶಾಂತಿ ಗ್ರಾಮದಲ್ಲಿ 
ಪೊಲೀಸ್ ತರಬೇತಿ ಶಾಲೆಗೆ ಸರ್ವೆ ನಂ .510 ರಲ್ಲಿ 100.00 ಎಕರೆ ಜಮೀನು ಹೊರತುಪಡಿಸಿ 646.30 ಎಕರೆ ಗೋಮಾಳ ಜಮೀನು ಲಭ್ಯವಿದ್ದು, ಸದರಿ 
ಗ್ರಾಮದಲ್ಲಿ ಒಟ್ಟು 1501 ಜಾನುವಾರುಗಳಿದ್ದು, ಕರ್ನಾಟಕ ಭೂ ಕಂದಾಯ ನಿಯಮಾವಳಿಗಳು 1966ರ ನಿಯಮ 97(1) ರಂತೆ ಜಾನುವಾರುಗಳ 
ಸಂಖ್ಯೆಗನುಗುಣವಾಗಿ 450 - 00 ಎಕರೆ ಗೋಮಾಳ ಜಮೀನು ಅವಶ್ಯವಿರುವುದರಿಂದ ನಿಯಮ 97( 4) ರಂತೆ ಗೋಮಾಳ ಶೀರ್ಷಿಕೆಯಿಂದ ತಗ್ಗಿಸಿ 
ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ರ ಕಲಂ 71 ರನ್ವಯ ಪೊಲೀಸ್ ತರಬೇತಿ ಶಾಲೆ ನಿರ್ಮಾಣಕ್ಕಾಗಿ 50 - 00 ಎಕರೆ ಪ್ರದೇಶವನ್ನು 
ಕಾಯ್ದಿರಿಸಲು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 
ಆ ಹಿನ್ನೆಲೆಯಲ್ಲಿ ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಿದೆ . 

ಸರ್ಕಾರದ ಆದೇಶ ಸಂಖ್ಯೆ : ಆರ್‌ಡಿ 05 ಎಲ್‌ಜಿಹೆಚ್ 2013 , ಬೆಂಗಳೂರು, ದಿನಾಂಕ : 30 - 01 -2013. 
ಹಾಸನ ತಾಲ್ಲೂಕು, ಶಾಂತಿ ಗ್ರಾಮ ಹೋಬಳಿ, ಶಾಂತಿ ಗ್ರಾಮದಲ್ಲಿ ಸರ್ವೆ ನಂ . 510 ರಲ್ಲಿನ 646.30 ಎಕರೆ ಜಮೀನಿನ ಪೈಕಿ ಕರ್ನಾಟಕ ಭೂ 
ಕಂದಾಯ ನಿಯಮಾವಳಿಗಳು 1966ರ ನಿಯಮ 97 ( ) ರಂತೆ ಜಾನುವಾರುಗಳ ಸಂಖ್ಯೆಗನುಗುಣವಾಗಿ 450 - 00 ಎಕರೆ ಗೋಮಾಳ ಜಮೀನು 


೯೨೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 


ಭಾಗ ೧ 


ಅವಶ್ಯವಿರುವುದರಿಂದ ಉಳಿಕೆ ಜಮೀನಿನಲ್ಲಿ 50 - 00 ಎಕರೆ ಜಮೀನನ್ನು ನಿಯಮ 97(4) ರಂತೆ ಗೋಮಾಳ ಶೀರ್ಷಿಕೆಯಿಂದ ತಗ್ಗಿಸಿ ಕರ್ನಾಟಕ ಭೂ 
ಕಂದಾಯ ಅಧಿನಿಯಮ 1964ರ ಕಲಂ 71 ರನ್ವಯ ಪೊಲೀಸ್ ತರಬೇತಿ ಶಾಲೆ ನಿರ್ಮಾಣಕ್ಕಾಗಿ ಮಂಜೂರು ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಉಮಾದೇವಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
P . B . 280 

ಕಂದಾಯ ಇಲಾಖೆ (ಭೂಮಂಜೂರಾತಿ -1) 


ಕಂದಾಯ ಸಚಿವಾಲಯ 


ವಿಷಯ : ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಘನ ತ್ಯಾಜ್ಯಗಳ ವಿಲೇವಾರಿ 

ಮತ್ತು ಸಂಸ್ಕರಣಾ ಘಟಕ ಸ್ಥಾಪನೆಯ ಉದ್ದೇಶಕ್ಕಾಗಿ ಬೆಂಗಳೂರು ನಗರ ಜಿಲ್ಲಾ 

ವ್ಯಾಪ್ತಿಯಲ್ಲಿ ಜಮೀನನ್ನು ಬಿ. ಬಿ. ಎಂ . ಪಿ. ಗೆ ಹಸ್ತಾಂತರಿಸುವ ಬಗ್ಗೆ . 
ಓದಲಾಗಿದೆ : ಆಯುಕ್ತರು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇವರ ಪತ್ರ ಸಂಖ್ಯೆ : ಆ/ 

ಮು . ಅ - 3/ ಪಿಎಸ್‌ಆರ್ 103/2012 -13 ದಿನಾಂಕ: 24 -12 -2012 . 
ಪ್ರಸ್ತಾವನೆ : 

ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಘನ ತ್ಯಾಜ್ಯ ವಿಲೇವಾರಿ ಬಗ್ಗೆ ಈಗಾಗಲೇ ಉಚ್ಚ ನ್ಯಾಯಾಲಯದ ರಿಟ್ ಅರ್ಜಿ ಸಂಖ್ಯೆ: 
34739- 40 /2012 ದಿನಾಂಕ : 22 - 11 - 2012ರ ತೀರ್ಪಿನಲ್ಲಿ ಕ್ರಮ ಜರುಗಿಸುವಂತೆ ನಿರ್ದೇಶನ ನೀಡಿರುತ್ತದೆ. ಈ ನಿಟ್ಟಿನಲ್ಲಿ ಉಚ್ಚ ನ್ಯಾಯಾಲಯವು ರಾಜ್ಯ 

ವಿಲೇವಾರಿ ಸಮಸ್ಯೆಯನ್ನು ನೀಗಿಸಲು ತೆಗೆದುಕೊಂಡ ಕ್ರಮದ ಬಗ್ಗೆ ಕೂಡ ಮಾಹಿತಿ ಕೋರುತ್ತಿದ್ದು, ಈ ನಿಟ್ಟಿನಲ್ಲಿ ದಿನಾಂಕ: 
28 - 01 - 2013 ರಂದು ಪ್ರಧಾನ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯ ತೀರ್ಮಾನದಂತೆ ಉಚ್ಚ ನ್ಯಾಯಾಲಯದ ನಿರ್ದೇಶನವನ್ನು 
ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಕಂದಾಯ ಇಲಾಖೆಯಲ್ಲಿ ಲಭ್ಯವಿರುವ ಈ ಕೆಳಕಂಡ ಸರ್ಕಾರಿ ಭೂಮಿಗಳನ್ನು ಬೃಹತ್ ಬೆಂಗಳೂರು ಮಹಾನಗರ 
ಪಾಲಿಕೆಯ ಘನ ತ್ಯಾಜ್ಯ ನಿರ್ವಹಣೆಗಾಗಿ ಉಚಿತವಾಗಿ ನೀಡಲು ನಿರ್ಣಯಿಸಲಾಗಿರುತ್ತದೆ. 


ಕ್ರಮ 


ಸರ್ವೆ 


ಮಂಜೂರು ಮಾಡಬೇಕಾದ 
ಭೂಮಿಯ ವಿಸ್ತೀರ್ಣ 


ನಂ . 


30 


3. 00 ಎಕರೆ 


ಪ್ರದೇಶ 
ಸಂಖ್ಯೆ 
1 | ಸರ್ವಜ್ಞ ನಗರ, ಹೆಣ್ಣೂರು ಬಂಡೆ 

ಪುಲಕೇಶಿ ನಗರ, ಕುಶಾಲ ನಗರ 
3 . | ಶಿವಾಜಿನಗರ, ಮಿಲ್ಲರ್ ಟ್ಯಾಕ್ ಬೆಡ್ 


2 


. 


60 / 


1.5 ಎಕರೆ 


2 .00 ಎಕರೆ 


ಯಲಹಂಕ, ವೆಂಕಟಾಲ 


2 .00 ಎಕರೆ 


ಬ್ಯಾಟರಾಯನಪುರ , ಸಿಂಗಾಪುರ 


109 


2 .00 ಎಕರೆ 


6 


. 


ದಾಸರಹಳ್ಳಿ, ಅಬ್ಬಿಗೆರೆ 


1.00 ಎಕರೆ 


ಕೆ.ಆರ್. ಪುರಂ ಚಳ್ಳಕೆರೆ 


1. 05 ಎಕರೆ 


8 


. 


ಕೆ. ಆರ್. ಪುರಂ ಹಗದೂರು 


1. 2 ಎಕರೆ 


184 


1.12 ಎಕರೆ 


ವರ್ತೂರು 
ಕೊಡತಿ 


1.27 ಎಕರೆ 


ಬಿದರಹಳ್ಳಿ 
ಕೊಡಿಗೆಹಳ್ಳಿ 
ಬೊಮ್ಮನಹಳ್ಳಿ, ನ್ಯಾನಪ್ಪನಹಳ್ಳಿ 
ಬೊಮ್ಮನಹಳ್ಳಿ, ಬೇಗೂರು 


11 


22 


12 


302 


3.00 ಎಕರೆ 
3.03 ಎಕರೆ 
2.8 ಎಕರೆ 


ಹಳೆ ಸಂಪಿಗೆಹಳ್ಳಿ, ಆನೇಕಲ್ ತಾಲ್ಲೂಕು, ಜಿಗಣಿ 
ಹೋಬಳಿ 


14 


| 


ಲಕ್ಷ್ಮೀಪುರ ಗ್ರಾಮ 


4 . 12 ಎಕರೆ 


7. 23 ಎಕರೆ 


2 .00 ಎಕರೆ 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 


೯೨೧ 


ಕ್ರಮ 


ಸರ್ವೆ 


ಪ್ರದೇಶ 


ಮಂಜೂರು ಮಾಡಬೇಕಾದ 
ಭೂಮಿಯ ವಿಸ್ತೀರ್ಣ 


ಸಂಖ್ಯೆ 


ನಂ . 


15 


1. 20 ಎಕರೆ 


_16 


0 .32 ಎಕರೆ 


ಬೆಂಗಳೂರು ದಕ್ಷಿಣ ತಾಲ್ಲೂಕು, ಉತ್ತರಹಳ್ಳಿ ಹೋಬಳಿ, | | 
ಆಲಹಳ್ಳಿ ಗ್ರಾಮ 
ಗೊಟ್ಟಿಗೆರೆ ಗ್ರಾಮ 
ಎಲಚೇನಹಳ್ಳಿ 
ಆನೇಕಲ್ ತಾಲ್ಲೂಕು, ಸರ್ಜಾಪುರ ಹೋಬಳಿ, 
ಚಿಕ್ಕನಾಗಮಂಗಳ ಗ್ರಾಮ 


- 17 


| 


1. 07 ಎಕರೆ 


31.21 ಎಕರೆ 


ಒಟ್ಟು 


74 .22 ಎಕರೆ 


ಕ್ರಮ 


ಸರ್ವೆ 


ಮೇಲೆ ವಿವರಿಸಿರುವ ಹಿನ್ನೆಲೆಯಲ್ಲಿ ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಆರ್‌ಡಿ 729 ಎಲ್‌ಜಿಬಿ 2012, ಬೆಂಗಳೂರು ದಿನಾಂಕ: 29 / 01 /2013. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಉಚ್ಚ ನ್ಯಾಯಾಲಯದ ನಿರ್ದೇಶನವನ್ನು ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಬೃಹತ್ 
ಬೆಂಗಳೂರು ಮಹಾನಗರ ಪಾಲಿಕೆಯ ಘನ ತ್ಯಾಜ್ಯ ನಿರ್ವಹಣೆಗಾಗಿ ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಕಲಂ 71 ರಡಿ ಈ ಕೆಳಕಂಡ 
ಭೂಮಿಯನ್ನು 

ಮಂಜೂರು ಮಾಡಬೇಕಾದ 
ಪ್ರದೇಶ 
ಸಂಖ್ಯೆ 

ನಂ . 

ಭೂಮಿಯ ವಿಸ್ತೀರ್ಣ 
| ಸರ್ವಜ್ಞ ನಗರ, ಹೆಣ್ಣೂರು ಬಂಡೆ 

30 

3.00 ಎಕರೆ 
ಪುಲಕೇಶಿ ನಗರ , ಕುಶಾಲ ನಗರ 

600 

1.5 ಎಕರೆ 
ಶಿವಾಜಿನಗರ , ಮಿಲ್ಲರ್ ಟ್ಯಾಕ್ ಬೆಡ್ 

- 18 | 

2 .00 ಎಕರೆ 
ಯಲಹಂಕ , ವೆಂಕಟಾಲ 

2 . 00 ಎಕರೆ 
ಬ್ಯಾಟರಾಯನಪುರ, ಸಿಂಗಾಪುರ 

2 . 00 ಎಕರೆ 
6 | ದಾಸರಹಳ್ಳಿ , ಅಬ್ಬಿಗೆರೆ 

1. 00 ಎಕರೆ 
ಕೆ.ಆರ್. ಪುರಂ ಚಳ್ಳಕೆರೆ 

1. 05 ಎಕರೆ 
ಕೆ. ಆರ್ . ಪುರಂ ಹಗದೂರು 

1.2 ಎಕರೆ 
ವರ್ತೂರು 

1.12 ಎಕರೆ 
ಕೊಡತಿ 
ಬಿದರಹಳ್ಳಿ 

1. 27 ಎಕರೆ | 
ಕೊಡಿಗೆಹಳ್ಳಿ 
ಬೊಮ್ಮನಹಳ್ಳಿ, ನ್ಯಾನಪ್ಪನಹಳ್ಳಿ 

3. 00 ಎಕರೆ 
12 | ಬೊಮ್ಮನಹಳ್ಳಿ, ಬೇಗೂರು 

3 .03 ಎಕರೆ 
_ 13 | ಹಳೆ ಸಂಪಿಗೆಹಳ್ಳಿ , ಆನೇಕಲ್ ತಾಲ್ಲೂಕು, ಜಿಗಣಿ 

2.8 ಎಕರೆ 
ಹೋಬಳಿ 
ಲಕ್ಷ್ಮೀಪುರ ಗ್ರಾಮ 

4.12 ಎಕರೆ 
7 .23 ಎಕರೆ 


9 


| 


2 .00 ಎಕರೆ 
1. 20 ಎಕರೆ 


15 


0 .32 ಎಕರೆ 


16 
17 


ಬೆಂಗಳೂರು ದಕ್ಷಣ ತಾಲ್ಲೂಕು, ಉತ್ತರಹಳ್ಳಿ ಹೋಬಳಿ , 
ಆಲಹಳ್ಳಿ ಗ್ರಾಮ 
| ಗೊಟ್ಟಿಗೆರೆ ಗ್ರಾಮ 
ಎಲಚೇನಹಳ್ಳಿ 
ಆನೇಕಲ್ ತಾಲ್ಲೂಕು, ಸರ್ಜಾಪುರ ಹೋಬಳಿ, 
ಚಿಕ್ಕನಾಗಮಂಗಳ ಗ್ರಾಮ 

ಒಟ್ಟು 


1. 07 ಎಕರೆ 


18 


31. 21 ಎಕರೆ 


74 .22 ಎಕರೆ 


e୭୭ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 

ಭಾಗ ೧ 
ಉಚಿತವಾಗಿ ಕೆಳಕಂಡ ಷರತ್ತಿನೊಂದಿಗೆ ಈ ಕೂಡಲೇ ಜಾರಿಗೆ ಬರುವಂತೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಹಸ್ತಾಂತರಿಸಿ ಆದೇಶಿಸಿದೆ. 
1. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯು ಪ್ರಸ್ತಾಪಿತ ಜಮೀನನ್ನು ಘನ ತ್ಯಾಜ್ಯ ನಿರ್ವಹಣೆಗಾಗಿ ಒಂದು 

ವರ್ಷದೊಳಗೆ ಬಳಸಿಕೊಳ್ಳತಕ್ಕದ್ದು . 
2. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯು ಈ ಭೂಮಿಗಳಿಗೆ ಕೂಡಲೇ ಸರಹದ್ದು ಬೇಲಿಗಳನ್ನು 

ಅಳವಡಿಸಿ ಭೂಮಿಯನ್ನು ಸಂರಕ್ಷಿಸತಕ್ಕದ್ದು . 
3. ಪ್ರಸ್ತಾಪಿತ ಜಮೀನುಗಳನ್ನು ನಗರ ಪಾಲಿಕೆಯು ಘನ ತ್ಯಾಜ್ಯ ನಿರ್ವಹಣೆಗಾಗಿ ಮಾತ್ರ ಬಳಸತಕ್ಕದ್ದು . 

ಪ್ರಸ್ತಾಪಿತ ಜಮೀನುಗಳನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯು ಘನ ತ್ಯಾಜ್ಯ ನಿರ್ವಹಣೆಯ 
ಉದ್ದೇಶವನ್ನು ಹೊರತುಪಡಿಸಿ ಬೇರೆ ಯಾವುದೇ ಉದ್ದೇಶಕ್ಕೆ ಉಪ ಗುತ್ತಿಗೆ ನೀಡತಕ್ಕದ್ದಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಉಮಾದೇವಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
P . B . 281 

ಕಂದಾಯ ಇಲಾಖೆ (ಭೂಮಂಜೂರಾತಿ-1) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಶ್ರೀ ಸಿ. ನಾಗಯ್ಯ , ಕೆ. ಎ . ಎಸ್. ( ಹಿರಿಯ ಶ್ರೇಣಿ) ಅಧಿಕಾರಿ, ಆಯುಕ್ತರು , ಗುಲ್ಬರ್ಗಾ ಮಹಾನಗರ 

ಪಾಲಿಕೆ ಅವರನ್ನು ಸೇವೆಯಿಂದ ಅಮಾನತ್ತುಗೊಳಿಸುವ ಬಗ್ಗೆ . 
ಓದಲಾಗಿದೆ : 1. ಪ್ರಾದೇಶಿಕ ಆಯುಕ್ತರು, ಗುಲ್ಬರ್ಗಾ ಇವರ ಪತ್ರ ಸಂಖ್ಯೆ: ಕಂ / ಪ್ರಾಆಗು/ ಪುರಸಭೆ/ 164/ 

2012 - 13, ದಿನಾಂಕ: 11 - 2 - 2013. 

2. ನಗರಾಭಿವೃದ್ಧಿ ಇಲಾಖೆಯ ಕಡತ ಸಂಖ್ಯೆ: ನಅಇ 100 ಎಸಿಜಿ 2012 ರಲ್ಲಿನ ಪ್ರಸ್ತಾವನೆ. 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರಲ್ಲಿ ಪ್ರಾದೇಶಿಕ ಆಯುಕ್ತರು , ಗುಲ್ಬರ್ಗಾ ಇವರು ದಿನಾಂಕ : 11 - 2 - 2013 ರಂದು ನೀಡಿರುವ ವರದಿಯಂತೆ 
ಶ್ರೀ ಸಿ. ನಾಗಯ್ಯ , ಕೆ.ಎ.ಎಸ್. ( ಹಿರಿಯ ಶ್ರೇಣಿ) ಅಧಿಕಾರಿ, ಆಯುಕ್ತರು, ಗುಲ್ಬರ್ಗಾ ಮಹಾನಗರ ಪಾಲಿಕೆ, ಶ್ರೀ ರವಿ, ವ್ಯವಸ್ಥಾಪಕ ನಿರ್ದೇಶಕರು ಮತ್ತು 
ಶ್ರೀ ತುಖಾರಾಮ್ ಜಿಲ್ಲಾ ಸಂಯೋಜಕರು ಡಾ|| ಬಾಬು ಜಗಜೀವನರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ ನಿಯಮಿತ ಇವರುಗಳು ಸೇರಿ 
ಶೇ . 22.75 ರಷ್ಟು ಅನುದಾನದಲ್ಲಿ 34 .00 ಲಕ್ಷಗಳ ಮೊತ್ತವನ್ನು ನಕಲಿ ಹೆಸರಿನಲ್ಲಿ ಖಾತೆ ಸಂಖ್ಯೆ: 7107/58 ರ ಮುಖಾಂತರ ಡ್ರಾ ಮಾಡಿ 
ದುರುಪಯೋಗಪಡಿಸಿಕೊಂಡಿರುವುದು ಮೇಲ್ನೋಟಕ್ಕೆ ಸಾಬೀತಾಗಿರುತ್ತದೆಂದು ತಿಳಿಸಿರುವ ಹಿನ್ನೆಲೆಯಲ್ಲಿ ನಗರಾಭಿವೃದ್ಧಿ ಇಲಾಖೆಯು ಮೇಲೆ ಓದಲಾದ ಕ್ರಮ 
ಸಂಖ್ಯೆ (2) ರಲ್ಲಿನ ಕಡತದಲ್ಲಿ ಶ್ರೀ ಸಿ. ನಾಗಯ್ಯ , ಕೆ.ಎ .ಎಸ್.( ಹಿರಿಯ ಶ್ರೇಣಿ) ಅಧಿಕಾರಿ, ಆಯುಕ್ತರು, ಗುಲ್ಬರ್ಗಾ ಮಹಾನಗರ ಪಾಲಿಕೆ, ಇವರನ್ನು ಇವರ 
ವಿರುದ್ಧ ಶಿಸ್ತು ಕ್ರಮದ ಪ್ರಸ್ತಾವನೆಯನ್ನು ಕಾಯ್ದಿರಿಸಿ ಅಮಾನತ್ತಿನಲ್ಲಿಡಲು ಶಿಫಾರಸ್ಸು ಮಾಡಿರುತ್ತದೆ . 

ಶ್ರೀ ಸಿ . ನಾಗಯ್ಯ , ಕೆ.ಎ . ಎಸ್. (ಹಿರಿಯ ಶ್ರೇಣಿ) ಅಧಿಕಾರಿ, ಆಯುಕ್ತರು, ಗುಲ್ಬರ್ಗಾ ಮಹಾನಗರ ಪಾಲಿಕೆ , ಇವರು ಒಬ್ಬ ಸರ್ಕಾರಿ ನೌಕರನಿಗೆ 
ತರವಲ್ಲದ ರೀತಿಯಲ್ಲಿ ವರ್ತಿಸಿ ಕರ್ತವ್ಯ ಚ್ಯುತಿ ಎಸಗಿ ನಿಯಮಗಳನ್ನು ಉಲ್ಲಂಘಿಸಿರುವುದು ಮೇಲ್ನೋಟಕ್ಕೆ ಕಂಡು ಬಂದಿರುವುದರಿಂದ, ಸರ್ಕಾರವು ಅವರ 
ವಿರುದ್ಧ ಇಲಾಖಾ ವಿಚಾರಣೆಯನ್ನು ಕಾಯ್ದಿರಿಸಿ, ಆಪಾದಿತ ಅಧಿಕಾರಿಯು ದಾಖಲೆಗಳನ್ನು ಹಾಗೂ ಸಾಕ್ಷಾಧಾರಗಳನ್ನು ತಿದ್ದುವ ಸಾಧ್ಯತೆಯನ್ನು ತಪ್ಪಿಸಲು 
ಮತ್ತು ಪ್ರಕರಣದ ಸುಗಮ ವಿಚಾರಣೆಗೆ ಅವಕಾಶ ಕಲ್ಪಿಸುವ ದೃಷ್ಟಿಯಿಂದ ಅವರನ್ನು ಸೇವೆಯಿಂದ ಅಮಾನತ್ತಿನಲ್ಲಿಡುವ ಬಗ್ಗೆ ನಿರ್ಧರಿಸಿ ಈ ಕೆಳಕಂಡಂತೆ 
ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 119 ಕೆವಿ 2012, ಬೆಂಗಳೂರು, ದಿನಾಂಕ: 21 - 2 -2013. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ನಾಗರಿಕ ಸೇವಾ ( ವರ್ಗೀಕರಣ , ನಿಯಂತ್ರಣ ಮತ್ತು ಮೇಲ್ಮನವಿ) 
ನಿಯಮಾವಳಿಗಳು 1957ರ ನಿಯಮ 10ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಸಿ. ನಾಗಯ್ಯ , ಕೆ.ಎ .ಎಸ್. ( ಹಿರಿಯ ಶ್ರೇಣಿ) ಅಧಿಕಾರಿ , 
ಆಯುಕ್ತರು, ಗುಲ್ಬರ್ಗಾ ಮಹಾನಗರ ಪಾಲಿಕೆ, ಗುಲ್ಬರ್ಗಾ ಇವರ ವಿರುದ್ದದ ಇಲಾಖಾ ವಿಚಾರಣೆಯನ್ನು ಕಾಯ್ದಿರಿಸಿ, ಇವರನ್ನು ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸೇವೆಯಿಂದ ಅಮಾನತ್ತಿನಲ್ಲಿಡಲಾಗಿದೆ. 

ಅಮಾನತ್ತಿನ ಅವಧಿಯಲ್ಲಿ ಶ್ರೀ ಸಿ. ನಾಗಯ್ಯ , ಕೆ.ಎ .ಎಸ್.( ಹಿರಿಯ ಶ್ರೇಣಿ) ಅಧಿಕಾರಿ , ಇವರು ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿಗಳ 
ನಿಯಮ 98 ರಂತೆ ಜೀವನಾಧಾರ ಭತ್ಯೆಯನ್ನು ಪಡೆಯಲು ಅರ್ಹರಿರುತ್ತಾರೆ. ಅಮಾನತ್ತಿನ ಅವಧಿಯಲ್ಲಿ ಸದರಿ ಅಧಿಕಾರಿಯವರು ಸಕ್ಷಮ ಪ್ರಾಧಿಕಾರದ 
ಪೂರ್ವಾನುಮತಿ ಪಡೆಯದೇ ಕೇಂದ್ರ ಸ್ಥಾನವನ್ನು ಬಿಡತಕ್ಕದ್ದಲ್ಲ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ವಿಶ್ವನಾಥ ಪಿ. ಹಿರೇಮಠ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
P . B . 282 

ಸಿ. ಆ. ಸು . ಇ . (ಸೇವೆಗಳು - 2 ) 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 


೯೨೩ 


PERSONNEL AND ADMINISTRATIVE REFORMS SECRETARIAT 

ADDENDUM 
No . DPAR 59 Se VuNya 2012 . Bangalore , Dated : 16 - 11- 2012 


Sub : 


Extention of Medical expenses reimbursement to the retired Chief Justices 
and Judges of the High Court of Karnataka . 


For the words appearing in condition No . (b ) & (c ), appearing in Order portion of the Government Order No . DPAR 31 
SeVuNya 2011, dated : 21 -03 -2012 , the following words may be substituted and it shall be deemed to have been substituted always . 

“ b ) The retired Chief Justice and Judges who are not practicing as 
Senior Advocates, 

In case of a retired Chief Justice or judge who has registered 
as a Senior Advocate, but not practicing as such , is also entitled for the 
benefits of this Government Order, if he submits an undertaking/ 
declaration stating that he is not practicing as a Senior Advocate 
before any Court of Law / Authority . 
c ) Who are not engaged or re -employed in any Government 
Assignments . 

Provided that the Medical reimbursement granted on such 
re-employment or assignment, shall not be less than what is provided 
under this Government Order." 

By Order and in the name of the Governor ofKarnataka , 

H .K . LAKSHMINARAYANA RAO 

Under Secretary to Government 
P . B . 283 

Department of Personnel and Administrative Reforms (Services - 3 ) 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಸೇರ್ಪಡೆ ಆದೇಶ 
ಸಂಖ್ಯೆ: ಆಕುಕ 129 ಎಂಎಂಸಿ 2012 , ಬೆಂಗಳೂರು, ದಿನಾಂಕ: 12 .02.2013 
ಸರ್ಕಾರದ ಆದೇಶ ಸಂಖ್ಯೆ: ಆಕುಕ 4 ಎಂಎಂಸಿ 2010, ದಿನಾಂಕ: 16.12.2011ರ 2ನೇ ಷರತ್ತು ಮತ್ತು ನಿಬಂಧನೆಯಾದi) ಕಾಲಬದ್ದ 
ಪದೋನ್ನತಿ (TBP) ಯ ( ಇ) ಅಂಶದ ನಂತರ ಕೆಳಕಂಡ ಅಂಶಗಳನ್ನು ಸೇರ್ಪಡಿಸಿಕೊಂಡು ಓದಿಕೊಳ್ಳತಕ್ಕದ್ದು . 

ಈ ) ಕಾಲಬದ್ಧ ಪದೋನ್ನತಿ ಉದ್ದೇಶಕ್ಕಾಗಿ ಸಹಾಯಕ ಪ್ರಾಧ್ಯಾಪಕರಿಗೆ ನಿಗದಿಪಡಿಸಲಾದ 05 ವರ್ಷಗಳ ಸೇವೆಯನ್ನು ಪರಿಗಣಿಸುವಾಗ ಸರ್ಕಾರಿ 
ವೈದ್ಯಕೀಯ ಕಾಲೇಜುಗಳಲ್ಲಿ ಸಲ್ಲಿಸಿದ ಸೇವೆಯೊಂದಿಗೆ ಸರ್ಕಾರಿ ಸ್ವಾಯತ್ತ ವೈದ್ಯಕೀಯ ಕಾಲೇಜುಗಳಲ್ಲಿ ಸಲ್ಲಿಸಿದ ಸೇವೆಯನ್ನು ಅಥವಾ ಸರ್ಕಾರಿ ಸ್ವಾಯತ್ತ 
ವೈದ್ಯಕೀಯ ಕಾಲೇಜುಗಳಲ್ಲಿ ಸಲ್ಲಿಸಿದ ಸೇವೆಯೊಂದಿಗೆ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ಸಲ್ಲಿಸಿದ ಸೇವೆಯನ್ನು ಪರಿಗಣಿಸಬಹುದು. ಅಂದರೆ 
ಕಾಲಬದ್ದ ಪದೋನ್ನತಿ ಉದ್ದೇಶಕ್ಕಾಗಿ ಸರ್ಕಾರಿ ಮತ್ತು ಸರ್ಕಾರಿ ಸ್ವಾಯತ್ತ ವೈದ್ಯಕೀಯ ಸಂಸ್ಥೆಗಳಲ್ಲಿ ಸಲ್ಲಿಸಿದ ಸೇವೆಯನ್ನು ಮಾತ್ರ ಪರಿಗಣಿಸತಕ್ಕದ್ದು. 
ಖಾಸಗಿ ಸಂಸ್ಥೆಗಳಲ್ಲಿನ ಬೋಧನಾನುಭವವನ್ನು ಪರಿಗಣಿಸತಕ್ಕದ್ದಲ್ಲ. 

ಉ ) ಕಾಲಬದ್ಧ ಪದೋನ್ನತಿ ಉದ್ದೇಶಕ್ಕಾಗಿ ಸಹಾಯಕ ಪ್ರಾಧ್ಯಾಪಕರು ಅಥವಾ ಸಹ ಪ್ರಾಧ್ಯಾಪಕರ ಹುದ್ದೆಯಲ್ಲಿ ಸಲ್ಲಿಸಿದ ಸೇವೆಯನ್ನು ಮಾತ್ರ 
ಪರಿಗಣಿಸತಕ್ಕದ್ದು. 

ಊ ) ಸೂಪರ್ ಸ್ಪೆಷಾಲಿಟಿ ವಿಭಾಗದಲ್ಲಿ ಕರ್ತವ್ಯನಿರ್ವಹಿಸುತ್ತಿರುವ ಬೋಧಕ ವರ್ಗದವರಿಗೂ ಸಹ ಮೇಲ್ಕಂಡ ಷರತ್ತು ಮತ್ತು 
ನಿಬಂಧನೆಗಳಿಗೊಳಪಟ್ಟು ಕಾಲಬದ್ದ ಪದೋನ್ನತಿಯನ್ನು ನೀಡತಕ್ಕದ್ದು. 

ಮುಂದುವರಿದು, ಸದರಿ ಆದೇಶದ 3ನೇ ಷರತ್ತು ಮತ್ತು ನಿಬಂಧನೆಯಲ್ಲಿನ i) ವಾರ್ಷಿಕ ವೇತನ ಬಡ್ತಿಯಲ್ಲಿ ಕೆಳಕಂಡ ಅಂಶವನ್ನು 
ಸೇರ್ಪಡಿಸಿಕೊಂಡು ಓದಿಕೊಳ್ಳತಕ್ಕದ್ದು. 

ಸಾಮಾನ್ಯವಾಗಿ ವಾರ್ಷಿಕ ವೇತನ ಬಡ್ತಿಯು ಯಾವ ದಿನಾಂಕದಂದು ಲಭ್ಯವಾಗುವುದೋ , ಪರಿಷ್ಕೃತ ಎಐಸಿಟಿಇ ವೇತನ ಶ್ರೇಣಿಗಳ ಅನುಷ್ಠಾನದ 
ನಂತರವೂ ಅದೇ ದಿನಾಂಕದಂದು ಮುಂದಿನ ವಾರ್ಷಿಕ ವೇತನ ಬಡ್ತಿಯು ಪ್ರಾಪ್ತವಾಗತಕ್ಕದ್ದು . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಮೆಹಬೂಬ್ ಖಾನ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ - 2 
P . R . 296 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ವೈದ್ಯಕೀಯ ಶಿಕ್ಷಣ) 


೯೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 

ಭಾಗ ೧ 
ಕಂದಾಯ ಸಚಿವಾಲಯ 
ವಿಷಯ : ಆನೇಕಲ್ ತಾಲ್ಲೂಕು, ಜಿಗಣಿ ಹೋಬಳಿ, ಮಹಾಂತಲಿಂಗಾಪುರ ಗ್ರಾಮದ ಸ. ನಂ . 47 ರಲ್ಲಿ 

110 - 00 ಎಕರೆ ಬದಲಿ ಜಮೀನನ್ನು ಇಂಡಿಯನ್ ಇನ್‌ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್‌ಮೆಂಟ್ 

ಇವರಿಗೆ ಮಂಜೂರು ಮಾಡುವ ಕುರಿತು. 
ಓದಲಾಗಿದೆ : (1) ವಿಶೇಷ ಜಿಲ್ಲಾಧಿಕಾರಿಗಳು, ಬೆಂಗಳೂರು ನಗರ ಜಿಲ್ಲೆ ರವರ ಪತ್ರ ಸಂಖ್ಯೆ : 

ಎಲ್‌ಎನ್‌ಡಿ( ಎಸ್): ಸಿ.ಆರ್31 /2010 -11 ದಿನಾಂಕ: 27.08.2010 
( 2 ) ಸರ್ಕಾರದ ಆದೇಶ ಸಂಖ್ಯೆ : ಆರ್‌ಡಿ 598 ಎಲ್‌ಜಿಬಿ 2010 , ದಿನಾಂಕ: 11.05 .2011. 
(3) ಜಿಲ್ಲಾಧಿಕಾರಿ, ಬೆಂಗಳೂರು ನಗರ ಜಿಲ್ಲೆ ರವರ ಪತ್ರ ಸಂಖ್ಯೆ: ಎಲ್‌ಎನ್‌ಡಿ( ಎ): 

ಸಿ. ಆರ್31 /2010 -11, ದಿನಾಂಕ : 24 .09.2012 
ನಿರ್ದೇಶಕರು, ಇಂಡಿಯನ್ ಇನ್‌ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ರವರ ಮನವಿ 

ದಿನಾಂಕ: 27 .11. 2012 
ಪ್ರಸ್ತಾವನೆ : 

ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ಪತ್ರದಲ್ಲಿನ ವಿಶೇಷ ಜಿಲ್ಲಾಧಿಕಾರಿಗಳು , ಬೆಂಗಳೂರು ನಗರ ಜಿಲ್ಲೆ ರವರ ಪ್ರಸ್ತಾವನೆಯನ್ವಯ ಮೇಲೆ 
ಕ್ರಮ ಸಂಖ್ಯೆ ( 2) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಆನೇಕಲ್ ತಾಲ್ಲೂಕು, ಜಿಗಣಿ ಹೋಬಳಿ , ಮಹಾಂತಲಿಂಗಾಪುರ ಗ್ರಾಮದ ಸ. ನಂ .47 ರಲ್ಲಿ 110 
ಎಕರೆ ಜಮೀನನ್ನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್‌ಮೆಂಟ್‌ಗೆ 30 ವರ್ಷಗಳ ಅವಧಿಗೆ ಗುತ್ತಿಗೆ ಆಧಾರದ ಮೇಲೆ ಮಂಜೂರು 
ಮಾಡಲಾಗಿತ್ತು. 

ಮೇಲೆ ಕ್ರಮ ಸಂಖ್ಯೆ (3) ರಲ್ಲಿ ಓದಲಾದ ಪತ್ರದಲ್ಲಿ ಜಿಲ್ಲಾಧಿಕಾರಿ , ಬೆಂಗಳೂರು ನಗರ ಜಿಲ್ಲೆ ರವರು ಪ್ರಶ್ನಿತ ಜಮೀನಿನಲ್ಲಿ ಸುಮಾರು 50 -60 
ವರ್ಷಗಳಿಂದ ಪರಿಶಿಷ್ಟ ಜಾತಿ/ ಪಂಗಡಕ್ಕೆ ಸೇರಿದ ಹಲವಾರು ರೈತರು ಸಾಗುವಳಿ ಮಾಡಿಕೊಂಡು ಬಂದಿದ್ದು, ಅವರಿಗೆ ಆರ್‌ಟಿಸಿ ಸಹ ನೀಡಲಾಗಿರುತ್ತದೆ 
ಹಾಗೂ ಜೆಲ್ಲಿ ಕಲ್ಲು ಕ್ರಷರ್‌ಗಳಿಗೂ ಸಹ ಪರವಾನಗಿ ನೀಡಲಾಗಿರುವುದರಿಂದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್‌ಮೆಂಟ್‌ಗೆ ಮಂಜೂರಾಗಿರುವ 
ಜಮೀನನ್ನು ಸ್ಥಳಾಂತರಿಸಿ, ಇದಕ್ಕೆ ಬದಲಾಗಿ ಇದೇ ಸ. ನಂ . ನಲ್ಲಿ ಎರಡು ಕಡೆ ಇರುವ ಅಂದರೆ ಹಾರೋಹಳ್ಳಿ - ಜಿಗಣಿ ರಸ್ತೆಯ ಅಕ್ಕಪಕ್ಕದಲ್ಲಿ ಬರುವ 80 
ಎಕರೆ ಮತ್ತು 30 ಎಕರೆ ಬದಲಿ ಜಮೀನನ್ನು ಮಂಜೂರು ಮಾಡಲು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಮೇಲೆ ಕ್ರಮ ಸಂಖ್ಯೆ ( 4) ರಲ್ಲಿ ಓದಲಾದ ಪತ್ರದಲ್ಲಿ ನಿರ್ದೇಶಕರು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್‌ಮೆಂಟ್‌ರವರು ಈಗಾಗಲೇ 
ಮಂಜೂರಾದ ಜಮೀನನ್ನು ಸ್ವಾಧೀನಕ್ಕೆ ತೆಗೆದುಕೊಳ್ಳಲು ಸಾಧ್ಯವಾಗದ ಕಾರಣ ಕಂದಾಯ ಅಧಿಕಾರಿಗಳು ಗುರುತಿಸಿರುವ ಬದಲಿ ಜಮೀನನ್ನು ಮಂಜೂರು 
ಮಾಡುವಂತೆ ಕೋರಿರುತ್ತಾರೆ. 
ಮೇಲ್ಕಂಡ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಆರ್‌ಡಿ 757 ಎಲ್‌ಜಿಬಿ 2012 , ಬೆಂಗಳೂರು ದಿನಾಂಕ: 15 -02- 2013. 
ಈ ಹಿಂದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್‌ಮೆಂಟ್‌ಗೆ ಆನೇಕಲ್ ತಾಲ್ಲೂಕು, ಜಿಗಣಿ ಹೋಬಳಿ, ಮಹಾಂತಲಿಂಗಾಪುರ ಗ್ರಾಮದ 
ಸ. ನಂ . 47 ರಲ್ಲಿ 110 -00 ಎಕರೆ ಜಮೀನನ್ನು ಗುತ್ತಿಗೆ ಆಧಾರದ ಮೇಲೆ ಮಂಜೂರು ಮಾಡಿರುವುದನ್ನು ರದ್ದುಗೊಳಿಸಿ, ಇದಕ್ಕೆ ಬದಲಾಗಿ ಇದೇ ಸರ್ವೆ 
ನಂಬರ್‌ನಲ್ಲಿ ಅಂದರೆ ಹಾರೋಹಳ್ಳಿ - ಜಿಗಣಿ ರಸ್ತೆಯ ಅಕ್ಕಪಕ್ಕದಲ್ಲಿ ಬರುವ 80 - 00 ಎಕರೆ ಹಾಗೂ 30 - 00 ಎಕರೆ, ಒಟ್ಟು 110 - 00 ಎಕರೆ ಜಮೀನನ್ನು 
ಶೈಕ್ಷಣಿಕ ಉದ್ದೇಶಕ್ಕಾಗಿ ಈ ಹಿಂದೆ ವಿಧಿಸಲಾಗಿದ್ದ ಷರತ್ತು ಮತ್ತು ಈ ಕೆಳಕಂಡ ನಿಬಂಧನೆಗಳಿಗೆ ಒಳಪಡಿಸಿ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 
1969 ನಿಯಮ 19(1) ರನ್ವಯ 30 ವರ್ಷಗಳ ಅವಧಿಗೆ ಗುತ್ತಿಗೆ ಆಧಾರದ ಮೇಲೆ ಮಂಜೂರು ಮಾಡಿದೆ. 

1. ಮಂಜೂರಾದ ಜಮೀನನ್ನು ಯಾವ ಉದ್ದೇಶಕ್ಕೆ ಮಂಜೂರು ಮಾಡಲಾಗಿದೆಯೋ ಅದೇ ಉದ್ದೇಶಕ್ಕೆ ಎರಡು 

ವರ್ಷಗಳ ಅವಧಿಯೊಳಗೆ ಉಪಯೋಗಿಸತಕ್ಕದ್ದು. 
ಮಂಜೂರಾದ ಭೂಮಿಯನ್ನು ವಿನಾಶಕಾರಿಯಾದ ಅಥವಾ ಖಾಯಂ ಆಗಿ ಹಾನಿಕಾರಕವಾಗುವ ರೀತಿಯಲ್ಲಿ 

ಬಳಸತಕ್ಕದ್ದಲ್ಲ. 
3. ಮಂಜೂರಾದ ಜಮೀನಿನಲ್ಲಿ ಯಾವುದೇ ರೀತಿಯ ಅತಿಕ್ರಮಣವಾಗದಂತೆ ಕ್ರಮವಹಿಸತಕ್ಕದ್ದು. 

ಮಂಜೂರು ಮಾಡಲ್ಪಡುವ ಜಮೀನಿನ ಮೇಲೆ ಯಾವುದೇ ನ್ಯಾಯಾಲಯದಲ್ಲಿ ದಾವೆಗಳು ದಾಖಲಾಗಿದ್ದಲ್ಲಿ, ಈ 
ಮಂಜೂರಾತಿಯು ನ್ಯಾಯಾಲಯದ ಅಂತಿಮ ಆದೇಶಕ್ಕೆ ಒಳಪಟ್ಟಿರುತ್ತದೆ. 
ಮಂಜೂರಾದ ಜಮೀನನ್ನು ಕಂದಾಯ ಇಲಾಖೆಯ ಅನುಮತಿ ಇಲ್ಲದೆ ಮಾರಾಟ ಮಾಡುವುದಾಗಲೀ , ಗುತ್ತಿಗೆ / 
ಉಪಗುತ್ತಿಗೆಗೆ ನೀಡುವುದಾಗಲೀ , ಅಡಮಾನ, ವರ್ಗಾವಣೆ, ದಾನ, ಇತರೆ ಯಾವುದೇ ರೀತಿಯ ಪರಭಾರೆಯನ್ನು 
ಮಾಡಬಾರದು. 
ಮಂಜೂರಾದ ಜಮೀನಿನ ಯಾವುದೇ ಭಾಗವು ಸಾರ್ವಜನಿಕ ಉದ್ದೇಶಕ್ಕೆ ಅಗತ್ಯವಾಗಿದ್ದಲ್ಲಿ, ಸರ್ಕಾರವು ಸದರಿ 

ಜಮೀನನ್ನು ಪರಿಹಾರ ನೀಡದೇ ಹಿಂತೆಗೆದುಕೊಳ್ಳುವ ಹಕ್ಕನ್ನು ಹೊಂದಿರುತ್ತದೆ. 
7. ಮಂಜೂರಾದ ಜಮೀನು ಸಂಸ್ಥೆಗೆ ಅವಶ್ಯವಿಲ್ಲವೆಂದು ಕಂಡುಬಂದಲ್ಲಿ ಕಂದಾಯ ಇಲಾಖೆಗೆ ಹಿಂದಿರುಗಿಸತಕ್ಕದ್ದು . 
8. ಮಂಜೂರಾದ ಜಮೀನಿನಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಪ್ರಾರಂಭಿಸುವ ಪೂರ್ವದಲ್ಲಿ ಶಾಸನಬದ್ದವಾಗಿ 

ಪಡೆಯಬೇಕಾದ ಪರವಾನಗಿಗಳನ್ನು ಸಂಬಂಧಿತ ಪ್ರಾಧಿಕಾರಗಳಿಂದ ಪಡೆಯತಕ್ಕದ್ದು ಹಾಗೂ ನಿಯಮಾನುಸಾರ 
ಪಾವತಿಸಬೇಕಾದ ಎಲ್ಲಾ ರೀತಿಯ ಶುಲ್ಕಗಳನ್ನು ಕಡ್ಡಾಯವಾಗಿ ಪಾವತಿಸತಕ್ಕದ್ದು. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 


೯೨೫ 


9. ಮಂಜೂರಾದ ಜಮೀನು 1969ರ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳಿಗೆ ಬದ್ಧವಾಗಿದ್ದು, ಸದರಿ 
ನಿಯಮಗಳ ಉಲ್ಲಂಘನೆಯಾದಲ್ಲಿ ಈ ಮಂಜೂರಾತಿ ಆದೇಶ ತನ್ನಷ್ಟಕ್ಕೆ ತಾನೇ ರದ್ದಾಗುವುದು ಹಾಗೂ 

ಯಾವುದೇ ಪರಿಹಾರ ನೀಡದೇ ಮಂಜೂರಾದ ಜಮೀನನ್ನು ಸರ್ಕಾರದ ವಶಕ್ಕೆ ಪಡೆಯಲಾಗುವುದು . 
10 . ಜಿಲ್ಲಾಧಿಕಾರಿಗಳು ಮಂಜೂರಾದ ಜಮೀನನ್ನು ಫಲಾನುಭವಿಗಳಿಗೆ ಹಸ್ತಾಂತರಿಸುವಾಗ ಮಂಜೂರಾದ ಪ್ರದೇಶದ 
ವಾಸ್ತವ ಪರಿಸ್ಥಿತಿಗಳನ್ನು ಗಮನದಲ್ಲಿಟ್ಟುಕೊಂಡು ಪೂರಕವಾದ ಷರತ್ತುಗಳನ್ನು ವಿಧಿಸಬಹುದಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಉಮಾದೇವಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ ( ಭೂಮಂಜೂರಾತಿ - 1) 


P . B . 297 


_ ಅದ 


ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ವಿಷಯ : 6 ಖಾಯಂ ಜನತಾ ನ್ಯಾಯಾಲಯಗಳ ಸ್ಥಾಪನೆಯನ್ವಯ 2012 - 13ನೇ ಸಾಲಿಗೆ ಅನುದಾನ ಬಿಡುಗಡೆ 

ಮಾಡುವ ಬಗ್ಗೆ. 
ಓದಲಾಗಿದೆ : 1) ಸರ್ಕಾರದ ಆದೇಶ ಸಂಖ್ಯೆ : ಲಾ 54 ಎಲ್‌ಎಎಂ 2012 ದಿನಾಂಕ: 17 - 04 - 2012 . 

2) ಸರ್ಕಾರದ ಆದೇಶ ಸಂಖ್ಯೆ: ಲಾ 11 ಎಲ್ಎಡಿ 2012 ದಿನಾಂಕ: 24 - 05 -2012 . 
3) ಸರ್ಕಾರದ ಆದೇಶ ಸಂಖ್ಯೆ: ಲಾ 11 ಎಲ್ಎಡಿ 2012 ದಿನಾಂಕ: 09 -10 - 2012 . 
4) ಕರಾಕಾಸೇ ಪ್ರಾಧಿಕಾರದ ಪತ್ರ ಸಂಖ್ಯೆ: ಪಿಎಲ್‌ಎ ಗ್ರಾಂಟ್ಸ್ -5 2012 -13 ದಿನಾಂಕ: 28-11- 2012 . 

5) ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಎಫ್ಡಿ 152 ಬಿಆರ್ ಎಸ್ 2012 ದಿನಾಂಕ: 04 -01 - 2013. 
ಪ್ರಸ್ತಾವನೆ: 

ಮೇಲೆ (1) ರಲ್ಲಿ ಓದಲಾದ ದಿನಾಂಕ: 17 - 04 - 2012ರ ಆದೇಶದಲ್ಲಿ ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯ 
ಕ್ರಿಯಾಯೋಜನೆಗಳನ್ನು 2012 - 13ನೇ ಸಾಲಿನಲ್ಲಿ ಮುಂದುವರಿಸಲು ಮಂಜೂರಾತಿ ನೀಡಲಾಗಿದೆ. 2012 - 13ನೇ ಸಾಲಿಗೆ ರೂ .170 / - ಲಕ್ಷಗಳ 
ಅನುದಾನವನ್ನು ಆಯವ್ಯಯದಲ್ಲಿ (ಯೋಜನೆಗಳಡಿ) ಒದಗಿಸಲಾಗಿದ್ದು , ಮೇಲೆ (2 ) ಮತ್ತು (3) ರಲ್ಲಿ ಓದಲಾದ ದಿನಾಂಕ : 24 -05 - 2012ರ ಮತ್ತು 
09 - 10 - 2012ರ ಸರ್ಕಾರದ ಆದೇಶಗಳಲ್ಲಿ 6 ಖಾಯಂ ಲೋಕ್ ಅದಾಲತ್‌ಗಳ ನಿರ್ವಹಣೆ, ಸಿಬ್ಬಂದಿ ವೆಚ್ಚ ಇತ್ಯಾದಿಗಾಗಿ ಎರಡು ಕಂತುಗಳಲ್ಲಿ ತಲಾ 
ರೂ . 85 ಲಕ್ಷಗಳನ್ನು ಬಿಡುಗಡೆ ಮಾಡಲಾಗಿರುತ್ತದೆ. 

ಮೇಲೆ ( 4) ರಲ್ಲಿ ಓದಲಾದ ಪ್ರಾಧಿಕಾರದ ದಿನಾಂಕ : 28 - 11 - 2012ರ ಪತ್ರದಲ್ಲಿ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಯವರು 2012 - 13ನೇ ಸಾಲಿಗೆ 
ಬಿಡುಗಡೆ ಮಾಡಿದ ರೂ .170/ - ಲಕ್ಷಗಳ ಅನುದಾನವನ್ನು ಡಿಸೆಂಬರ್ 2012ರವರೆಗಿನ ಖಾಯಂ ಜನತಾ ನ್ಯಾಯಾಲಯಗಳ ಸಿಬ್ಬಂದಿ ವೇತನ ಹಾಗೂ 
ನಿರ್ವಹಣಾ ಖರ್ಚುಗಳಿಗೆ ಭರಿಸಬಹುದಾಗಿರುತ್ತದೆಂದೂ , ಜನವರಿ 2013 ರಿಂದ ಮಾರ್ಚ್ ಅಂತ್ಯದವರೆಗಿನ ಸದರಿ ವೆಚ್ಚಗಳಿಗೆ ಹೆಚ್ಚುವರಿಯಾಗಿ ರೂ .60 / 
ಲಕ್ಷಗಳ ಅನುದಾನ ಮಂಜೂರು ಮಾಡಬೇಕೆಂದು ಸರ್ಕಾರವನ್ನು ಕೋರಿರುತ್ತಾರೆ. ಸದರಿ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಆರ್ಥಿಕ 
ಇಲಾಖೆಯು ಮೇಲೆ (3) ರಲ್ಲಿ ಓದಲಾದ ದಿನಾಂಕ: 04 - 01 - 2013ರ ಆದೇಶದನ್ವಯ 6 ಖಾಯಂ ಜನತಾ ನ್ಯಾಯಾಲಯಗಳ ನಿರ್ವಹಣೆಗೆ ಲೆಕ್ಕ ಶೀರ್ಷಿಕೆ 
2014 - 00 -105 - 0-11- 059 (ಯೋಜನೆ) ಅಡಿಯಲ್ಲಿ 2012 -13ನೇ ಸಾಲಿಗೆ ಹೆಚ್ಚುವರಿಯಾಗಿ ರೂ .60 /- ಲಕ್ಷಗಳನ್ನು ಮಂಜೂರು ಮಾಡಿರುತ್ತದೆ. 
ಅದರಂತೆ ಈ ಆದೇಶ. 

ಸರ್ಕಾರದ ಆದೇಶ ಸಂ . ಲಾ 11 ಎಲ್ಎಡಿ 2012 , ಬೆಂಗಳೂರು, ದಿನಾಂಕ: 10 - 01 - 2013 . 
2012 -13ನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ 6 ಜಿಲ್ಲೆಗಳ ಖಾಯಂ ಲೋಕ್ ಅದಾಲತ್ ಕಛೇರಿಗಳಲ್ಲಿನ ಖರ್ಚು 
ವೆಚ್ಚಗಳ ನಿರ್ವಹಣೆಗೆ ರೂ .60/ - ಲಕ್ಷಗಳ (ರೂಪಾಯಿ ಅರವತ್ತು ಲಕ್ಷಗಳು ಮಾತ್ರ) ಹೆಚ್ಚುವರಿ ಅನುದಾನವಾಗಿ ಬಿಡುಗಡೆ ಮಾಡಲು ಸರ್ಕಾರದ 
ಮಂಜೂರಾತಿ ನೀಡಲಾಗಿದೆ. 

ಈ ವೆಚ್ಚವನ್ನು ಲೆಕ್ಕ ಶೀರ್ಷಿಕೆ 2014 - 00 -105 - 0 - 11 - 059 ( ಯೋಜನೆ) ಅಡಿ ಭರಿಸುವುದು. 
ಸದರಿ ಹಣವನ್ನು ಯಾವ ಉದ್ದೇಶಕ್ಕಾಗಿ ಬಿಡುಗಡೆ ಮಾಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ನಿಯಮಾನುಸಾರ ಬಳಸತಕ್ಕದ್ದು. 

ಈ ಆದೇಶದಲ್ಲಿ ಬಿಡುಗಡೆ ಮಾಡಿರುವ ಮೊತ್ತವನ್ನು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಪೋಯಿಸ್ 
ರಶೀದಿ ತಯಾರಿಸಿ, ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ, ವಿಧಾನಸೌಧ, ಬೆಂಗಳೂರು ಇವರ ಮೇಲು 
ರುಜು ಪಡೆದು, ರಾಜ್ಯ ಹುಜೂರ್‌ ಖಜಾನೆಯಿಂದ ಚೆಕ್‌ನ್ನು ಡ್ರಾ ಮಾಡಿಕೊಳ್ಳತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಆಇ 441 ವೆಚ್ಚ-10/2012 ದಿನಾಂಕ: 05 - 01 - 2013ರ ಸಹಮತಿ ಹಾಗೂ ಆದೇಶ 
ಸಂಖ್ಯೆ ಎಫ್‌ಡಿ 152 ಬಿಆರ್‌ಎಸ್ 2012 ದಿನಾಂಕ: 04 - 01- 2013ರ ಅನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಜಿ .ಎಲ್. ಮಡಿವಾಳ 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 2) 
P. R. 298 

ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 


೯೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 

ಭಾಗ ೧ 
ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ವಿಷಯ : ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ಬಸ್ಸುಗಳಿಗೆ 7 ವಾಹನ ಚಾಲಕರ ಹುದ್ದೆಗಳನ್ನು 

ಸೃಜಿಸುವ ಬಗ್ಗೆ. 
ಓದಲಾಗಿದೆ : 1. ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ಪತ್ರ ಸಂಖ್ಯೆ : ಕರಾಕಾಸೇಪ್ರಾ: 21 ಎಡಿಎಂ 

2009 ದಿನಾಂಕ: 25 /10 /2012 , 02 - 01 - 2013 ಹಾಗೂ 05 - 01 - 2013. 
2 . ಸರ್ಕಾರದ ಪತ್ರ ಸಂಖ್ಯೆ : ಲಾ 61 ಎಲ್ ಎಡಿ 2012 ದಿನಾಂಕ: 05/ 01 /2013, 

3. ಪ್ರಾಧಿಕಾರದ ಪತ್ರ ಸಂಖ್ಯೆ: ಕರಾಕಾಸೇಪ್ರಾ 21 ಎಡಿಎಂ 2009 ದಿನಾಂಕ: 09 - 01 - 2013 . 
ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ ದಿನಾಂಕ: 25 - 10 - 2012ರ ಪತ್ರದಲ್ಲಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ 
ಕಾರ್ಯದರ್ಶಿಯವರು ದಿನಾಂಕ: 01 - 10 - 2012ರಂದು ನಡೆದ ಪ್ರಾಧಿಕಾರದ 28ನೇ ಸಾಮಾನ್ಯ ಸದಸ್ಯರ ಸಭೆಯ ನಡವಳಿಗಳನ್ನು ಉಲ್ಲೇಖಿಸುತ್ತಾ 
ಪ್ರಾಧಿಕಾರದ 4 ಬಸ್ಸುಗಳಿಗೆ 7 ವಾಹನ ಚಾಲಕರ ಹುದ್ದೆಗಳನ್ನು ಸೃಜಿಸಬೇಕೆಂದು ಸರ್ಕಾರವನ್ನು ಕೋರಿರುತ್ತಾರೆ. 

ಮೇಲೆ ( 2) ರಲ್ಲಿ ಓದಲಾದ ಸರ್ಕಾರದ ಪತ್ರದಲ್ಲಿ ಪ್ರಾಧಿಕಾರದ 4 ಬಸ್ಸುಗಳಿಗೆ 7 ಚಾಲಕರ ಅವಶ್ಯಕತೆ ಏಕಿದೆ ಎಂಬ ಬಗ್ಗೆ ಸಮರ್ಥನೆ 
ನೀಡುವಂತೆ ಪ್ರಾಧಿಕಾರವನ್ನು ಕೋರಲಾಗಿದ್ದು , ಅದಕ್ಕೆ ಮೇಲೆ (3) ರಲ್ಲಿ ಓದಲಾದ ಪ್ರಾಧಿಕಾರದ ಪತ್ರದಲ್ಲಿ ಆ ಕುರಿತು ಸಮರ್ಥನೆಯನ್ನು ಪಡೆಯಲಾಗಿದೆ. 

ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರವು ರಾಜ್ಯಾದ್ಯಂತ ದುರ್ಬಲವರ್ಗದವರಿಗೆ ಉಚಿತವಾಗಿ ಕಾನೂನು ನೆರವು ನೀಡುವ ಹಾಗೂ 
ಕಾನೂನು ಹಾಗೂ ರಾಜ್ಯದ ಜನರಲ್ಲಿ ಕಾನೂನಿನ ಅರಿವು ಮೂಡಿಸುವ ಸರ್ಕಾರದ ಅಧೀನ ಸಂಸ್ಥೆಯಾಗಿರುತ್ತದೆ. ಸದರಿ ಕಾರ್ಯಕ್ಕಾಗಿ ಜಿಲ್ಲಾ ಮಟ್ಟದಲ್ಲಿ 
ಪ್ರಾಧಿಕಾರಗಳನ್ನು ಹಾಗೂ ಲೋಕ್ - ಅದಾಲತ್‌ಗಳನ್ನು ಸ್ಥಾಪಿಸಲಾಗಿರುತ್ತದೆ . ಮೇಲ್ಕಂಡ ಅತ್ಯವಶ್ಯ ಕಾರ್ಯಗಳಿಗಾಗಿ ಪ್ರಾಧಿಕಾರವು ಕಾನೂನು ಸಾಕ್ಷರತಾ 
ರಥ ಹಾಗೂ ಸಂಚಾರಿ ಜನತಾ ನ್ಯಾಯಾಲಯ ಎಂಬ 3 ದೊಡ್ಡ ಬಸ್ಸುಗಳನ್ನು ಹಾಗೂ ಒಂದು ಮಿನಿ ಬಸ್ಸನ್ನು ಬಳಸುತ್ತಿರುತ್ತದೆ. ಸದ್ಯಕ್ಕೆ ಪ್ರಾಧಿಕಾರದ 
ಸದರಿ ಬಸ್ಸುಗಳ ಚಾಲನೆಗಾಗಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಿಂದ ನಿಯೋಜಿಸಲ್ಪಟ್ಟಿರುವ 7 ವಾಹನ 
ಎಲ್ಲಾ ವೆಚ್ಚಗಳನ್ನು ಪ್ರಾಧಿಕಾರವೇ ಭರಿಸುತ್ತಿರುತ್ತದೆ. ಒಂದು ಬಸ್ಸಿಗೆ ಒಬ್ಬ ಚಾಲಕನಂತೆ ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಕರ್ತವ್ಯ 
ನಿರ್ವಹಿಸುವುದು ಕಷ್ಟ ಸಾಧ್ಯ . 4 ಬಸ್ಸುಗಳಲ್ಲಿ ಪ್ರತಿಯೊಂದು ಬಸ್ಸಿನ ಕೆಲಸದ ಅವಧಿಯು ಹೆಚ್ಚಾಗಿರುವುದರ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಕಾನೂನು 
ಸೇವೆಗಳ ಪ್ರಾಧಿಕಾರದ 4 ಬಸ್ಸುಗಳಿಗೆ 7 ವಾಹನ ಚಾಲಕರ ಹುದ್ದೆ ಮಂಜೂರು ಮಾಡುವುದು ನ್ಯಾಯಯುತ ಮತ್ತು ಸಮಂಜಸವಾಗಿದೆ ಎಂಬುದನ್ನು 
ಪರಿಗಣಿಸಿದೆ . 

ಮೇಲೆ ವಿವರಿಸಲಾದ ಎಲ್ಲಾ ಅಂಶಗಳನ್ನು ಪರಿಶೀಲಿಸಿ ಕರ್ನಾಟಕ ಕಾನೂನು ಸೇವೆಗಳ ಪ್ರಾಧಿಕಾರದ ಬಸ್ಸುಗಳಿಗೆ 7 ವಾಹನ ಚಾಲಕರ 
ಹುದ್ದೆಗಳನ್ನು ಸೃಜಿಸಬೇಕಾದ ಅವಶ್ಯಕತೆ ಇರುವುದನ್ನು ಪರಿಗಣಿಸಲಾಗಿದೆ . 
ಆದ್ದರಿಂದ ಈ ಕೆಳಕಂಡ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ: ಲಾ 61 ಎಲ್‌ಎಡಿ 2012 , ಬೆಂಗಳೂರು ದಿನಾಂಕ: 10 / 01 / 2013 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ವೇತನ ಶ್ರೇಣಿ ರೂ . 11600 - 21000ರ 
7 ವಾಹನ ಚಾಲಕರ ಹುದ್ದೆಗಳನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಸೃಜಿಸಿ ಆದೇಶಿಸಲಾಗಿದೆ. ಸದರಿ ಹುದ್ದೆಗಳಿಗೆ 
ತಗಲುವ ವೆಚ್ಚವನ್ನು ಪ್ರಾಧಿಕಾರಕ್ಕೆ ಒದಗಿಸುವ ಯೋಜನೇತರ ಸಹಾಯಾನುದಾನದ ಲೆಕ್ಕಶೀರ್ಷಿಕೆಯಿಂದ ಭರಿಸಬಹುದಾಗಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳ ಟಿಪ್ಪಣಿ ಸಂಖ್ಯೆ: ಆಇ 428 ವೆಚ್ಚ -10 /2012 ದಿನಾಂಕ : 04 -01 -2013ರ 
ಸಹಮತಿ ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಜಿ.ಎಲ್ . ಮಡಿವಾಳ 

ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ( ಆಡಳಿತ - 2) 
P . B . 299 

ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 


COMMERCE AND INDUSTRIES SECRETARIAT 


Sub : Change of name of the project proposal of M /s Infotel Broadband Services 

Private Limited -reg . 
Ref : 1) Government Order No. Cl 274 SPI 2011 , dated : 16 . 12 . 2011 . 

2 ) Government Order No. CI46 SFI 2010 , dated: 08. 02. 2012. 
3) Government Order No . Cl 128 SPI 2012 , dated : 20.04 .2012 . 

4 ) Request from M /s Reliance Jio Infocomm Limited dated : 29.01.2013. 
Preamble : 

In the Government Order read at (1) above , the Government approved the project proposal of M /s Infotel Broadband Services 
Private Limited to provide “Telcom Broadband Services ” throughout State of Karnataka with and investment of Rs. 3. 300 crores . 


2200 


FIDEE37 ODZE, Toowoo , Le , 9002 


692 


Later in the Government Order read at (2 ) above, name of the company was changed from M /s Infotel Broadband Services 
Private Limited to M /s Infotel Broadband Services Limited . 

In the Government Order read at (3 ) above, the Government gave in principle approval to the project for establishment of 
" Internet Data Centre” project at IT /ITES Park , Devanahalli with an investment of Rs. 300 .00 crores. 


Now the company in its latter dated 29.01. 2013 read at (4 ) above has stated that it has changed its name to M /s Reliance Jio 
Infocomm Limited and there is no change in management, constitution , control and share holding of the company except change of 
name 


The Governmenthas examined the proposal and hence the following Order . 

GOVERNMENT ORDER NO. CI 128 SPI 2012, BANGALORE DATED : 02 .02.2013 
Government is pleased to give approval for the change of name from M /s Infotel Broadband Services Limited to 
“ M /s Reliance Jio Infocomm Limited ” for implementation of the project approved vide Government Order No. CI 128 SPI 2012 , dated : 
20 . 04 . 2012 


The other terms and conditions remain unaltered . 


By Order and in the name of the Governor of Karnataka , 

SHIVASHANKAR NAIK . L 

Desk Officer (Technical Cell) 
Commerce & Industries Department 


P . R . 300 


COMMERCE AND INDUSTRIES SECRETARIAT 


Sub : Extension of time for the approved project proposal of M /s Karnataka Power 

Corporation LTD ., to establish a “ 3 X 500 MW Coal Based Thermal Power 

Station " at Kudatini Village, Bellary District - reg . 
Read : (1) Government Order No . CI 128 SPI 2008 , dated : 23. 12.2008 . 

( 2) Letter No. A1L 1H / BTPS/685 , dated : 05. 12. 2012 from Managing Director , 

Karnataka Power Corporation Ltd ., Bangalore . 


PREAMBLE : 


The project proposal of M /s Karnataka Power Corporation Ltd ., to establish a “ 3 X 500 MW Coal Based Thermal Power 
Station " at Kudatini village , Bellary District was approved in 13th State High Level Clearance Committee ( SHLCC ) and Government 
Order was issued vide read at ( 1) above . 


The Managing Director, Karnataka Power Corporation Ltd ., Bangalore his letter read at (2) above has stated that as against 
the 2187 acres of land approved for the Karnataka Power Corporation Ltd ., project, M /s Karnataka Power Corporation Ltd ., has decided 
to acquire only 1250 acres and accordingly submitted application to KIADB , Bangalore to acquire and hand over the land . At present it 
is in the preliminary notification stage under Section 28 (1). The submission of application for acquisition of 1250 acres was delayed 
because of the changes made in the design of project due to increase in the capacity of the plant and the ascertainment of the 
availability of water for 2 X 800 MW plant etc ., Now the KIADB authorities are insisting for the extension of time given in Government 
order referred ( 1) above for taking up further steps to acquire the land. Therefore , requested to extend the time/validity of Government 
Order above for a further period of one year by issuing suitable Government orders. 


Hence the following order. 

GOVERNMENT ORDER NO : CI 128 SPI 2008 (P), BANGALORE DATED : 14 .02.2013 
Government is pleased to extend the validity period of approval accorded to M /s Karnataka Power Corporation Ltd ., to 
establish a “ 3 X 500 MW Coal Based Thermal Power Station ” at Kudatini village , Bellary District vide Government Order No . CI 128 SPI 
2008 , dated : 23. 12 .2008 for further period of one year from the date of issue of this order. 

The other terms and conditions of the Govt. Order read above at (1)remain the same. 


By Order and in the name of the Governor of Karnataka , 

SHIVASHANKAR NAIK .L 

Desk Officer (Technical Cell) 
Commerce & Industries Department 


P . R . 301 


೯೨೮ 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 
COMMERCE AND INDUSTRIES SECRETARIAT 


Sub : Extension of time for the approved project proposal of M /s Vishwanath Sugars Ltd ., to 

establisher a "0.5 Million MTPA Integrated Steel Plant ” at Bellad-Bagewadi Village, 

Hukkeri Taluk, Belgaum District - reg . 
Read : (1) Government Order No . Cl 143 SPI 2010 , dated : 29.04. 2010 . 

(2 ) Letter from Hon ble Minister for Agriculture and Food Processing dated : 07 .02. 2013 . 
PREAMBLE : 

Project Proposal of M /s Vishwanath Sugars Ltd ., to establish a " 0.5 Million MTPA Integrated Steel Plant” at Bellad - Bagewadi 
Village , Hukkeri Taluk , Belgaum District was approved in 21st State High Level Clearance Committee (SHLCC ) and Government Order 
was issued vide read at ( 1) above . 

The Hon ble Minister for Agriculture and Food Processing in his letter read at (2 ) above has stated that as the matter of mining 
iron ore is before the Hon ble Court, it is not possible to implement the project . Hence request for extension of time for the Government 
Order read at (1 ) above . 
Hence the following order . 

GOVERNMENT ORDER NO :CI 143 SPI 2010, BANGALORE DATED : 14.02. 2013 
Government is pleased to extend the validity period of approval accorded to M /S Vishwanath Sugars Ltd ., to establish a " 0.5 
Million MTPA Integrated Steel Plant" at Bellad -Bagewadi Village, Hukkeri Taluk , Belgaum District vide Government Order No. CI 143 
SPI 2010 , dated : 29 .04 .2010 for further period of two years from the date of issue of this order. 
The other terms and conditions of the Govt. Order read above at (1) remain the same. 

By Order and in the name of the Governor of Karnataka , 

SHIVASHANKAR NAIK . L 

Desk Officer (Technical Cell) 
P . R . 302 

Commerce & Industries Department 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 
ವಿಷಯ : ಅಧೀನ ಕಾರ್ಯದರ್ಶಿ , ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ 

ಇಲಾಖೆ, ಇವರು ಸರ್ಕಾರಿ ಕೆಲಸದ ನಿಮಿತ್ತ ಬೆಳಗಾವಿ ವಿಧಾನ ಮಂಡಲದ ಅಧಿವೇಶನದಲ್ಲಿ 

ಭಾಗವಹಿಸಲು ಪ್ರವಾಸ ಕೈಗೊಳ್ಳುವ ಬಗ್ಗೆ, 
ಓದಲಾಗಿದೆ : 1) ಕಾರ್ಯದರ್ಶಿ , ಸಿ. ಆ . ಸು . ಇ . ( ಆಡಳಿತ ಸುಧಾರಣೆ) ಇವರ ಸಂಖ್ಯೆ: ಸಿಆಸುಇ 36 ಈಕಾಅ 2012 

ದಿ: 26 - 11 - 2012ರ ಸುತ್ತೋಲೆ ಹಾಗೂ ದಿ : 29 - 11 - 2012ರ ಅಧಿಕೃತ ಜ್ಞಾಪನ. 
2) ಕಾರ್ಯದರ್ಶಿ , ಕರ್ನಾಟಕ ವಿಧಾನ ಪರಿಷತ್ತು ಇವರ ಪತ್ರ ಸಂಖ್ಯೆ : ಕವಿಪ: ಶಾರಶಾ:540: 

120ನೇ . ಅ :.2012 ದಿ :17 -11 - 2012 . 
ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮಾಂಕ ( 2) ರಲ್ಲಿನ ಪತ್ರ ದಿ: 17 - 11 - 2012 ಹಾಗೂ ಕ್ರಮಾಂಕ (1) ರಲ್ಲಿ ಓದಲಾದ ಸುತ್ತೋಲೆ ಹಾಗೂ ಅಧಿಕೃತ 
ಜ್ಞಾಪನಗಳಲ್ಲಿ ದಿ : 05 - 12 - 2012 ರಿಂದ ಬೆಳಗಾಂನಲ್ಲಿ ಜರುಗುವ ಕರ್ನಾಟಕದ ವಿಧಾನ ಮಂಡಲದ ಉಭಯ ಸದನಗಳ ಅಧಿವೇಶನಗಳಿಗೆ ಅಧಿಕಾರಿಗಳನ್ನು 
ನಿಯೋಜಿಸುವ ಬಗ್ಗೆ ಸೂಚನೆಗಳನ್ನು ಹೊರಡಿಸಲಾಗಿದೆ. ಇದರನ್ವಯ ಮಾತಂ, ಜೈತಂ ಹಾಗೂ ವಿತಂ ಇಲಾಖೆಯ ಪರವಾಗಿ ಹಾಜರಾಗಲು 
ಶ್ರೀ ಇ. ರಾಮಕೃಷ್ಣಪ್ಪ , ಅಧೀನ ಕಾರ್ಯದರ್ಶಿಗಳು , ಮಾತಂ , ಜೈತಂ ಹಾಗೂ ವಿತಂ ಇಲಾಖೆ , ಇವರನ್ನು ನಿಯೋಜಿಸಲು ತೀರ್ಮಾನಿಸಲಾಗಿದೆ. 
ಅದರಂತೆ ಈ ಕೆಳಕಂಡ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ ಐಟಿಡಿ 01 ಎಲ್ ಸಿಎಂ 2012 ಬೆಂಗಳೂರು, ದಿ: 7 /10 - 12 -2012 
ಶ್ರೀ ಇ.ರಾಮಕೃಷ್ಣಪ್ಪ, ಅಧೀನ ಕಾರ್ಯದರ್ಶಿಗಳು, ಮಾತಂ, ಜೈತಂ ಹಾಗೂ ವಿತಂ ಇಲಾಖೆ, ಇವರನ್ನು ದಿ: 10- 12 ರ ಡಿಸೆಂಬರ್- 2012 
ರವರೆಗೆ ಬೆಳಗಾಂನಲ್ಲಿ ನಡೆಯಲಿರುವ ವಿಧಾನ ಮಂಡಲದ ಅಧಿವೇಶನದ ಸಂಬಂಧವಾಗಿ ನಿಯೋಜಿಸಲಾಗಿದೆ. 

ಈ ಅಧಿಕಾರಿಯವರು ನಿಯಮಾನುಸಾರ ಪ್ರಯಾಣ ಭತ್ಯೆಯನ್ನು ಹಾಗೂ ದಿನ ಭತ್ಯೆಯನ್ನು ಪಡೆಯಲು ಅರ್ಹರಾಗಿರುತ್ತಾರೆ ಹಾಗೂ 
ನಿಯೋಜನೆ ಅವಧಿಯನ್ನು ಅನ್ಯ ಸೇವಾ ಅವಧಿಯೆಂದು ಪರಿಗಣಿಸಲು ಆದೇಶಿಸಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆ ಸರ್ಕಾರಿ ಆದೇಶ ಸಂಖ್ಯೆ : FD 4 TFP 2012 , ದಿ : 27 - 04 - 2012ರಲ್ಲಿ ಇಲಾಖಾ ಪ್ರಧಾನ 
ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಿದ ಪ್ರದತ್ತವಾದ ಆರ್ಥಿಕ ಅಧಿಕಾರದನ್ವಯ ಹೊರಡಿಸಲಾಗಿದೆ . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಎಸ್ . ಶ್ರೀನಿವಾಸ ಮೂರ್ತಿ 

ಸರ್ಕಾರದ ಉಪ ಕಾರ್ಯದರ್ಶಿ 
P . R . 303 

ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ 


ಭಾಗ ೧ 


- 


೯೨೯ 


೯೨೯ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 

ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಸಚಿವಾಲಯ 
ವಿಷಯ : ಕರ್ನಾಟಕ ಅಂತರ್‌ ಮಾಧ್ಯಮ ಪ್ರಚಾರ ಸಂಯೋಜನಾ ಸಮಿತಿ ರಚಿಸುವ ಬಗ್ಗೆ. 
ಓದಲಾಗಿದೆ : ಏಕ ಕಡತ ಟಿಪ್ಪಣಿ ಸಂಖ್ಯೆ: ವಾಇ/ಕ್ಷೇಪ್ರ/ಕೆಐಎಂಪಿಸಿಸಿ/2012 -13 /5130 . 


ಪ್ರಸ್ತಾವನೆ: 


ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಮಟ್ಟದ ಪ್ರಚಾರಕ್ಕಾಗಿ ಒತ್ತು ನೀಡಲು, ಕೇಂದ್ರ ಸರ್ಕಾರದ ಮಾಹಿತಿ ಮತ್ತು ಪ್ರಸಾರ 
ಸಚಿವಾಲಯದ ಅಡಿಯಲ್ಲಿ ಅಂತರ್ ಮಾಧ್ಯಮ ಪ್ರಚಾರ ಸಂಯೋಜನಾ ಸಮಿತಿಗಳನ್ನು ರಚಿಸಿದ್ದು, ಇದೇ ಮಾದರಿಯಲ್ಲಿ ರಾಜ್ಯ ಸರ್ಕಾರದ ಪ್ರಮುಖ 
ಯೋಜನೆಗಳಿಗೆ ವ್ಯಾಪಕ ಪ್ರಚಾರ ನೀಡುವ ದೃಷ್ಟಿಯಿಂದ ವಿವಿಧ ಸರ್ಕಾರಿ ಇಲಾಖೆಗಳು ಮತ್ತು ರಾಜ್ಯ ಸರ್ಕಾರ ಸ್ವಾಮ್ಯದ ನಿಗಮ ಹಾಗೂ ಮಂಡಳಿಗಳಿಂದ 
ಕೂಡಿರುವ “ಕರ್ನಾಟಕ ಅಂತರ ಮಾಧ್ಯಮ ಪ್ರಚಾರ ಸಂಯೋಜನಾ ಸಮಿತಿ” ಯನ್ನು ರಚಿಸುವ ಮುಖಾಂತರ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ 
ಮೂಲಕ ಅನುಷ್ಠಾನಗೊಳ್ಳುತ್ತಿರುವ ಎಲ್ಲಾ ಕಾರ್ಯಕ್ರಮಗಳ ಅಭಿವೃದ್ಧಿಗೆ ಸಂಬಂಧಿಸಿದ ಕೆಲಸ ಕಾರ್ಯಗಳು , ಸಾಮಾಜಿಕ ಸಮಸ್ಯೆಗಳು ಇತ್ಯಾದಿಗಳ ಬಗ್ಗೆ 
ವಿವಿಧ ಮಾಧ್ಯಮಗಳ ಮೂಲಕ ವ್ಯಾಪಕ ಪ್ರಚಾರಕ್ಕಾಗಿ ಈ ಸಮಿತಿಯನ್ನು ರಚಿಸುವ ಅವಶ್ಯಕತೆ ಇರುವುದರಿಂದ ನಿರ್ದೇಶಕರು, ವಾರ್ತಾ ಇಲಾಖೆ ಇವರ 
ಅಧ್ಯಕ್ಷತೆಯಲ್ಲಿ ವಿವಿಧ ಇಲಾಖೆ, ನಿಗಮ, ಮಂಡಳಿಗಳಲ್ಲಿರುವ ಸಾರ್ವಜನಿಕ ಸಂಪರ್ಕ ಅಧಿಕಾರಿಗಳು ಅಥವಾ ಇಲಾಖೆಯಲ್ಲಿರುವ ಜಂಟಿ 
ನಿರ್ದೇಶಕರು /ಉಪನಿರ್ದೇಶಕರುಗಳ ಶ್ರೇಣಿಯ ಅಧಿಕಾರಿಗಳನ್ನು ಒಳಗೊಂಡಂತೆ ಕರ್ನಾಟಕ ಅಂತರ ಮಾಧ್ಯಮ ಪ್ರಚಾರ ಸಂಯೋಜನಾ ಸಮಿತಿಯನ್ನು , 
ರಚಿಸುವಂತೆ ನಿರ್ದೇಶಕರು, ವಾರ್ತಾ ಇಲಾಖೆರವರು ಕೋರಿರುತ್ತಾರೆ . 
ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ :ಕಸಂವಾಪ್ತ:45: ವಾಪ್ರಪ: 2012 , ಬೆಂಗಳೂರು, ದಿನಾಂಕ: 03.10.2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಮೂಲಕ ಅನುಷ್ಠಾನಗೊಳ್ಳುತ್ತಿರುವ ಎಲ್ಲಾ 
ಕಾರ್ಯಕ್ರಮಗಳ ಅಭಿವೃದ್ಧಿಗೆ ಸಂಬಂಧಿಸಿದ ಕೆಲಸ ಕಾರ್ಯಗಳು, ಸಾಮಾಜಿಕ ಸಮಸ್ಯೆಗಳು ಇತ್ಯಾದಿಗಳ ಬಗ್ಗೆ ವಿವಿಧ ಮಾಧ್ಯಮಗಳ ಮೂಲಕ ವ್ಯಾಪಕ 
ಪ್ರಚಾರಕ್ಕಾಗಿ ನಿರ್ದೇಶಕರು, ವಾರ್ತಾ ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ ಈ ಕೆಳಕಂಡ ವಿವಿಧ ಇಲಾಖೆ, ನಿಗಮ , ಮಂಡಳಿಗಳಲ್ಲಿರುವ ಸಾರ್ವಜನಿಕ ಸಂಪರ್ಕ 
ಅಧಿಕಾರಿಗಳು ಅಥವಾ ಇಲಾಖೆಯಲ್ಲಿರುವ ಜಂಟಿ ನಿರ್ದೇಶಕರು/ಉಪನಿರ್ದೇಶಕರುಗಳ ಶ್ರೇಣಿಯ ಅಧಿಕಾರಿಗಳನ್ನು ಒಳಗೊಂಡಂತೆ “ಕರ್ನಾಟಕ ಅಂತರ 
ಮಾಧ್ಯಮ ಪ್ರಚಾರ ಸಂಯೋಜನಾ ಸಮಿತಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ರಚಿಸಲಾಗಿದೆ. 
1. ನಿರ್ದೇಶಕರು, ವಾರ್ತಾ ಇಲಾಖೆ, ಬೆಂಗಳೂರು. 

ಅಧ್ಯಕ್ಷರು 
2. ಸದಸ್ಯರು: 


ಇಲಾಖೆಗಳು 


ನಿಗಮ / ಮಂಡಳಿ 


ಕೃಷಿ 


ಕರ್ನಾಟಕ ವಿದ್ಯುತ್ ಪ್ರಸರಣಾ ನಿಗಮ (ಕೆಪಿಟಿಸಿಎಲ್) 
ಆರೋಗ್ಯ 

ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ( ಕೆಎಸ್‌ಆರ್‌ಟಿಸಿ) 
ಸಮಾಜ ಕಲ್ಯಾಣ 

ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ( ಬಿಎಂಟಿಸಿ) 
ಹಿಂದುಳಿದ ವರ್ಗಗಳ ಕಲ್ಯಾಣ 

| ಬೆಂಗಳೂರು ವಿದ್ಯುತ್ ಪ್ರಸರಣಾ ಸಂಸ್ಥೆ ( ಬೆಸ್ಕಾಂ) 
ಶಿಕ್ಷಣ ಇಲಾಖೆ 

ಪರಿಶಿಷ್ಟ ಜಾತಿ, ಪಂಗಡ ವರ್ಗಗಳ ಅಭಿವೃದ್ಧಿ ನಿಗಮ 
ಪೊಲೀಸು 

ಮಹಿಳಾ ಅಭಿವೃದ್ಧಿ ನಿಗಮ 
ಅರಣ್ಯ 

ಇಂಧನ ನವೀಕರಣ ಅಭಿವೃದ್ಧಿ ನಿಗಮ 
ಸಹಕಾರ 

ರಾಜ್ಯ ಬೀಜ ನಿಗಮ 
ಪಶುಸಂಗೋಪನೆ 

ಮಾಂಸ ಮತ್ತು ಕೋಳಿ ಮಾರ್ಕೆಟಿಂಗ್ ಕಾರ್ಪೊರೇಷನ್ 
ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ 

ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ 
ರೇಷ್ಮೆ 

- 11 | ಮದ್ಯಪಾನ ಸಂಯಮ ಮಂಡಳಿ 
ಉದ್ಯೋಗ ಮತ್ತು ತರಬೇತಿ ಇಲಾಖೆ | 12 ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ( ಬಿಡಿಎ) 
ಕಾರ್ಮಿಕ ಇಲಾಖೆ 

| 13 | ಕರ್ನಾಟಕ ವಿದ್ಯುತ್ ನಿಗಮ ( ಕೆಪಿಸಿ) 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 14 | ಹಟ್ಟಿ ಚಿನ್ನದ ಗಣಿ ನಿಗಮ 
ಯುವಜನ ಸೇವೆಗಳು 

ಮಾಧ್ಯಮ ಅಕಾಡೆಮಿ 
ಹವಾಮಾನ ಇಲಾಖೆ 

ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ 
ಮೀನುಗಾರಿಕೆ ಇಲಾಖೆ 

17 | ಕೊಳಚೆ ನಿರ್ಮೂಲನೆ ಮಂಡಳಿ 
ಆಹಾರ ಮತ್ತ ನಾಗರೀಕ ಸರಬರಾಜು | 18 | ಕರ್ನಾಟಕ ಗೃಹ ಮಂಡಳಿ 
ಸಾರಿಗೆ 

- 19 | ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮ 


19 


೯೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 


ಭಾಗ ೧ 


ಇಲಾಖೆಗಳು 


ನಿಗಮ / ಮಂಡಳಿ 


21 


ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿ | 20 | ಕರ್ನಾಟಕ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ 
ನಿರ್ದೇಶನಾಲಯ 

( ಬಿಡಬ್ಲೂಎಸ್‌ಎಸ್‌ಬಿ) 
ತೋಟಗಾರಿಕಾ ಇಲಾಖೆ 

ಕರ್ನಾಟಕ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ 

| ( ಬಿಡಬ್ಲ್ಯೂಎಸ್‌ಎಸ್‌ಬಿ) 
22 ಕಾನೂನು ಮಾಪನ ಇಲಾಖೆ 

ಕರ್ನಾಟಕ ರೇಷ್ಮೆ ಕೈಗಾರಿಕಾ ನಿಗಮ ನಿಯಮಿತ 
23 ಪ್ರವಾಸೋದ್ಯಮ ಇಲಾಖೆ 

23 | ಕರ್ನಾಟಕ ಸೋಪ್ ಮತ್ತು ಡಿಟರ್ಜೆಂಟ್ಸ್ ನಿಯಮಿತ 
ನೀರಾವರಿ / ಜಲಸಂಪನ್ಮೂಲ 

ಕರ್ನಾಟಕ ರಾಜ್ಯ ಖಾದಿ ಮತ್ತು ವಿಲೇಜ್ ಇಂಡಸ್ಟ್ರೀಸ್ 
ಗ್ರಾಮೀಣಾಭಿವೃದ್ಧಿ 

25 | ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ 
| 26 | ಅಲ್ಪಸಂಖ್ಯಾತರ ಕಲ್ಯಾಣ | 26 | ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ 
ಕೈಗಾರಿಕೆ 

27 ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನ ಸಂಸ್ಕರಣ ಮತ್ತು ರಫ್ತು ನಿಗಮ 
28 | ಸಣ್ಣ ಕೈಗಾರಿಕೆ 

28 || ಕರ್ನಾಟಕ ವಿದ್ಯುತ್ ಕಾರ್ಖಾನೆ ನಿಯಮಿತ 


27 . 


೧ 


ಸಮಿತಿಯ ಉದ್ದೇಶಗಳು ಹಾಗೂ ಇತರ ಚಟುವಟಿಕೆಗಳು ಈ ಕೆಳಕಂಡಂತಿವೆ: 
1. ಬಹು ಮಾಧ್ಯಮಗಳ ಮೂಲಕ ಪ್ರಚಾರ ನೀಡಲು ಇರುವ ಅನುಕೂಲಕರ ಅಂಶಗಳನ್ನು ಗುರುತಿಸಲು ವಿವಿಧ ಇಲಾಖೆಗಳಿಗೆ 

ಸಹಕರಿಸುವುದು. ಈ ನಿಟ್ಟಿನಲ್ಲಿ ಸಂಬಂಧಿಸಿದ ಇಲಾಖೆ/ ನಿಗಮ / ಮಂಡಳಿ ಹಾಗೂ ಪ್ರಚಾರಕ್ಕೆ ಆಯ್ದುಕೊಂಡ ಉದ್ದೇಶಿತ ಮಾಧ್ಯಮಗಳ 
ನಡುವೆ ಸಂಯೋಜನೆ ಸಾಧಿಸುವುದು. 

ತುರ್ತು ಹಾಗೂ ಅತ್ಯಗತ್ಯ ಸಂದರ್ಭಗಳಲ್ಲಿ ಆಯಾ ಇಲಾಖೆ ಹಾಗೂ ಮಾಧ್ಯಮಗಳ ನಡುವೆ ಸಂಯೋಜನೆ ಸಾಧಿಸುವುದು. 
3. ಸರ್ಕಾರದ ಪ್ರತಿಷ್ಠೆಗೆ ಧಕ್ಕೆ ಉಂಟಾಗದಂತೆ ಸರ್ಕಾರದ ಮುಖವಾಣಿಯಾಗಿ ಇತರೆ ಇಲಾಖೆಗಳನ್ನು ಅವರ ಪರವಾಗಿ ಪ್ರತಿನಿಧಿಸುವುದು, 

ಇಲ್ಲವೆ ಅವರ ಮೂಲಕ ಮಾಧ್ಯಮಗಳಲ್ಲಿ ಹೇಳಿಕೆ ನೀಡಿಸುವುದು. 
(ಉದಾ: ಪಲ್ಸ್ ಪೋಲಿಯೋ ಕುರಿತಂತೆ ಅಪಪ್ರಚಾರ ನಡೆದ ವೇಳೆ, ಸಾರ್ವಜನಿಕ ಹಿತದೃಷ್ಟಿಯಿಂದ ಸಂಬಂಧಿಸಿದ ಇಲಾಖೆಗಳಿಂದ 
ಮಾಹಿತಿ ಪಡೆದು ಅದನ್ನು ಮಾಧ್ಯಮಗಳಿಗೆ ತಲುಪಿಸುವ ಕೆಲಸ ನಿರ್ವಹಿಸುವುದು ) 
ತೀವ್ರ ಪ್ರಚಾರ ಆಂದೋಲನ ಮತ್ತು ವ್ಯಾಪಕ ಪ್ರಚಾರದ ಯಶಸ್ಸಿಗಾಗಿ ಒಗ್ಗೂಡಿ ಶ್ರಮಿಸುವುದು. 
ಈ ಸಂಬಂಧವಾಗಿ ನಿಯಮಿತವಾಗಿ ತ್ರೈಮಾಸಿಕ ಸಭೆ ಸೇರಿ ಕಾರ್ಯ ಯೋಜನೆಗಳನ್ನು ನಿರೂಪಿಸುವುದು. 
ವಿವಿಧ ಇಲಾಖೆಗಳು/ ನಿಗಮ / ಮಂಡಳಿಗಳು ಹಾಗೂ ಸಂಬಂಧಿಸಿದ ಮಾಧ್ಯಮಗಳ ನಡುವಿನ ಲೋಪಗಳನ್ನು ಗುರುತಿಸುವುದು ಮತ್ತು 
ಅವುಗಳಿಗೆ ಪರಿಹಾರ ಹುಡುಕಲು ಪ್ರಯತ್ನಿಸುವುದು. 

ಸರ್ಕಾರದ ಸಾಧನೆಗಳನ್ನು ಪ್ರತಿಬಿಂಬಿಸುವ ವಿಶೇಷ ಲೇಖನ/ಕಿರುಚಿತ್ರ/ ಜಾಹೀರಾತು ನಿರ್ಮಿಸಲು ನೆರವಾಗುವುದು. 
8. ರಾಷ್ಟ್ರ ಮಟ್ಟದ ಮಾಧ್ಯಮಗಳು ಮತ್ತು ಸರ್ಕಾರದ ಎಲ್ಲಾ ಇಲಾಖೆಗಳ ನಡುವಿನ ಸಮನ್ವಯತೆಗೆ ಶ್ರಮಿಸುವುದು. 
9. ವಿವಿಧ ಇಲಾಖೆಗಳ ಪತ್ರಿಕಾಗೋಷ್ಠಿಗೆ ಕೇಂದ್ರಿಕೃತ ಮಾಧ್ಯಮ ಗೋಷ್ಠಿ ಗೆ ಸಭಾಂಗಣವನ್ನು ರೂಪಿಸುವುದು ಮತ್ತು ಎಲ್ಲಾ ಇಲಾಖೆಗಳ 

ಪತ್ರಿಕಾ ಗೋಷ್ಠಿಗಳು ಒಂದೇ ಕಡೆಯಲ್ಲಿ ನಡೆಯುವಂತೆ ಮಾಡುವುದು. 
10 . ವಿವಿಧ ಇಲಾಖೆಗಳು ಮತ್ತು ಮಾಧ್ಯಮ ಸಂಸ್ಥೆಗಳು ನೀಡುವ ಸಲಹೆಗಳನ್ನು ಕ್ರೋಢೀಕರಿಸಿ ಅವುಗಳಿಗೆ ಒಂದು ನಿಶ್ಚಿತ ರೂಪ ನೀಡಿ 

ಅದರ ಯಶಸ್ವಿ ಅನುಷ್ಠಾನಕ್ಕೆ ಶ್ರಮಿಸುವುದು. 
11 . ವಿವಿಧ ಇಲಾಖೆಗಳು ಹೊರತರುವ ಪ್ರಕಟಣೆ ಮತ್ತು ಪ್ರಚಾರ ಸಾಮಗ್ರಿಗಳನ್ನು ಆಕರ್ಷಕವಾಗಿ ನಿರೂಪಿಸುವಲ್ಲಿ ನೆರವಾಗುವುದು . 

ಅನಿವಾರ್ಯ ಸಂದರ್ಭಗಳಲ್ಲಿ ಸ್ವತಂತ್ರವಾಗಿ ಮಾಧ್ಯಮ ನಿರ್ವಹಣೆ ಮಾಡಲು ಅನುವಾಗುವಂತೆ ಆಯಾ ಇಲಾಖೆಯ ಸಿಬ್ಬಂದಿಯನ್ನು 

ಸಜ್ಜುಗೊಳಿಸುವುದು . 
13 . ಮಾಧ್ಯಮಗಳ ಅವಶ್ಯಕತೆಗೆ ಅನುಗುಣವಾಗಿ ಸಂಕ್ಷಿಪ್ತವಾಗಿ ಸುದ್ದಿ ಮತ್ತು ಮಾಹಿತಿ ನೀಡುವ ಬಗ್ಗೆ ತರಬೇತಿ ಶಿಬಿರಗಳನ್ನು 

ಆಯೋಜಿಸುವುದು . 
14 ವಿವಿಧ ಮಾಧ್ಯಮಗಳಿಗೆ ಭೇಟಿ ಮತ್ತು ಅವುಗಳ ಕಾರ್ಯಚಟುವಟಿಕೆಯ ಬಗ್ಗೆ ಪ್ರತ್ಯಕ್ಷ ಭೇಟಿ ಆಯೋಜಿಸುವುದು. 
15 . ಜಾಹೀರಾತು ವಿನ್ಯಾಸ ಮತ್ತು ಟೆಂಡರ್‌ನ ಮೂಲ ಉದ್ದೇಶಕ್ಕೆ ಧಕ್ಕೆ ಆಗದಂತೆ ಸಂಕ್ಷಿಪ್ತಗೊಳಿಸುವ ಕುರಿತು ತರಬೇತಿ ನೀಡುವುದು. 


ರೆ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಿ. ಮಂಜುಳ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ ( ವಾರ್ತಾ ಶಾಖೆ) 


P . R . 304 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 

೯೩೧ 
ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ಗುಲ್ಬರ್ಗಾ ಜಿಲ್ಲೆ ಮತ್ತು ತಾಲ್ಲೂಕು ಖಾಜಕೋಟನೂರ ಕೆರೆಗಾಗಿ ಸ್ವಾಧೀನಪಡಿಸಿ ಕೊಳ್ಳಲಾದ 

ಜಮೀನುಗಳಿಗೆ ನ್ಯಾಯಾಲಯದ ಆದೇಶದಂತೆ ಹೆಚ್ಚಿನ ಪರಿಹಾರ ಪಾವತಿಸುವ ಬಗ್ಗೆ . 
ಓದಲಾಗಿದೆ : ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರ ಪತ್ರ 

ಸಂಖ್ಯೆ : ಮುಇಂ/ ಸನೀ ( ಉ ) ವ/ ಬಿಜಾ/ ಭೂಸ್ವಾಪ್ರ/2012 -13/6437 ದಿನಾಂಕ:28 / 1 /2012 . 
ಪ್ರಸ್ತಾವನೆ : 

ಗುಲ್ಬರ್ಗಾ ಜಿಲ್ಲೆ ಮತ್ತು ತಾಲ್ಲೂಕು ಖಾಜಕೋಟನೂರ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಶ್ರೀನಿವಾಸ ಸರಡಗಿ ಗ್ರಾಮದ 
ಜಮೀನುಗಳಿಗೆ ಎಲ್.ಎ . ಸಿ. ಪ್ರಕರಣಗಳಲ್ಲಿ ನೀಡಿದ ತೀರ್ಪಿನ ಅನುಸಾರ ಹೆಚ್ಚಿನ ಪರಿಹಾರಧನ ಪಾವತಿಸಲು ಅನುದಾನ ಬಿಡುಗಡೆ ಮಾಡುವಂತೆ ಮೇಲೆ 
ಓದಲಾದ ಪತ್ರದಲ್ಲಿ ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರು ಕೋರಿದ್ದಾರೆ. ಹೆಚ್ಚಿನ ಪರಿಹಾರ ತೀರ್ಪು ನೀಡಿದ 
ಜಮೀನುಗಳ ಭೂಸ್ವಾಧೀನದ ಪ್ರಕ್ರಿಯೆಯ ವಿವರಗಳು ಈ ಕೆಳಕಂಡಂತಿದೆ: 

- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1) ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ: 06 /09 / 990. 
- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯಡಿಯಲ್ಲಿ ಭೂಸ್ವಾಧೀನಾಧಿಕಾರಿಗಳು ಪರಿಹಾರ ಧನದ ಐತೀರ್ಪು 

ಘೋಷಿಸಿದ ದಿನಾಂಕ : 05 / 04 /1993 . 
ಭೂಸ್ವಾಧೀನಾಧಿಕಾರಿಗಳ ಐತೀರ್ಪಿನಂತೆ ಪರಿಹಾರ ಪಡೆದ ಭೂಮಾಲೀಕರು ಇನ್ನೂ ಹೆಚ್ಚಿನ ಪರಿಹಾರಕ್ಕಾಗಿ ಸಿವಿಲ್ ನ್ಯಾಯಾಲಯ (ಹಿರಿಯ 
ಶ್ರೇಣಿ) ಗುಲ್ಬರ್ಗಾ ಇಲ್ಲಿ ಎಲ್. ಎ .ಸಿ. ಪ್ರಕರಣ ಸಂಖ್ಯೆ:849 /1995 ಮತ್ತು 850 /1995ನ್ನು ದಾಖಲಿಸಿದ್ದು, ಸಿವೀ 
ರಂದು ನೀಡಿದ ಆದೇಶದಲ್ಲಿ ಪ್ರತಿ ಎಕರೆಗೆ ಕ್ರಮವಾಗಿ ರೂ .20 ,000/ - ಮತ್ತು ರೂ .30,000 / - ಗಳನ್ನು ನಿಗದಿಪಡಿಸಿ ಆದೇಶಿಸಿದೆ. ಸಿವಿಲ್ ನ್ಯಾಯಾಲಯದ 
ತೀರ್ಪಿಗೆ ತೃಪ್ತರಾಗದ ಭೂಮಾಲೀಕರು ಇನ್ನೂ ಹೆಚ್ಚಿನ ಪರಿಹಾರಕ್ಕಾಗಿ ಗುಲ್ಬರ್ಗಾ ಜಿಲ್ಲಾ ನ್ಯಾಯಾಲಯದಲ್ಲಿ ಮೇಲ್ಮನವಿ ಎಲ್. ಎ . ಸಿ. ಎ ಸಂಖ್ಯೆ:597/2011 
ಮತ್ತು 60/2011ನ್ನು ದಾಖಲಿಸಿದ್ದು, ಉಚ್ಚ ನ್ಯಾಯಾಲಯವು ದಿನಾಂಕ: 11 /11/2011ರಂದು ನೀಡಿದ ಆದೇಶದಲ್ಲಿ ಕ್ರಮವಾಗಿ ರೂ .50,000/ - ಮತ್ತು 
ರೂ .65,000 /- ಗಳಿಗೆ ಹೆಚ್ಚಿಸಿ ಆದೇಶಿಸಿದೆ. ಈ ಆದೇಶದ ವಿರುದ್ದ ಮೇಲ್ಮನವಿ ಸಲ್ಲಿಸದಿರಲು ಕಂದಾಯ ಇಲಾಖೆಯ ಕಾನೂನು ಅಧಿಕಾರಿ - 3( ಎಲ್. ಎ . ಸಿ) 
ಇವರ ಪತ್ರ ಸಂಖ್ಯೆ: ಆರ್ ಡಿ 159 ಎಲ್ ಸಿಜಿ 2012 , ದಿನಾಂಕ: 16 /06/2012 ರಂದು ಮತ್ತು ಆರ್‌ಡಿ 160 ಎಲ್‌ಸಿಜಿ 2012 , ದಿನಾಂಕ: 16/06/2012 
ರಂದು ಅಭಿಪ್ರಾಯ ನೀಡಿದೆ. ನ್ಯಾಯಾಲಯವು ಹೆಚ್ಚಿನ ಪರಿಹಾರಕ್ಕೆ ತೀರ್ಪು ನೀಡಿರುವ ಪ್ರಕರಣಗಳ ವಿವರ ಕೆಳಕಂಡಂತಿದೆ: 


ಎಲ್ . ಎ. ಸಿ. | ಎಲ್‌ಎಸಿಎ ಕಾಜಕೋಟನೂರ ವಿಸ್ತೀರ್ಣ ಪರಿಹಾರ ಮೊತ್ತ 
ಸಂಖ್ಯೆ ಸಂಖ್ಯೆ ಗ್ರಾಮದ ಸ. ನಂ . ಎ - ಗುಂ ( ರೂ .ಗಳಲ್ಲಿ) 
849 / 95 5911 

18972 

6 - 11 

7 ,48, 227 - 00 
2 | 850 / 95 600i | 1894 _16 - 10 22 ,60,579 - 00 
ಒಟ್ಟು 

30 .08, 806 - 00 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರವು ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಸನೀಇ 164 ಭೂಸ್ವಾಪ್ರ 2012 , ಬೆಂಗಳೂರು, ದಿನಾಂಕ: 31ನೇ ಜನವರಿ 2013. 
ಗುಲ್ಬರ್ಗಾ ಜಿಲ್ಲೆ ಮತ್ತು ತಾಲ್ಲೂಕು ಕಾಜಕೋಟನೂರ ಕೆರೆಗಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಶ್ರೀನಿವಾಸ ಸರಡಗಿ ಗ್ರಾಮಕ್ಕೆ ಸೇರಿದ ಮೇಲ್ಕಂಡ 

* 1897 ಮತ್ತು 18972ರ ಜಮೀನುಗಳಿಗೆ ನ್ಯಾಯಾಲಯವು ನೀಡಿರುವ ತೀರ್ಪಿನಂತೆ ಹಾಗೂ ಭೂಸ್ವಾಧೀನ ಕಾಯ್ದೆಯಲ್ಲಿಯ ಸೂಚನೆಗಳಂತೆ 
ಲೆಕ್ಕಾಹಾಕಿದ ಪರಿಹಾರ ಮೊತ್ತ ರೂ .30,08 ,806 - 00/- ಗಳನ್ನು (ಮೂವತ್ತು ಲಕ್ಷದ ಎಂಟು ಸಾವಿರದ ಎಂಟುನೂರ ಆರು ರೂಪಾಯಿಗಳು ಮಾತ್ರ) 
ಪಾವತಿಸಲು ಸರ್ಕಾರವು ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು ಅನುಮೋದನೆ ನೀಡಿದೆ. 

1. ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತಃಖ್ಯೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ ಎರಡನೇ 

ಬಾರಿ ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು. 
2. ಹೆಚ್ಚುವರಿ ಪರಿಹಾರ ಧನದ ಪಾವತಿಗೆ ಮೊದಲು ಜಮೀನಿನ ಹಕ್ಕುದಾರಿಕೆ ಬಗ್ಗೆ ಖಚಿತಪಡಿಸಿಕೊಂಡು ಪಾವತಿಸತಕ್ಕದ್ದು. 

ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, 

ಸಂಬಂಧಿಸಿದ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ರವರು ವರ್ಗಾವಣೆ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳತಕ್ಕದ್ದು. 
ಈ ವೆಚ್ಚವನ್ನು 2012 - 13ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ “4702 - 00 - 800 -1- 00 -ಭೂಸ್ವಾಧೀನ ವೆಚ್ಚಗಳು ಮತ್ತು ಕ್ಲೀಂಗಳು - ಇತ್ಯರ್ಥ 
132 ಬಂಡವಾಳ ವೆಚ್ಚಗಳು ” ಅಡಿಯಲ್ಲಿ ಒದಗಿಸಿರುವ ಅನುದಾನದಿಂದ ರೂ .30, 08,806 - 00 / - ಗಳನ್ನು ಹಂಚಿಕೆ ಮಾಡಿ ಬಿಡುಗಡೆ ಮಾಡಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್‌ಡಿ 1 ಟಿಎಫ್ ಪಿ 2010 , ದಿನಾಂಕ: 20/10 /10ರಲ್ಲಿ ಇಲಾಖಾ ಕಾರ್ಯದರ್ಶಿ 
ಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

* ಕೆ. ಸಿ.ಸಿದ್ದಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
P . R . 305 

ಜಲಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) 


೯೩೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 


ಭಾಗ ೧ 


ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ಗುಲ್ಬರ್ಗಾ ಜಿಲ್ಲೆ ಮತ್ತು ತಾಲ್ಲೂಕು ಕಲಮೂಡ ಕೆರೆಗಾಗಿ ಸ್ವಾಧೀನಪಡಿಸಿಕೊಳ್ಳಲಾದ 

ಜಮೀನುಗಳಿಗೆ ನ್ಯಾಯಾಲಯದ ಆದೇಶದಂತೆ ಹೆಚ್ಚಿನ ಪರಿಹಾರ ಪಾವತಿಸುವ ಬಗ್ಗೆ. 
ಓದಲಾಗಿದೆ : ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರ ಪತ್ರ 

ಸಂಖ್ಯೆ: ಮುಇ೦/ ಸನೀ ( ಉ ) ವ/ ಬಿಜಾ/ಭೂಸ್ವಾಪ್ರ/2012 - 13 / 6436 ದಿನಾಂಕ :28 /11 /2012. 
ಪ್ರಸ್ತಾವನೆ: 

ಗುಲ್ಬರ್ಗಾ ಜಿಲ್ಲೆ ಮತ್ತು ತಾಲ್ಲೂಕು ಕಲಮೂಡ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಕಲಮೂಡ ಗ್ರಾಮದ ಜಮೀನುಗಳಿಗೆ ಎಲ್.ಎ . ಸಿ. 
ಪ್ರಕರಣಗಳಲ್ಲಿ ನೀಡಿದ ತೀರ್ಪಿನ ಅನುಸಾರ ಹೆಚ್ಚಿನ ಪರಿಹಾರಧನ ಪಾವತಿಸಲು ಅನುದಾನ ಬಿಡುಗಡೆ ಮಾಡುವಂತೆ ಮೇಲೆ ಓದಲಾದ ಪತ್ರದಲ್ಲಿ ಮುಖ್ಯ 
ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ಇವರು ಕೋರಿದ್ದಾರೆ. ಹೆಚ್ಚಿನ ಪರಿಹಾರ ತೀರ್ಪು ನೀಡಿದ ಜಮೀನುಗಳ ಭೂಸ್ವಾಧೀನದ 
ಪ್ರಕ್ರಿಯೆಯ ವಿವರಗಳು ಈ ಕೆಳಕಂಡಂತಿದೆ: 

ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4 (1) ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ: 16 /06 /1994 . 
- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯಡಿಯಲ್ಲಿ ಭೂಸ್ವಾಧೀನಾಧಿಕಾರಿಗಳು ಪರಿಹಾರ ಧನದ ಐತೀರ್ಪು 

ಘೋಷಿಸಿದ ದಿನಾಂಕ: 17 /06 /1996, 
ಭೂಸ್ವಾಧೀನಾಧಿಕಾರಿಗಳ ಐತೀರ್ಪಿನಂತೆ ಪರಿಹಾರ ಪಡೆದ ಭೂಮಾಲೀಕರು ಇನ್ನೂ ಹೆಚ್ಚಿನ ಪರಿಹಾರಕ್ಕಾಗಿ ಸಿವಿಲ್ ನ್ಯಾಯಾಲಯ ( ಹಿರಿಯ 
ಶ್ರೇಣಿ) ಗುಲ್ಬರ್ಗಾ ಇಲ್ಲಿ ಎಲ್. ಎ.ಸಿ. ಪ್ರಕರಣಗಳನ್ನು ದಾಖಲಿಸಿದ್ದು, ನ್ಯಾಯಾಲಯವು ದಿನಾಂಕ: 13/10 /2000ರಂದು ನೀಡಿದ ಆದೇಶದಲ್ಲಿ ಪ್ರತಿ ಎಕರೆ 
ರೂ .25 ,000 /- ಗಳನ್ನು ನಿಗದಿಪಡಿಸಿ ಆದೇಶಿಸಿದೆ. ಸಿವಿಲ್ ನ್ಯಾಯಾಲಯದ ತೀರ್ಪಿಗೆ ತೃಪ್ತರಾಗದ ಭೂಮಾಲೀಕರು ಇನ್ನೂ ಹೆಚ್ಚಿನ ಪರಿಹಾರಕ್ಕಾಗಿ 
ಗುಲ್ಬರ್ಗಾ ಜಿಲ್ಲಾ ನ್ಯಾಯಾಲಯದಲ್ಲಿ ಮೇಲ್ಮನವಿ ಎಲ್. ಎ . ಸಿ. ಎ ಪ್ರಕರಣಗಳನ್ನು ದಾಖಲಿಸಿದ್ದು, ಜಿಲ್ಲಾ ನ್ಯಾಯಾಲಯವು ದಿನಾಂಕ: 27 /11/ 2010 ರಂದು 
ನೀಡಿದ ಆದೇಶದಲ್ಲಿ ರೂ .48,200/ - ಗಳಿಗೆ ಹೆಚ್ಚಿಸಿ ಆದೇಶಿಸಿದೆ. ಈ ಆದೇಶದ ವಿರುದ್ದ ಮೇಲ್ಮನವಿ ಸಲ್ಲಿಸದಿರಲು ಕಂದಾಯ ಇಲಾಖೆಯ ಕಾನೂನು 
ಅಧಿಕಾರಿ - 3( ಎಲ್. ಎ . ಸಿ) ಇವರ ಪತ್ರ ಸಂಖ್ಯೆ : ಆರ್‌ಡಿ 108 ಎಲ್‌ಸಿಜಿ 2011 , ದಿನಾಂಕ: 04 /06 /2012 ರಂದು ಅಭಿಪ್ರಾಯ ನೀಡಿದೆ. ನ್ಯಾಯಾಲಯವು 
ಹೆಚ್ಚಿನ ಪರಿಹಾರಕ್ಕೆ ತೀರ್ಪು ನೀಡಿರುವ ಪ್ರಕರಣಗಳ ವಿವರ ಕೆಳಕಂಡಂತಿದೆ: 

ಕ | ಎಲ್ . ಎ .ಸಿ. | ಎಲ್‌ಎಸಿಎ | ಕಲಮೂಡ | ವಿಸ್ತೀರ್ಣ ಪರಿಹಾರ ಮೊತ್ತ 

ಸಂಖ್ಯೆ ಗ್ರಾಮದ ಸ. ನಂ . ಎ - ಗುಂ ( ರೂ . ಗಳಲ್ಲಿ) 
3891998 124 / 2010 48 , 2 0 - 30 

58372 
3904998 125 /2010 

50 | 0 - 14 

27707 
391 /1998 126 /2010 23 / 2 

0 - 08 

11873 
3930998 127/2010 | 80 /3 ,4 ,5 0 - 32 

63332 
3941998 128/2010 521 4 - 00 

316656 
3951998 129 /2010 440 - 5 3 - 30 

59372 
3961998 130 / 2010 22 /5 

1 - 10 

98995 
3971998 131/ 2010 27 /5 

0 - 25 

49479 
3981998 _ 132 /2010 

0 - 22 

43540 


ಸಂಖ್ಯೆ 


28 


- ಒಟ್ಟು 

730286 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರವು ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ:ಸನೀಇ 165 ಭೂಸ್ವಾಪ್ರ 2012, ಬೆಂಗಳೂರು, ದಿನಾಂಕ: 31ನೇ ಜನವರಿ 2013. 
ಗುಲ್ಬರ್ಗಾ ಜಿಲ್ಲೆ ಮತ್ತು ತಾಲ್ಲೂಕು ಓಕಳಿ ಕೆರೆಗಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಕಲಮೂಡ ಗ್ರಾಮಕ್ಕೆ ಸೇರಿದ ಮೇಲ್ಕಂಡ ಸರ್ವೆ - 
ಜಮೀನುಗಳಿಗೆ ನ್ಯಾಯಾಲಯವು ನೀಡಿರುವ ತೀರ್ಪಿನಂತೆ ಹಾಗೂ ಭೂಸ್ವಾಧೀನ ಕಾಯ್ದೆಯಲ್ಲಿಯ ಸೂಚನೆಗಳಂತೆ ಲೆಕ್ಕಾಹಾಕಿದ ಪರಿಹಾರ ಮೊತ್ತ 
ರೂ .7 ,30,286 ಗಳನ್ನು ( ಏಳು ಲಕ್ಷದ ಮೂವತ್ತು ಸಾವಿರದ ಎರಡುನೂರ ಎಂಭತ್ತಾರು ರೂಪಾಯಿಗಳು ಮಾತ್ರ) ಪಾವತಿಸಲು ಸರ್ಕಾರವು ಈ ಕೆಳಕಂಡ 
ಷರತ್ತುಗಳಿಗೊಳಪಟ್ಟು ಅನುಮೋದನೆ ನೀಡಿದೆ. 

1. ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತಃಖ್ಯೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು 

ಹಾಗೂ ಎರಡನೇ ಬಾರಿ ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು. 
2. ಹೆಚ್ಚುವರಿ ಪರಿಹಾರಧನದ ಪಾವತಿಗೆ ಮೊದಲು ಜಮೀನಿನ ಹಕ್ಕುದಾರಿಕೆ ಬಗ್ಗೆ ಖಚಿತಪಡಿಸಿಕೊಂಡು 

ಪಾವತಿಸತಕ್ಕದ್ದು. 
ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆ 
ಯಾಗದಿದ್ದಲ್ಲಿ, ಸಂಬಂಧಿಸಿದ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ರವರು ವರ್ಗಾವಣೆ ಬಗ್ಗೆ 
ಕೂಡಲೇ ಕ್ರಮ ಕೈಗೊಳ್ಳತಕ್ಕದ್ದು. 


ಬN 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 


೯೩೩ 


ಈ ವೆಚ್ಚವನ್ನು 2012 -13ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ “4702 - 00- 800 -1- 00 -ಭೂಸ್ವಾಧೀನ ವೆಚ್ಚಗಳು ಮತ್ತು ಕ್ಲಂಗಳು - ಇತ್ಯರ್ಥ 
132 ಬಂಡವಾಳ ವೆಚ್ಚಗಳು ಅಡಿಯಲ್ಲಿ ಒದಗಿಸಿರುವ ಅನುದಾನದಿಂದ ರೂ .7,30 ,286/ - ಗಳನ್ನು ಹಂಚಿಕೆ ಮಾಡಿ ಬಿಡುಗಡೆ ಮಾಡಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್‌ಡಿ 1 ಟಿಎಫ್ ಪಿ 2010 , ದಿನಾಂಕ: 20/10 /10ರಲ್ಲಿ ಇಲಾಖಾ ಕಾರ್ಯದರ್ಶಿ 
ಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಕೆ. ಸಿ.ಸಿದ್ದಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
P . B . 306 

ಜಲಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ ) 


ಆರ್ಥಿಕ ಸಚಿವಾಲಯ 


ವಿಷಯ 

ಬೆಂಗಳೂರಿನಿಂದ ಕಾರವಾರಕ್ಕೆ ಹಾಗೂ ಕಾರವಾರದಿಂದ ಬೆಂಗಳೂರಿಗೆ ಗೋವಾ 

ಮೂಲಕ ವಿಮಾನ ಪ್ರಯಾಣ ಕೈಗೊಳ್ಳಲು ಅನುಮತಿ ನೀಡುವ ಬಗ್ಗೆ. 
ಪ್ರಸ್ತಾವನೆ: 

ಕರ್ನಾಟಕ ನಾಗರೀಕ ಸೇವಾ ನಿಯಮಗಳ 462ನೇ ನಿಯಮದ ಟಿಪ್ಪಣಿ ( 14 ) ಕ್ಕೆ ತಿದ್ದುಪಡಿ ಮಾಡಿ, ವಿಮಾನದ ಮೂಲಕ ಪ್ರಯಾಣ ಮಾಡಲು 
ಹಕ್ಕು ಹೊಂದಿರುವ ಸರ್ಕಾರಿ ನೌಕರರು ಕರ್ತವ್ಯದ ಮೇಲೆ ಬೆಂಗಳೂರು ಮತ್ತು ಕಾರವಾರಗಳ ನಡುವೆ ಪ್ರಯಾಣ ಮಾಡುವಾಗ ವಿಮಾನದಲ್ಲಿ ಧಾರವಾಡದ 
ಮೂಲಕ ಪ್ರಯಾಣ ಮಾಡಬಹುದು ಮತ್ತು ರೈಲ್ವೆಯವರು ಬೆಂಗಳೂರು ಮತ್ತು ಹುಬ್ಬಳ್ಳಿ ಹಾಗೂ ಹುಬ್ಬಳ್ಳಿ ಮತ್ತು ಬೆಂಗಳೂರು ನಡುವೆ ಸಂಚರಿಸಲು 
ಕಲ್ಪಿಸಿರುವ “ ಇಂಟರ್ ಸಿಟಿ ಎಕ್ಸ್‌ಪ್ರೆಸ್ ” ಸೇವೆಯನ್ನು ಸಹ ಸರ್ಕಾರಿ ನೌಕರರು ಉಪಯೋಗಿಸಿಕೊಳ್ಳುವ ಅವಕಾಶ ಕಲ್ಪಿಸಲಾಗಿತ್ತು. 

ಆದರೆ, ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಹಾಗೂ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ವಿಮಾನಯಾನವು ಸ್ಥಗಿತಗೊಂಡಿರುತ್ತದೆ. ಈ 
ಹಿನ್ನೆಲೆಯಲ್ಲಿ, ಕ. ನಾ . ಸೇ . ನಿ.ನಿಯಮ 462ಕ್ಕೆ ತಿದ್ದುಪಡಿ ಮಾಡುವುದನ್ನು ಕಾಯ್ದಿರಿಸಿ, ವಿಮಾನದ ಮೂಲಕ ಪ್ರಯಾಣ ಮಾಡಲು ಹಕ್ಕು ಹೊಂದಿರುವ 
ಸರ್ಕಾರಿ ನೌಕರರು ಕರ್ತವ್ಯದ ಮೇಲೆ ಬೆಂಗಳೂರು ಮತ್ತು ಕಾರವಾರಗಳ ನಡುವೆ ಪ್ರಯಾಣ ಮಾಡುವಾಗ ವಿಮಾನದಲ್ಲಿ ಗೋವಾ ಮೂಲಕ ಪ್ರಯಾಣ 
ಮಾಡಲು ಅನುಮತಿ ನೀಡಲು ತೀರ್ಮಾನಿಸಲಾಗಿದೆ. ಅದರಂತೆ, ಈ ಕೆಳಗಿನ ಆದೇಶವನ್ನು ಹೊರಡಿಸಲಾಗಿದೆ . 

ಸರ್ಕಾರಿ ಆದೇಶ ಸಂ : ಆಇ 10 ಸತಿ 2012 , ಬೆಂಗಳೂರು, ದಿನಾಂಕ: 06. 12 .2012. 
ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 462ಕ್ಕೆ ತಿದ್ದುಪಡಿ ಮಾಡುವುದನ್ನು ಕಾಯ್ದಿರಿಸಿ , ವಿಮಾನದ ಮೂಲಕ ಪ್ರಯಾಣ 
ಮಾಡಲು ಹಕ್ಕು ಹೊಂದಿರುವ ಸರ್ಕಾರಿ ನೌಕರರು ಕರ್ತವ್ಯದ ಮೇಲೆ ಬೆಂಗಳೂರು ಮತ್ತು ಕಾರವಾರಗಳ ನಡುವೆ ಪ್ರಯಾಣ ಮಾಡುವಾಗ ವಿಮಾನದಲ್ಲಿ 
ಹುಬ್ಬಳ್ಳಿ - ಧಾರವಾಡ ಮೂಲಕ ಪ್ರಯಾಣ ಮಾಡುವುದಕ್ಕೆ ಬದಲಾಗಿ, ಗೋವಾಮೂಲಕ ಪ್ರಯಾಣ ಮಾಡಲು ಸರ್ಕಾರವು ಆ 

ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮಗಳಿಗೆ ಸೂಕ್ತ ತಿದ್ದುಪಡಿಯನ್ನು ಪ್ರತ್ಯೇಕವಾಗಿ ಹೊರಡಿಸಲಾಗುವುದು . 


P . R . 309 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಆಲಿಸ್ ಗೊನ್ಸಾಲ್ವಿಸ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಆರ್ಥಿಕ ಇಲಾಖೆ (ಸೇವೆಗಳು - 1) 
INFORMATION TECHNOLOGY, BIOTECHNOLOGY AND SCIENCE AND 

TECHNOLOGY SECRETARIAT 


Sub : Constitution of Advisory Committee on Kanaja Project. 
Read : 1) GO No. ED 122 URC 2012, dt:09-10-2012. 

2) Office Order No:16 dt: 9/12/ 2010 
PREAMBLE: 

In the Government Order read at (1) above , the Department of Information Technology , Bio Technology and Science and 
Technology has been appointed as the Nodal Departmentof the KANAJA Portal project. 

In the meeting held on 6 .11.2012 under the chairmanship of Principal Secretary, IT, BT and ST regarding KANAJA Portal 
among other things , issues such as Software Development, usage of Kannada on Mobile Platform , Unicode for Kannada , development 
of Speech Software access to the Technology by visual / hearing impaired individuals , banking operatons on mobile through Kannada 
Languages etc ., were discussed. In the meeting the appointment of IT, BT & S and T Department as Nodal Department for 
Kanaja Portal was noted and it was decided to rename the Steering Committee as Advisory Committee and also including Principal 
Secretary, Department of IT , BT and ST and a representative of e -Governance as members . It was also decided that in addition 
to the Advisory Committee an Executive Committee may also be constituted under the Chairmanship of Principal Secretary , 
Department of IT , BT and ST . 

In accordance with the decision taken in the meeting Steering Committee Constituted by the Karnataka Jnana Ayoga 
is superseded and an Advisory Committee Constituted in its place. Hence the order. 


828 


2007 0 


PDF : 37 Domus , nobwod , we , gona 
GOVERNMENT ORDER No: ITD 197 MIS 2012 , BANGALORE DATED : 21-12-2012. 


In the circumstance explained in the preamble, Government is pleased to constitute Advisory Committee with the following 
members for KANAJA Portal project. 


Chairman : 


1. 


Sri Chiranjeevi Singh 
Rtd . Additional Chief Secretary 
No. 1204 , 100 ft. Road ,HAL II Stage , Indiranagar 
Bangalore -560008 . 
Members : 
Chairman 
Kannada Development Authority 
Room No.338 ‘ A ’, III Floor, Vidhana Soudha 

Bangalore 
3 . Principal Secretary to Government 

IT, BT and ST Development 

5th Stage, 6th Floor, M .S. Building, Bangalore 
4 . Director 

Kannada and Culture Department 
Kannada Bhavana, JC , road , Bangalore 
Prof. Ramamurthy V .S . 
Director 
National Institute of Advance Studies 
Indian Institute of Science , Bangalore 
Director 
Electronic Delivery of Citizen Services (EDCS) 
No.110 , 1st Floor 

M . S. Building,Gate No.2, Bangalore -560001 
7 . Prof. H .P . Kincha 

Chairman 
Department of Electricals 
Indian Institute of Science , Malleshwaram 
Bangalore 
Dr. Prasad Ram 
Director of Engineering 

Google India 
9 . Vice Chancellor 

Kannada University 

Vidyaranya -583276 , Hampi 
Special Invitees: 
1. Member Secretary & Executive Director 

Karnataka Jnana Ayoga 
Bangalore 
Director, IIIT , Bangalore 
Executive Director, KVTSDC & MD , ISOL , 
Talent Consulting Pvt. Ltd ., 


By Order and in the name of the Governor of Karnataka , 

E . Ramakrishnappa 
Under Secretary to Government 
Department of Information Technology 
Biotechnology and Science & Technology 


P . R . 310 


ಭಾಗ ೧ 


೯೩೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 
INFORMATION TECHNOLOGY, BIOTECHNOLOGY AND SCIENCE AND 

TECHNOLOGY SECRETARIAT 

ADDENDUM 
No . ITD 197 MIS 2012, Bangalore , dated : 07 -01- 2013 
Sub : Constitution of Executive Committee on Kanaja Project. 


In the order portion of Government Order No: ITD 197 MIS 2012 Dated : 21-12- 2012 after Sl. No: e ) the following shall be 
inserted and read as . 


f) Chief Executive Officer, Centre for E -Governance 


Member 


g ) Director, IT and BT and MD KBITS 


Member Secretary 


By Order and in the name of the Governor of Karnataka , 

E . RAMAKRISHNAPPA 

Under Secretary to Government 
Department of Information Technology Biotechnology and Science & Technology 


P . R . 312 


ವಿಷಯ : 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ 
ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮಂತ್ರಾಲಯವು 2012 -13ನೇ ಸಾಲಿಗೆ ಡಿಆರ್‌ಡಿಎ ಆಡಳಿತ ಯೋಜನೆಯಡಿ 
ರಾಜ್ಯದ ಶಿವಮೊಗ್ಗ ಜಿಲ್ಲಾ ಪಂಚಾಯತಿಗೆ ಬಿಡುಗಡೆ ಮಾಡಿದ 2ನೇ ಕಂತಿನ ಅನುದಾನಕ್ಕನುಗುಣವಾಗಿ ರಾಜ್ಯದ ಪಾಲಿನ 
ಅನುದಾನವನ್ನು ಬಿಡುಗಡೆ ಮಾಡುವ ಬಗ್ಗೆ 


ಓದಲಾಗಿದೆ: 


1. ಕೇಂದ್ರ ಸರ್ಕಾರದ ಪತ್ರ ಸಂಖ್ಯೆ: ಆರ್‌ - 17014 /01 /2012 - 13 ಡಿಆರ್‌ಡಿಎ ( ಎಸ್‌ಎಲ್‌ ನಂ . 10) , ದಿನಾಂಕ: 21 - 05 - 2012 
2 . ಸರ್ಕಾರದ ಆದೇಶ ಸಂಖ್ಯೆ: ಗ್ರಾಅಪ 2 ಎಸ್‌ಜೆವೈ ( ಡಿಆರ್‌ಡಿಎ) 2011, ಬೆಂಗಳೂರು, ದಿನಾಂಕ: 07 - 06 -2012 ಮತ್ತು 

17 - 09 - 2012 
3 . ಸರ್ಕಾರದ ಆದೇಶ ಸಂಖ್ಯೆ : ಗ್ರಾಅಪ 4 ಎಸ್‌ಜೆವೈ ( ಡಿಆರ್‌ಡಿಎ) 2012 , ಬೆಂಗಳೂರು, ದಿನಾಂಕ: 17 - 09 - 2012 , 
- 11 - 10 - 2012 , 26 -11 - 2012 , 6 - 12 - 2012, 12 - 02 - 2013 ಮತ್ತು 19 - 03 - 2013 
4. ಕೇಂದ್ರ ಸರ್ಕಾರದ ಪತ್ರ ಸಂಖ್ಯೆ : ಆರ್‌- 17014 /11/2012 -13 ಡಿಆರ್‌ಡಿಎ ( ಎಸ್ಎಲ್ ನಂ . 41 ), ದಿನಾಂಕ: 

24 - 08 - 2012 , [ ಎಸ್ಎ ಲ್ ನಂ . 48] ದಿನಾಂಕ: 15 -11 - 2012 , ( ಎಸ್.ಎಲ್ . ನಂ . 75), ದಿನಾಂಕ: 16 - 01 - 2013 ಮತ್ತು 

ಡಿಆರ್‌ಡಿಎ [ ಎಸ್ಎಲ್ ನಂ . 109] ದಿನಾಂಕ: 28 - 02 - 2013 
5. ಸರ್ಕಾರದ ಆದೇಶ ಸಂಖ್ಯೆ : ಗ್ರಾಅಪ 6 ಎಸ್‌ಜೆವೈ ಡಿಆರ್‌ಡಿಎ 2012 , ಬೆಂಗಳೂರು, ದಿನಾಂಕ: 22 - 03 - 2013 


ಪ್ರಸ್ತಾವನೆ: 

ಡಿಆರ್‌ಡಿಎ ಆಡಳಿತ ಯೋಜನೆಯು ಕೇಂದ್ರ ಪುರಸ್ಕೃತ ಯೋಜನೆಯಾಗಿದ್ದು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು 75:25ರ ಅನುಪಾತದಲ್ಲಿ 
ಭರಿಸುತ್ತವೆ. 2012 - 13ನೇ ಸಾಲಿಗೆ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಮಂತ್ರಾಲಯವು ರಾಜ್ಯದ 29 ಜಿಲ್ಲಾ ಪಂಚಾಯತಿಗಳಿಗೆ ಡಿಆರ್‌ಡಿಎ ಆಡಳಿತ 
ಯೋಜನೆಯಡಿ ಓದಲಾಗಿದೆ (1) ಮತ್ತು ( 4) ರ ಪತ್ರಗಳಲ್ಲಿ ಒಂದನೇ ಕಂತಿನ ಅನುದಾನ ರೂ . 10 ,06,13,000 / - ಬಿಡುಗಡೆ ಮಾಡಿದೆ. ಇದಕ್ಕನುಗುಣವಾಗಿ 
ರಾಜ್ಯ ಸರ್ಕಾರವು ತನ್ನ ಪಾಲಿನ ಒಂದನೇ ಕಂತಿನ ಅನುದಾನ ರೂ . 3,35 ,38,000/- ಗಳನ್ನು ಓದಲಾಗಿದೆ (3) ರ ಆದೇಶಗಳಲ್ಲಿ ಬಿಡುಗಡೆ ಮಾಡಿದೆ. ಕೇಂದ್ರ 
ಸರ್ಕಾರವು 8 ಜಿಲ್ಲಾ ಪಂಚಾಯತ್‌ಗಳಿಗೆ ಎರಡನೇ ಕಂತಿನ ಅನುದಾನ ರೂ . 1,23,72,000/- ಓದಲಾಗಿದೆ [4] ರ ದಿನಾಂಕ 16 - 01 - 2013 ಹಾಗೂ 
28 - 02 - 2013ರ ಪತ್ರಗಳಲ್ಲಿ ಬಿಡುಗಡೆ ಮಾಡಿದ್ದು, ಇದಕ್ಕನುಗುಣವಾಗಿ ರಾಜ್ಯದ ಪಾಲಿನ ಅನುದಾನ ರೂ . 41, 24 ,000/ - ಬಿಡುಗಡೆ ಮಾಡಬೇಕಿತ್ತು. 
ಆದರೆ , ಶಿವಮೊಗ್ಗ ಜಿಲ್ಲಾ ಪಂಚಾಯತ್‌ಗೆ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಮಂತ್ರಾಲಯವು ರೂ . 19 , 81,000 /- ಬಿಡುಗಡೆ ಮಾಡಿದೆ. ಇದಕ್ಕನುಗುಣವಾಗಿ 
ರಾಜ್ಯದ ಪಾಲಿನ ಅನುದಾನ ರೂ . 6,60,000 /- ಬಿಡುಗಡೆ ಮಾಡಬೇಕಿದೆ. ಆದರೆ, 2012 - 13ನೇ ಸಾಲಿನ 
ಅನುದಾನವನ್ನು ಈಗಾಗಲೇ ಪೂರ್ಣವಾಗಿ ಜಿಲ್ಲೆಗೆ ಬಿಡುಗಡೆ ಮಾಡಿರುವುದರಿಂದ , ಕೇಂದ್ರ ಬಿಡುಗಡೆ ಮಾಡಿದ ಅನುದಾನಕ್ಕನುಗುಣವಾಗಿ ರಾಜ್ಯದ ಪಾಲಿನ 
ಅನುದಾನ ರೂ . 6,60,000 /- ಗಳನ್ನು ಲಭ್ಯತೆಯ ಕೊರತೆಯಿಂದಾಗಿ ಬಿಡುಗಡೆಗೊಳಿಸಲು ಸಾಧ್ಯವಾಗಿರಲಿಲ್ಲ. ಓದಲಾಗಿದೆ [ 4] ರ 12 - 02 - 2013 ಮತ್ತು 
19 - 03 - 2013ರ ಆದೇಶಗಳಲ್ಲಿ ಶಿವಮೊಗ್ಗ ಜಿಲ್ಲಾ ಪಂಚಾಯತ್ ಹೊರತು ಪಡಿಸಿ 7 ಜಿಲ್ಲಾ ಪಂಚಾಯತ್‌ಗೆ ರೂ . 34,64,000/- ಮಾತ್ರ ಬಿಡುಗಡೆ 
ಮಾಡಲಾಗಿತ್ತು. ಓದಲಾಗಿದೆ [5] ರ ಮನರ್ವಿಯೋಗದ ಆದೇಶದಂತೆ , ಶಿವಮೊಗ್ಗ ಜಿಲ್ಲಾ ಪಂಚಾಯತ್‌ಗೆ ರೂ . 6,60,000/ - ಗಳನ್ನು ಒದಗಿಸಲಾಗಿದೆ. 
ಆದಕಾರಣ, ಶಿವಮೊಗ್ಗ ಜಿಲ್ಲಾ ಪಂಚಾಯತ್‌ಗೆ ರೂ . 6 ,60,000/ - ಬಿಡುಗಡೆ ಮಾಡಬೇಕಾಗಿರುವುದರಿಂದ ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಗ್ರಾಅಪ 4 ಎಸ್‌ಜೆವೈ ( ಡಿಆರ್‌ಡಿಎ) 2012 , ಬೆಂಗಳೂರು, ದಿನಾಂಕ: 25ನೇ ಮಾರ್ಚ್, 2013 . 

ರಾಜ್ಯ ಸರ್ಕಾರವು, ಡಿಆರ್‌ಡಿಎ ಆಡಳಿತ ಯೋಜನೆಯಡಿ 2012 -13ನೇ ಸಾಲಿನಲ್ಲಿ ಎರಡನೇ ಕಂತಿನ ಅನುದಾನ ಶಿವಮೊಗ್ಗ ಜಿಲ್ಲಾ ಪಂಚಾಯತಿಗೆ 
ರೂ . 6,60,000 /- ಗಳನ್ನು ( ಆರು ಲಕ್ಷದ ಆರವತ್ತು ಸಾವಿರ ರೂಪಾಯಿಗಳು ಮಾತ್ರ) ಕೆಳಕಂಡ ಷರತ್ತುಗೊಳಪಟ್ಟು ಬಿಡುಗಡೆ ಮಾಡಲು ಮಂಜೂರಾತಿ 
ನೀಡಿದೆ. 


೯೩೬. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 


ಭಾಗ ೧ 


ಜಿಲ್ಲಾ ಪಂಚಾಯತಿಯ 

ಹೆಸರು 


ಕ್ರ. ಸಂ . 


ರೂ .ಗಳಲ್ಲಿ 
2012 -13ನೇ ಸಾಲಿನಲ್ಲಿ ಕೇಂದ್ರ | ಇದಕ್ಕನುಗುಣವಾಗಿ ರಾಜ್ಯ 
ಸರ್ಕಾರ ಬಿಡುಗಡೆ ಮಾಡಿದ | ಸರ್ಕಾರವು ಬಿಡುಗಡೆ ಮಾಡುತ್ತಿರುವ 
ಎರಡನೇ ಕಂತಿನ ಅನುದಾನ | ಎರಡನೇ ಕಂತಿನ ಅನುದಾನ 


ಜಿ . ಪಂ . 
ಕೋಡ್ 


ಡಿ . ಡಿ. ಓ . ಕೋಡ್ 


6 


ಶಿವಮೊಗ್ಗ 


405 


1400ZZ0002 


19 , 81 , 000 


6 ,60, 000 


ಒಟ್ಟು 


19 , 81 , 000 


6 , 60 ,000 


ಗ 


ಷರತ್ತುಗಳು : 

ಡಿಆರ್‌ಡಿಎ ಆಡಳಿತ ಯೋಜನೆಯ ಕೈಪಿಡಿಯ ಮಾರ್ಗಸೂಚಿಯಂತೆ ಈ ಆದೇಶದಲ್ಲಿ ಬಿಡುಗಡೆ ಮಾಡಿದ ಅನುದಾನವನ್ನು ಜಿಲ್ಲಾ ಪಂಚಾಯತ್ 
ಸಿಬ್ಬಂದಿಗಳ ವೇತನ ಹಾಗೂ ಸಾದಿಲ್ವಾರು ವೆಚ್ಚಗಳಿಗೆ ಮಾತ್ರ ಉಪಯೋಗಿಸಲು ಅವಕಾಶವಿದೆ. ಕೇಂದ್ರ ಹಾಗೂ ರಾಜ್ಯದ ಪಾಲಿನ ಅನುದಾನವನ್ನು ಸೇರಿ 
ವೆಚ್ಚವನ್ನು ಭರಿಸಬೇಕಾಗಿರುವುದರಿಂದ ರಾಜ್ಯದ ಪಾಲಿನ ಅನುದಾನವನ್ನು ವೇತನ ಮತ್ತು ವೇತನೇತರವೆಂದು ವಿಂಗಡಿಸದೆ ಒಟ್ಟಾರೆ ರಾಜ್ಯದ ಪಾಲಿನ 
ಅನುದಾನವನ್ನು ಖಜಾನೆಯಿಂದ ಡ್ರಾ ಮಾಡಲು ಖಜಾನಾಧಿಕಾರಿಗಳು ಅನುಮತಿ ನೀಡತಕ್ಕದ್ದು. 

ಯೋಜನೆಯ ವೆಚ್ಚವನ್ನು ಲೆಕ್ಕ ಶೀರ್ಷಿಕೆ: "2515 ಇತರೆ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮಗಳು 00 -196 - ಜಿಲ್ಲಾ ಪಂಚಾಯತ್‌ಗಳಿಗೆ ಸಹಾಯ - 6 
ಜಿಲ್ಲಾ ಪಂಚಾಯತ್ - 06 - ಡಿಆರ್‌ಡಿಎ ಆಡಳಿತಾತ್ಮಕ ವೆಚ್ಚ -(ಕೇಂದ್ರ ಪುರಸ್ಕೃತ ಯೋಜನೆ) 2012 - 2013 ಲಿಂಕ್ ಕೋಡ್ 2515 - 00 - 196 -6 - 06 ” 
( ಹೊಸ ಜಿಲ್ಲಾ ಪಂಚಾಯತ್ ಕೋಡ್ 2515 - 00 - 101 - 0 - 01 ) ರಡಿ ಸರ್ಕಾರದ ತಿದ್ದುಪಡಿ ಆದೇಶ ಸಂಖ್ಯೆ ಎಫ್ಡಿ 1 ಜಡ್ ಪಿಎ 2007 ( ಪಿ2) ದಿನಾಂಕ: 
26 - 04 - 2007ರನ್ವಯ ಜಿಲ್ಲಾ ಪಂಚಾಯತ್ ನಿಧಿ - 1ಕ್ಕೆ ಜಮೆ ಮಾಡಿಕೊಂಡು ಆರ್ಥಿಕ ಇಲಾಖೆ ( ವೆಚ್ಚ - 6) ಯ ಸಂಖ್ಯೆ ಆಇ 172 ವೆಚ್ಚ- 6 /2011 , 
ದಿನಾಂಕ : 30 - 03 - 2011ರ ಸಹಮತಿಯಂತೆ ಪೇಯಿಸ್ ರಸೀದಿಯ ಮೂಲಕ ಜಿಲ್ಲಾ ಪಂಚಾಯತಿ ನಿಧಿಯಿಂದ ಅನುದಾನವನ್ನು ಖಜಾನೆಯಿಂದ 
ಪಡೆದುಕೊಂಡು ಕಾರ್ಯಕ್ರಮದ ಅನುಷ್ಠಾನಕ್ಕಾಗಿ ತೆರೆದಿರುವ ಬ್ಯಾಂಕ್ ಖಾತೆಗೆ ಜಮೆ ಮಾಡಿಕೊಂಡು ವೆಚ್ಚವನ್ನು ಭರಿಸತಕ್ಕದ್ದು. 

ಶಿವಮೊಗ್ಗ ಜಿಲ್ಲಾ ಪಂಚಾಯತಿಯ ಮುಖ್ಯ ಲೆಕ್ಕಾಧಿಕಾರಿಗಳಿಗೆ ಅನುದಾನವನ್ನು ಖಜಾನೆಯಿಂದ ಸೆಳೆಯಲು ಕಾನೂನು ರೀತ್ಯಾ ಅಧಿಕಾರ 
ನೀಡಲಾಗಿದೆ. 

- ಈ ಆದೇಶದಲ್ಲಿ ಬಿಡುಗಡೆ ಮಾಡಿದ ಅನುದಾನದ ಆಂತರಿಕ ಲೆಕ್ಕ ಪರಿಶೋಧನೆಯನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ 
ಮಾಡುವುದು. 

ಶಿವಮೊಗ್ಗ ಜಿಲ್ಲಾ ಪಂಚಾಯತಿಯ ಮುಖ್ಯ ಲೆಕ್ಕಾಧಿಕಾರಿಗಳು, ಆಯಾ ತಿಂಗಳ ಪ್ರಗತಿ ವರದಿ ಹಾಗೂ ಹುದ್ದೆವಾರು ವಿವರಗಳನ್ನು ಮುಂದಿನ 
ತಿಂಗಳ 5ನೇ ತಾರೀಖಿನೊಳಗೆ ನಿರ್ದೇಶಕರು ( ಸ್ವಉಕಾ} ಹಾಗು ಪ.ನಿ . ಸರ್ಕಾರದ ಉಪ ಕಾರ್ಯದರ್ಶಿ , ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ 
ಇಲಾಖೆ, ಬಹುಮಹಡಿ ಕಟ್ಟಡ, ಬೆಂಗಳೂರು ಇವರಿಗೆ ತಪ್ಪದೇ ಕಳುಹಿಸುವುದು. 

ಶಿವಮೊಗ್ಗ ಜಿಲ್ಲಾ ಪಂಚಾಯತಿಯ ಮುಖ್ಯ ಲೆಕ್ಕಾಧಿಕಾರಿಗಳು ಹಣ ಉಪಯೋಗ ಪ್ರಮಾಣ ಪತ್ರ ಹಾಗೂ ಲೆಕ್ಕ ಪರಿಶೋಧನಾ ವರದಿಗಳನ್ನು , 
ನಿರ್ದೇಶಕರು ( ಸ್ವಉಕಾ} ಹಾಗೂ ಪದ ನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ , ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಬಹುಮಹಡಿ 
ಕಟ್ಟಡ, ಬೆಂಗಳೂರು ಇವರಿಗೆ ತಪ್ಪದೇ ಕಳುಹಿಸುವುದು. 

ಈ ಆದೇಶವನ್ನು ಆಂತರಿಕ ಆರ್ಥಿಕ ಸಲಹೆಗಾರರು, , ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ , ಕರ್ನಾಟಕ ಸರ್ಕಾರ ಇವರ 
ಸಹಮತಿ ಸಂಖ್ಯೆ : ಗ್ರಾಅಪ 143 ಪಿಬಿಎಸ್ 2013 ದಿನಾಂಕ: 18 - 03 - 2013ರಂತೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ . ದೀಪ, 

ನಿರ್ದೇಶಕರು ( ಸ್ವಉಕಾ) 

ಹಾಗೂ ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ , 
P. R . 473 

ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. 


ಇಂಧನ ಸಚಿವಾಲಯ 


ವಿಷಯ : 


ಓದಲಾಗಿದೆ: 1. 


ಶ್ರೀ ಎಲ್, ಮೇಘನಾ , ಉಪ ವಿದ್ಯುತ್ ಪರಿವೀಕ್ಷಕರು, ವಿದ್ಯುತ್ ಪರಿವೀಕ್ಷಣಾ ಇಲಾಖೆ, ಇವರ 
ಟ್ರಾಪ್ ಪ್ರಕರಣದ ಅಭಿಯೋಜನಾ ಮಂಜೂರಾತಿಯನ್ನು ನಿರಾಕರಿಸುವ ಬಗ್ಗೆ . 
ಅಪರ ಪೊಲೀಸ್ ಮಹಾ ನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ , ಬೆಂಗಳೂರು ಇವರ ಪತ್ರ 
ಸಂಖ್ಯೆ: ಲೋಕ್/ ಐಎನ್‌ಎ( ಜಿ)/ಸಿಟಿ ಕೈಂ . 63/2010 , ದಿನಾಂಕ: 21 - 02 - 2010 . 
ಅಪರ ಪೊಲೀಸ್ ಮಹಾನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ, ಇವರ ಪತ್ರ ಸಂಖ್ಯೆ: 
ಲೋಕ್/ ಐಎನ್‌ವಿ ( ಜಿ) /ಸಿಟಿ/ ಕ್ರೈಂ .63 /2010, ದಿನಾಂಕ: 05 - 02 - 2011. 
ಆದೇಶ ಸಂಖ್ಯೆ: ಇಎನ್ 160 ಇಬಿಎಸ್ 2017, ದಿನಾಂಕ: 19 - 02 - 2011 . 
ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 28 ಇಬಿಎಸ್ 2010 , ( ಭಾಗ - 1), ದಿನಾಂಕ: 04 - 03 - 2011. 


3. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 


೯೩೭ 


5. 
6. 


ಆದೇಶ ಸಂಖ್ಯೆ: ಇಎನ್ 160 ಇಬಿಎಸ್ 2017, ದಿನಾಂಕ: 25 - 05 - 2011. 
ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 160 ಇಬಿಎಸ್ 2010 , ದಿನಾಂಕ: 05 - 07 - 2011, 
ಅಪರ ಪೊಲೀಸ್ ಮಹಾ ನಿರ್ದೇಶಕರು , ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಇವರ ಪತ್ರ 
ಸಂಖ್ಯೆ: ಲೋಕ್/ ಐಎನ್‌ವಿ( ಜಿ )/ಸಿಟಿ ಕೈಂ . 63 /2010,, ದಿನಾಂಕ: 18 - 02 - 2012 . 
ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 132 ಇಬಿಎಸ್ 2012 , ( ಭಾಗ) , ದಿನಾಂಕ: 09 - 01 - 2013. 


ಪ್ರಸ್ತಾವನೆ: 
1. ಶ್ರೀ ಎಲ್, ಮೇಘನಾಯ್ಕ, ಉಪ ವಿದ್ಯುತ್ ಪರಿವೀಕ್ಷಕರು, ಇವರು ಕೇಂದ್ರೀಯ ಉಪವಿಭಾಗ, ಬೆಂಗಳೂರು ಪೂರ್ವ ವಲಯ , ಉಪ 

ವಿದ್ಯುತ್ ಪರಿವೀಕ್ಷಕರ ಕಛೇರಿ, ಮಲ್ಲೇಶ್ವರಂನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಸಮಯದಲ್ಲಿ ಶ್ರೀ ಸಿ. ವಿ. ಮಲ್ಲಿಕಾರ್ಜುನ , ಹೆಬ್ಬಾಳ, ಕೆಂಪಾಪುರ , 
ಬೆಂಗಳೂರು (ಫಿರ್ಯಾದುದಾರರು), ವಿದ್ಯುತ್ ಗುತ್ತಿಗೆದಾರರು, ಇವರು ನೀಡಿದ ಲಿಖಿತ ದೂರಿನನ್ವಯ ದಿನಾಂಕ: 18 -12 -2010ರಂದು 
ಕರ್ನಾಟಕ ಲೋಕಾಯುಕ್ತ ಪೊಲೀಸರು ಶ್ರೀ ಎಲ್. ಮೇಘನಾರವರನ್ನು ಟ್ರ್ಯಾಪ್ ಮಾಡಿರುತ್ತಾರೆ. ಶ್ರೀ ಸಿ. ವಿ. ಮಲ್ಲಿಕಾರ್ಜುನ ಇವರು 
ಶ್ರೀಮತಿ ನಾಗರತ್ನಮ್ಮ ಎಂಬುವವರಿಗೆ ಸೇರಿದ ಕಟ್ಟಡದ ವಿದ್ಯುತ್ ಕಾಮಗಾರಿಯ ಪರಿವರ್ತಕದ ಅನುಮೋದನೆ ನೀಡುವ ಸಲುವಾಗಿ 
ಶ್ರೀ ಎಲ್. ಮೇಘನಾ ಅವರು ರೂ . 15,000 ತಂದುಕೊಡುವಂತೆ ಹಾಗೂ ಸಹಾಯಕ ವಿದ್ಯುತ್ ಪರಿವೀಕ್ಷಕರು ಇವರಿಗೆ 
ರೂ . 3,000/ - ಗಳನ್ನು ತಂದು ಕೊಡುವಂತೆ ಒತ್ತಾಯಿಸಿದ್ದಾರೆಂದು ದೂರು ನೀಡಿರುತ್ತಾರೆ. ಅದರಂತೆ ಪೊಲೀಸ್ ನಿರೀಕ್ಷಕರು, ಕರ್ನಾಟಕ 
ಲೋಕಾಯುಕ್ತ, ಬೆಂಗಳೂರು ನಗರ ಇವರು ಶ್ರೀ ಎಲ್, ಮೇಘನಾಯ್ಕ ಉಪ ವಿದ್ಯುತ್ ಪರಿವೀಕ್ಷಕರು (ಕೇಂದ್ರ), ಇವರ ವಿರುದ್ದ ಲಂಚ 
ನಿರೋಧಕ ಕಾಯ್ದೆ 1988ರ ಕಲಂ 7, 13 (1) ( ಡಿ) ಸಹವಾಚನ ಕಲಂ 13( 2) ರ ರೀತ್ಯ, ದಿನಾಂಕ: 18 -12 - 2010ರಂದು ಬೆಂಗಳೂರು ನಗರ 

ಲೋಕಾಯುಕ್ತ ಪೊಲೀಸ್ ಠಾಣಾ ಮೊಕದ್ದಮೆ ಸಂಖ್ಯೆ : 63/2010ರಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿ ತನಿಖೆಯನ್ನು ಕೈಗೊಂಡಿರುತ್ತಾರೆ. 
2 . ಮೇಲೆ ಓದಲಾದ ಕ್ರಮಸಂಖ್ಯೆ (1) ರಲ್ಲಿ ಲೋಕಾಯುಕ್ತ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು ಮಾಡಿರುವ ಶಿಫಾರಸ್ಸಿನಂತೆ 
ಶ್ರೀ ಎಲ್, ಮೇಘನಾಯ್ಕ ಇವರ ವಿರುದ್ದ ವಿಚಾರಣೆಯನ್ನು ಬಾಕಿ ಇಟ್ಟು ಮೇಲೆ ಓದಲಾದ ಕ್ರಮಸಂಖ್ಯೆ ( 3) ರ ಆದೇಶದಲ್ಲಿ ಕರ್ನಾಟಕ 

( ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 1957ರ ನಿಯಮ 10( 1) ಎ ರನ್ವಯ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಮಾನತ್ತಿನಲ್ಲಿಡಲಾಗಿತ್ತು. 
3. ನಂತರ ಶ್ರೀ ಎಲ್, ಮೇಘನಾಯ್ಕ, ಉಪ ವಿದ್ಯುತ್ ಪರಿವೀಕ್ಷಕರು, ಇವರು ವಿರುದ್ಧ ದಾಖಲಾಗಿರುವ ಪ್ರಕರಣದ ಸಂಖ್ಯೆ: 63/2010ರ 

ಅಂತಿಮ ವಿಚಾರಣೆಯನ್ನು ಬಾಕಿಯಿಟ್ಟು ಮೇಲೆ ಓದಲಾದ ಕ್ರಮಸಂಖ್ಯೆ (5)ರ ಆದೇಶದಲ್ಲಿ ಇವರ ಅಮಾನತ್ತನ್ನು ತೆರವುಗೊಳಿಸಿದೆ. 
ತದನಂತರ ಶ್ರೀ ಎಲ್ , ಮೇಘನಾರವರನ್ನು ಮೇಲೆ ಓದಲಾದ ಕ್ರಮಸಂಖ್ಯೆ (6) ರ ಆದೇಶದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿ , ಹೂವಿನ 
ಹಡಗಲಿ ತಾಲ್ಲೂಕು ಪಂಚಾಯತಿ, ಬಳ್ಳಾರಿ ಜಿಲ್ಲೆ, ಇಲ್ಲಿ ನೇಮಿಸಿ ಆದೇಶಿಸಲಾಯಿತು. ಶ್ರೀ ಎಲ್, ಮೇಘನಾ ಅವರು ದಿನಾಂಕ: 

- 2011ರಿಂದ ಆ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸಿದ್ದು, ತದನಂತರ ಮೇಲೆ ಓದಲಾದ ಕ್ರಮಸಂಖ್ಯೆ (8) ರ ಆದೇಶದಲ್ಲಿ ಉಪ ವಿದ್ಯುತ್ 
ಪರಿವೀಕ್ಷಕರು, ಬೆಂಗಳೂರು ದಕ್ಷಿಣ , ಇಲ್ಲಿ ವರ್ಗಾಯಿಸಿದ್ದು, ಆ ಹುದ್ದೆಯಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿದ್ದಾರೆ. 
4. ಮೇಲೆ ಓದಲಾದ ಕ್ರಮಸಂಖ್ಯೆ ( 2) ರ ಪತ್ರದಲ್ಲಿ ಅಪರ ಪೊಲೀಸ್ ಮಹಾನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ , ಅವರು ಸದರಿ 

ಆರೋಪಿತ ಅಧಿಕಾರಿಯವರ ವಿರುದ್ಧ ದಾಖಲಾಗಿರುವ ಲಂಚ ಪ್ರಕರಣದಲ್ಲಿ, ಲಂಚ ನಿರೋಧಕ ಕಾಯ್ದೆ - 1988ರ ಕಲಂ 7, 13(1) ( ಡಿ) 
ಸಹವಾಚನ 13 ( 2) ರಡಿಯಲ್ಲಿ ಅವರ ಮೇಲಿನ ಆರೋಪಗಳು ಸಾಬೀತಾಗಿರುವುದರಿಂದ, ಅವರನ್ನು ಈ ಕಾಯ್ದೆಯ ಕಲಂ 19 (1)( ಬಿ) 
ಅಡಿಯಲ್ಲಿ ಸಕ್ಷಮ ನ್ಯಾಯಾಲಯದಲ್ಲಿ ಅಭಿಯೋಜನೆಗೊಳಿಸಲು ಸರ್ಕಾರದ ಮಂಜೂರಾತಿ ಆದೇಶವನ್ನು ಕೋರಿರುತ್ತಾರೆ. ಶ್ರೀಯುತರನ್ನು 
ಅಭಿಯೋಜನೆಗೆ ಒಳಪಡಿಸುವ ಬಗ್ಗೆ ಆದೇಶಕ್ಕಾಗಿ ಮಂಡಿಸಲಾಗಿ ಅಂದಿನ ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯವನ್ನು ಸಚಿವ ಸಂಪುಟದ 

ಮುಂದೆ ಮಂಡಿಸಲು ಆದೇಶಿಸಿರುತ್ತಾರೆ. 
5. ಈ ಮಧ್ಯೆ ಶ್ರೀ ಎಲ್, ಮೇಘನಾರ್, ಉಪ ವಿದ್ಯುತ್ ಪರಿವೀಕ್ಷಕರು (ಕೇಂದ್ರ), ಮಲ್ಲೇಶ್ವರಂ, ಇವರನ್ನು ಲಂಚ ಸ್ವೀಕಾರದ ಆರೋಪದ 

ಮೇಲೆ ಸಕ್ಷಮ ನ್ಯಾಯಾಲಯದಲ್ಲಿ ಅಭಿಯೋಜನೆಗೊಳಿಸಲು ಅಗತ್ಯವಾದ ಅಭಿಯೋಜನಾ ಮಂಜೂರಾತಿ ಆದೇಶವನ್ನು ಹೊರಡಿಸಲು 
ಲೋಕಾಯುಕ್ತ ಪೊಲೀಸರ ಕಛೇರಿಯಿಂದ ನೆನಪೋಲೆಗಳು ಬಂದಿರುತ್ತವೆ. ಮೇಲೆ ಓದಲಾದ ಕ್ರಮ ಸಂಖ್ಯೆ (7) ರ ನೆನಪೋಲೆಯಲ್ಲಿ ಮಾನ್ಯ 
ಉಚ್ಚ ನ್ಯಾಯಾಲಯದ ಆದೇಶವನ್ನು ಉಲ್ಲೇಖಿಸುತ್ತಾ, ಅಭಿಯೋಜನಾ ಮಂಜೂರಾತಿಯನ್ನು ಕೋರಿದ 3 ತಿಂಗಳ ಒಳಗೆ ಮಂಜೂರಾತಿಯ 
ಬಗ್ಗೆ ನಿರ್ಣಯ ತೆಗೆದುಕೊಂಡು ಆದೇಶವನ್ನು ಹೊರಡಿಸಬೇಕು ಎಂದು ತಿಳಿಸಿರುವ ಹಿನ್ನೆಲೆಯಲ್ಲಿ ಅಭಿಯೋಜನೆಗೆ ಮಂಜೂರಾತಿ 
ನೀಡುವಂತೆ ಕೋರಿರುತ್ತಾರೆ. 
ಮಾನ್ಯ ಮುಖ್ಯಮಂತ್ರಿಯವರ ಆದೇಶದಂತೆ, ಅಪರ ಪೊಲೀಸ್ ಮಹಾನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ ಅವರು 
ಶ್ರೀ ಎಲ್. ಮೇಘನಾ , ಉಪ ವಿದ್ಯುತ್ ಪರಿವೀಕ್ಷಕರು, ಅವರನ್ನು ಅಭಿಯೋಜನೆಗೊಳಪಡಿಸಲು ಮಂಜೂರಾತಿ ನೀಡುವ ಬಗ್ಗೆ ನಿರ್ಣಯ 
ತೆಗೆದುಕೊಳ್ಳಲು ಸಚಿವ ಸಂಪುಟದ ಮುಂದೆ ಮಂಡಿಸಲಾಗಿತ್ತು. ಸಚಿವ ಸಂಪುಟವು ದಿನಾಂಕ: 12 - 04 - 2012ರ ಸಭೆಯಲ್ಲಿ ಸದರಿ 
ಪ್ರಕರಣವನ್ನು ಶ್ರೀ ಅಲ್ತಾಫ್ ಹುಸೇನ್ ಜಕಾರ್ತಿ ಇವರ ಪ್ರಕರಣದಲ್ಲಿ ಸರ್ಕಾರವು ತೆಗೆದುಕೊಳ್ಳಲಾದ ನಿರ್ಣಯದ ಹಿನ್ನೆಲೆಯಲ್ಲಿ ಕಾನೂನು, 
ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯೊಂದಿಗೆ ಸಮಾಲೋಚಿಸಿ ಪ್ರಸ್ತಾವನೆಯನ್ನು ಮರು ಮಂಡಿಸಬೇಕೆಂದು ಆದೇಶಿಸಿತು. 
ಶ್ರೀ ಅಲ್ತಾಫ್ ಹುಸೇನ್ ಜಕಾರ್ತಿ , ಉಪ ವಿದ್ಯುತ್ ಪರಿವೀಕ್ಷಕರು, ಇವರ ಅಭಿಯೋಜನಾ ಮಂಜೂರಾತಿಯನ್ನು ಮೇಲೆ ಓದಲಾದ 
ಕ್ರಮಸಂಖ್ಯೆ : ( 4) ರ ಆದೇಶದಲ್ಲಿ ನಿರಾಕರಿಸಲಾಗಿತ್ತು. ಅದರಂತೆ ಶ್ರೀ ಅಲ್ತಾಫ್ ಹುಸೇನ್ ಜಕಾರ್ತಿ , ಉಪ ವಿದ್ಯುತ್ ಪರಿವೀಕ್ಷಕರು ಹಾಗೂ 
ಶ್ರೀ ಎಲ್, ಮೇಘನಾ , ಉಪ ವಿದ್ಯುತ್ ಪರಿವೀಕ್ಷಕರು, ಇವರ ಪ್ರಕರಣಗಳ ಪೂರ್ಣವಾದ ಮಾಹಿತಿಯೊಂದಿಗೆ ಕಾನೂನು ಇಲಾಖೆಗೆ 
ಸಮಾಲೋಚನೆಗಾಗಿ ಕಳುಹಿಸಲಾಗಿತ್ತು. ಕಾನೂನು ಇಲಾಖೆಯು ತಮ್ಮ ಟಿಪ್ಪಣಿ ದಿನಾಂಕ: 14 -08 - 2012ರಲ್ಲಿ ಎರಡೂ ಪ್ರಕರಣಗಳನ್ನು 
ಪರಿಶೀಲಿಸಿ ನೀಡಿರುವ ಅಭಿಪ್ರಾಯದ ಮುಖ್ಯ ಅಂಶಗಳು ಈ ಕೆಳಕಂಡಂತಿವೆ : 


೯೩೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 


ಭಾಗ ೧ 


8, 


" It is well established principle that, the grant of sanction is not an idle formality or an 
acrimonious exercise but a solemn sacrosanct act which affords protection to the public 
servants against frivolous prosecution & must therefore be strictly complied with ,before any 
prosecution can be launched against a public servant, Sec. 19( 1) of the Prevention of 
Corruption Act 1988 are intended as a safeguard against criminal prosecution of a public 
servant on the basis of malicious or frivolous allegations by interested persons . It always 
aims at preventing harassment & vexatious prosecution of a public servant. Therefore the 
prosecution under 19 (1) requiring sanction from competent authority has been stimulated 
under Prevention of Corruption Act 1988 .....” It is for the Sanctioning Authority to examine 
the material on record & then apply its mind judiciously & then take a decision to accord 

sanction for his prosecution of otherwise." 
ದಿನಾಂಕ: 12 - 04 - 2012ರ ಸಚಿವ ಸಂಪುಟ ಸಭೆಯಲ್ಲಿ ಈ ಪ್ರಕರಣವನ್ನು ಶ್ರೀ ಅಲ್ತಾಫ್ ಹುಸೇನ್ ಜಕಾರ್ತಿ , ಇವರ ಪ್ರಕರಣದಲ್ಲಿ ಸರ್ಕಾರವು 
ತೆಗೆದುಕೊಳ್ಳಲಾದ ನಿರ್ಣಯದ ಹಿನ್ನೆಲೆಯಲ್ಲಿ ಕಾನೂನು ಇಲಾಖೆಯೊಂದಿಗೆ ಸಮಾಲೋಚಿಸಿ ನಂತರ ಪ್ರಸ್ತಾವನೆಯನ್ನು ಮರು ಮಂಡಿಸಲು 
ಸೂಚಿಸಿದ ಮೇರೆಗೆ ಕಾನೂನು ಇಲಾಖೆಯ ಅಭಿಪ್ರಾಯದೊಂದಿಗೆ ಶ್ರೀ ಎಲ್. ಮೇಘನಾಯ್ಕ, ಉಪ ವಿದ್ಯುತ್ ಪರಿವೀಕ್ಷಕರು, ಇವರನ್ನು 
ಅಪರ ಪೊಲೀಸ್ ಮಹಾನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ, ಇವರು ಕೋರಿರುವಂತೆ ಅಭಿಯೋಜನೆಗೆ ಒಳಪಡಿಸಲು ಮಂಜೂರಾತಿ 
ನೀಡುವ ಬಗ್ಗೆ ಪ್ರಕರಣವನ್ನು ಸಚಿವ ಸಂಪುಟ ಸಭೆಯ ಮುಂದೆ ಸೂಕ್ತ ನಿರ್ಣಯ ತೆಗೆದುಕೊಳ್ಳಲು ಮಂಡಿಸಲಾಗಿತ್ತು. ಸಚಿವ ಸಂಪುಟ 
ಸಭೆಯು ದಿನಾಂಕ: 19 - 01- 2013ರ ಸಭೆಯಲ್ಲಿ ಸದರಿ ವಿಷಯವನ್ನು ಚರ್ಚಿಸಿ ಪುನಃ ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ 
ಇಲಾಖೆಯ ಅಭಿಪ್ರಾಯ ಪಡೆಯಬೇಕೆಂದು ನಿರ್ಧರಿಸಿತು. ಅದರಂತೆ ಪುನಃ ಕಾನೂನು ಇಲಾಖೆಯ ಅಭಿಪ್ರಾಯಕ್ಕಾಗಿ ಕಡತವನ್ನು 
ಸಲ್ಲಿಸಲಾಗಿತ್ತು. 
ಕಾನೂನು ಇಲಾಖೆಯು ದಿನಾಂಕ: 21 - 02 - 2013ರ ಟಿಪ್ಪಣಿಯಲ್ಲಿ ಪುನಃ ತಮ್ಮ ಹಿಂದಿನ ಅಭಿಪ್ರಾಯವನ್ನು ಪುನರುಚ್ಚಿಸುತ್ತಾ ಎಲ್ಲಾ 
ಅಂಶಗಳನ್ನು ಪರಿಗಣಿಸಿ ಆಡಳಿತ ಇಲಾಖೆಯು ಈ ಹಿಂದೆ ನೀಡಲಾದ ಕಾನೂನು ಇಲಾಖೆಯ ಅಭಿಪ್ರಾಯದಂತೆ ಶ್ರೀ ಅಲ್ತಾಫ್ ಹುಸೇನ್ 
ಜಕಾರ್ತಿ ಹಾಗೂ ಶ್ರೀ ಎಲ್. ಮೇಘನಾ ಇವರ ಪ್ರಕರಣದ ವಿವರಗಳನ್ನು ತುಲನಾತ್ಮಕವಾಗಿ ವಿಮರ್ಶಿಸಿ ಅಭಿಯೋಜನಾ ಮಂಜೂರಾತಿ 
ನೀಡುವ ಅಥವಾ ನಿರಾಕರಿಸುವ ಬಗ್ಗೆ ಆಡಳಿತ ಇಲಾಖೆಯೇ ಸೂಕ್ತ ನಿರ್ಧಾರ ಕೈಗೊಳ್ಳಬೇಕಾಗಿರುತ್ತದೆಯೆಂದು ಅಭಿಪ್ರಾಯಪಟ್ಟಿರುತ್ತದೆ. 

ಹಾಗೂ ಕೆಲವು ಅಂಶಗಳನ್ನು ತಿಳಿಸಿ ಆ ಬಗ್ಗೆ ವಿಶ್ಲೇಷಿಸಬೇಕಾಗುತ್ತದೆ ಎಂದು ತಿಳಿಸಿರುತ್ತಾರೆ. 
10 . ಕಾನೂನು ಇಲಾಖೆಯು ತಿಳಿಸಿದ ಅಂಶಗಳಿಗೆ ಉತ್ತರವನ್ನು ತಯಾರಿಸಿ ದಿನಾಂಕ: 19 - 01- 2013ರಲ್ಲಿನ ಸಚಿವ ಸಂಪುಟದ ನಿರ್ಣಯದ 

ಹಿನ್ನೆಲೆಯಲ್ಲಿ ಕಾನೂನು ಇಲಾಖೆಯ ಸ್ಪಷ್ಟ ಅಭಿಪ್ರಾಯ ತಿಳಿಸುವಂತೆ ಕೋರಿ ಕಡತವನ್ನು ಕಾನೂನು ಇಲಾಖೆಗೆ ಪುನಃ ದಿನಾಂಕ: 

28 - 02 - 2013ರಂದು ಮಂಡಿಸಲಾಗಿತ್ತು. 
11 . ಕಾನೂನು ಇಲಾಖೆಯು ಮತ್ತೊಮ್ಮೆ ತಮ್ಮ ಟಿಪ್ಪಣಿ ದಿನಾಂಕ: 11 - 03- 2013ರಲ್ಲಿ ಅಭಿಯೋಜನಾ ಮಂಜೂರಾತಿ ಅಥವಾ ನಿರಾಕರಣೆಯ 

ಸಂದರ್ಭದಲ್ಲಿ ಸಕ್ಷಮ ಪ್ರಾಧಿಕಾರವು ಒಬ್ಬ ನ್ಯಾಯಾಧೀಶ ನ್ಯಾಯ ನಿರ್ಣಯಗಳಲ್ಲಿ ಹೊಂದಿರುವಂತಹ ಮನೋಭಾವವನ್ನು ಹೊಂದಿ ಸ್ವತಂತ್ರ 
ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಆದುದರಿಂದ ಆಡಳಿತ ಇಲಾಖೆಯು ದಿನಾಂಕ: 21 - 02 - 2013ರ ಕಾನೂನು ಇಲಾಖೆಯ 

ಅಭಿಪ್ರಾಯದಂತೆ ಸ್ವತಂತ್ರವಾಗಿ ಕ್ರಮ ಕೈಗೊಳ್ಳಬಹುದಾಗಿರುತ್ತದೆ ಎಂದು ಅಭಿಪ್ರಾಯಪಟ್ಟಿರುತ್ತದೆ . 
12 . ದಿನಾಂಕ: 19 - 01 - 2013ರ ಸಚಿವ ಸಂಪುಟ ಸಭೆಯಲ್ಲಿ ಈ ಪ್ರಕರಣದಲ್ಲಿ ಪುನಃ ಕಾನೂನು ಇಲಾಖೆಯ ಅಭಿಪ್ರಾಯವನ್ನು ಪಡೆಯುವಂತೆ 

ಸೂಚಿಸಿದ ಮೇರೆಗೆ ಕಾನೂನು ಇಲಾಖೆಯ ಅಭಿಪ್ರಾಯದೊಂದಿಗೆ ಸಚಿವ ಸಂಪುಟ ಸಭೆಯ ಮುಂದೆ ಸೂಕ್ತ ನಿರ್ಣಯ ತೆಗೆದುಕೊಳ್ಳಲು 

ಮತ್ತೊಮ್ಮೆ ಮಂಡಿಸಲಾಗಿತ್ತು. 
13, ದಿನಾಂಕ: 19 - 03 - 2013ರಂದು ಸಚಿವ ಸಂಪುಟ ಸಭೆಯಲ್ಲಿ ಈ ವಿಷಯದಲ್ಲಿ ಸೂಕ್ತ ನಿರ್ಧಾರ ತೆಗೆದುಕೊಳ್ಳಲು ಮಾನ್ಯ ಮುಖ್ಯಮಂತ್ರಿಗಳಿಗೆ 

ಅಧಿಕಾರ ನೀಡಿತು . 
14 . ಮೇಲಿನ ಪ್ರಸ್ತಾವನೆಯನ್ನು ಸಮಗ್ರವಾಗಿ ಪರಿಶೀಲಿಸಲಾಯಿತು. ಈ ಪ್ರಕರಣದಲ್ಲಿ ಈ ಕೆಳಕಂಡ ಲೋಪದೋಷಗಳನ್ನು ಗಮನಿಸಲಾಯಿತು. 

1. ಟ್ರ್ಯಾಪ್ ನಡವಳಿ ಸಂದರ್ಭದಲ್ಲಿ ಕೇವಲ ಫಿರ್ಯಾದುದಾರರು ಹಾಜರಿದ್ದು, ಯಾವುದೇ ಸ್ವತಂತ್ರ ನೆರಳು ಸಾಕ್ಷಿ ಹಾಜರು ಇರುವುದಿಲ್ಲ . 
2. ಕಟ್ಟಡದ ವಿದ್ಯುತ್ ಕಾಮಗಾರಿಯನ್ನು ಮೆ || ಎಂ .ಕೆ. ಎಲೆಕ್ಟಿಕಲ್ ರವರಿಗೆ ನೀಡಲಾಗಿದ್ದು, ಕಾಮಗಾರಿಯ ಪರಿಸಮಾಪ್ತಿ ವರದಿಯನ್ನು 

ಸದರಿ ಗುತ್ತಿಗೆದಾರರೇ ನೀಡಬೇಕಾಗುತ್ತದೆ. ಆದರೆ ಈ ಪ್ರಕರಣದಲ್ಲಿ ಈ ಪ್ರಕರಣಕ್ಕೆ ಸಂಬಂಧವಿಲ್ಲದ ಶ್ರೀ ಮಲ್ಲಿಕಾರ್ಜುನ, ಮೆಗೆ ಪವರ್ 

ಸಲ್ಯೂಷನ್‌ರವರು ವಿದ್ಯುತ್ ಚಾಲನೆ ಅನುಮೋದನೆ ಪತ್ರಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 
3. ಟ್ರ್ಯಾಪ್ ಮಾಡುವ ಪೂರ್ವದಲ್ಲಿಯೇ ಸದರಿ ಅಧಿಕಾರಿಯು ಸಂಬಂಧಪಟ್ಟ ಕಡತವನ್ನು ಅನುಮೋದಿಸಿ ರವಾನೆ ಶಾಖೆಗೆ 

ಕಳುಹಿಸಿಕೊಟ್ಟಿದ್ದು, ಟ್ರಾಪ್ ಸಮಯದಲ್ಲಿ ಸಂಬಂಧಪಟ್ಟ ಕಡತವು ಆಡಳಿತ ಅಧಿಕಾರಿಯ ಬಳಿ ಮಂಜೂರಾತಿಗಾಗಿ ಬಾಕಿ ಇರುವುದಿಲ್ಲ. 
ಹೀಗಾಗಿ ಕಛೇರಿ ಕೆಲಸ ನಿರ್ವಹಿಸುವಲ್ಲಿ ಯಾವುದೇ ಕರ್ತವ್ಯ ಲೋಪ ಎಸಗಿರುವುದಿಲ್ಲ ಮತ್ತು ಅನಗತ್ಯ ವಿಳಂಬವಾಗಿರುವುದಿಲ್ಲ. 
ದೂರುದಾರರು ವಾಸ್ತವವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟರಾಗಿರುವುದಿಲ್ಲ. ಕಟ್ಟಡದ ಕಾಮಗಾರಿಯನ್ನು ಮೆ | ಎಂ .ಕೆ. ಎಲೆಕ್ಟಿಕಲ್ ರವರಿಗೆ 
ನೀಡಿದ್ದು , ಅವರೇ ಕಾಮಗಾರಿ ನಿರ್ವಹಿಸಿರುವುದು ದಾಖಲೆಗಳಿಂದ ದೃಢಪಡುತ್ತದೆ. ಆದ್ದರಿಂದ ದೂರುದಾರರು ಅನಗತ್ಯ ಮೂರನೇ 

ವ್ಯಕ್ತಿಯಾಗಿರುತ್ತಾರೆ . 
15. ಲಭ್ಯವಿರುವ ಸಾಂದರ್ಭಿಕ ದಾಖಲೆಗಳು ಶ್ರೀ ಎಲ್, ಮೇಘಾನಾ ರವರ ಪರ ಇರುವುದರಿಂದ ಸದರಿ ಅಧಿಕಾರಿಯನ್ನು ಅಭಿಯೋಜನೆಗೆ 

ಒಳಪಡಿಸಲು ಲೋಕಾಯುಕ್ತ ಪೊಲೀಸರು ಸಲ್ಲಿಸಿರುವ ಮಂಜೂರಾತಿ ಕೋರಿಕೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ತಿರಸ್ಕರಿಸಿರುತ್ತಾರೆ. 
16 . ಮೇಲಿನ ಪ್ರಸ್ತಾವನೆಯನ್ನು ಸಮಗ್ರವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಲಾಗಿದೆ. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 


೯೩೯ 


ಸರ್ಕಾರಿ ಆದೇಶ ಸಂಖ್ಯೆ ಇಎನ್ 59 ಇಬಿಎಸ್ 2011 ಬೆಂಗಳೂರು, ದಿನಾಂಕ: 28 - 03 - 2013 
ಲಂಚ ನಿರ್ಮೂಲನ ಕಾಯ್ದೆ 1988ರ ಕಲಂ 7, 13(1) ಡಿ ಜೊತೆಗೆ 13( 2)ರಡಿಯಲ್ಲಿ ಎಸಗಿರುವ ಅಪರಾಧಕ್ಕಾಗಿ ಲಂಚ ನಿರ್ಮೂಲನೆ ಕಾಯ್ದೆ 
1988 ಕಲಂ 19 (1) ( ಬಿ) ರನ್ವಯ ಆಪಾದಿತರಾದ ಶ್ರೀ ಎಲ್, ಮೇಘನಾಯ್ಕ, ಉಪ ವಿದ್ಯುತ್ ಪರಿವೀಕ್ಷಕರು, ವಿದ್ಯುತ್ ಪರಿವೀಕ್ಷಣಾ ಇಲಾಖೆ, ಇವರನ್ನು 
ಪ್ರಕರಣ ಸಂಖ್ಯೆ: 63 /2010ಕ್ಕೆ ಸಂಬಂಧಿಸಿದಂತೆ ಸಕ್ಷಮ ನ್ಯಾಯಾಲಯದಲ್ಲಿ ಅಭಿಯೋಜಿಸಲು ಮಂಜೂರಾತಿ ನೀಡಬೇಕೆಂದು ಕರ್ನಾಟಕ ಲೋಕಾಯುಕ್ತ 
ಅಪರ ಪೊಲೀಸ್ ಮಹಾನಿರ್ದೇಶಕರ ಕೋರಿಕೆಯನ್ನು ಸರ್ಕಾರವು ನಿರಾಕರಿಸಿದೆ. 


P . R . 505 
Sc - 50 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸಮೀರ್ ಮಡಿಮನ್ , 

ಪೀಠಾಧಿಕಾರಿ, 

ಇಂಧನ ಇಲಾಖೆ 
ತೋಟಗಾರಿಕೆ ಸಚಿವಾಲಯ 


ವಿಷಯ : ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ , ಬಾಗಲಕೋಟೆ ಇವರಿಗೆ ಹಸ್ತಾಂತರಿಸಿರುವ 

ಇಲಾಖಾ ಜಮೀನುಗಳ ಒಡೆತನವನ್ನು ವಹಿಸಿಕೊಡುವ ಬಗ್ಗೆ . 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ : ಕೃತೋಣ 75 ತೋಇವಿ 2009 , ದಿನಾಂಕ 01 - 04 - 2010 ಮತ್ತು 24 - 10 - 2009 

2 . ಸರ್ಕಾರದ ಆದೇಶ ಸಂಖ್ಯೆ : ಕೃತೋಇ 326 ತೋಇವಿ 2009, ದಿನಾಂಕ 28 - 01 - 2010 
3 . ಸರ್ಕಾರದ ಆದೇಶ ಸಂಖ್ಯೆ : ಕೃತೋಇ 391 ತೋಇವಿ 2010, ದಿನಾಂಕ 02 - 09 - 2010 
4 . ಸರ್ಕಾರದ ಆದೇಶ ಸಂಖ್ಯೆ : ಕೃತೋಇ 497 ತೋಇವಿ 2010, ದಿನಾಂಕ 15 -12 - 2010 
5. ಸರ್ಕಾರದ ಆದೇಶ ಸಂಖ್ಯೆ : ಕೃತೋಇ 496 ತೋಇವಿ 2010, ದಿನಾಂಕ 15 -12 - 2010 
6 . ಕುಲಪತಿಗಳು , ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಬಾಗಲಕೋಟೆರವರ ಪತ್ರ ಸಂಖ್ಯೆ: VC/ UHSB /11 -12 , 
ದಿನಾಂಕ : 01 - 03 - 2012 
7. ತೋಟಗಾರಿಕೆ ನಿರ್ದೇಶಕರ ಪತ್ರ ಸಂಖ್ಯೆ : ED /KSHDA/ ಸತೋಅ 2 / 27 / 2008 - 09 , 

ದಿನಾಂಕ : 22 - 02 - 2013 ಮತ್ತು 07 - 03 - 2013 
ಪ್ರಸ್ತಾವನೆ : 

ಮೇಲೆ ಕ್ರ. ಸಂ . (1) ರಿಂದ ( 5) ರಲ್ಲಿ ಓದಲಾದ ಸರ್ಕಾರದ ಆದೇಶಗಳಲ್ಲಿ ಹೊಸದಾಗಿ ಪ್ರಾರಂಭವಾದ ಬಾಗಲಕೋಟೆತೋಟಗಾರಿಕೆ ವಿಜ್ಞಾನಗಳ 
ವಿಶ್ವವಿದ್ಯಾಲಯದ ಉಪಯೋಗಕ್ಕಾಗಿ ತೋಟಗಾರಿಕೆ ಇಲಾಖೆಯು ಹೊಂದಿದ್ದ ಜಮೀನುಗಳ ಒಡೆತನವನ್ನು ತೋಟಗಾರಿಕೆ ಇಲಾಖೆಯ ವಶದಲ್ಲಿಯೇ 
ಉಳಿಸಿಕೊಂಡು ಹಾಗೂ ಕೆಲವು ಷರತ್ತುಗಳಿಗೊಳಪಟ್ಟು ತೋಟಗಾರಿಕೆ ಇಲಾಖೆಯ ಜಮೀನುಗಳನ್ನು ವಿಶ್ವವಿದ್ಯಾಲಯಕ್ಕೆ ಹಸ್ತಾಂತರಿಸಲಾಗಿದೆ. 

ಮೇಲೆ ಕ್ರ. ಸಂ . (6) ರಲ್ಲಿ ಓದಲಾದ ಪತ್ರದಲ್ಲಿ ಕುಲಪತಿಗಳು, ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ , ಬಾಗಲಕೋಟೆಇವರು ತೋಟಗಾರಿಕೆ 
ವಿಶ್ವವಿದ್ಯಾಲಯದಲ್ಲಿ ICAR , ನವದೆಹಲಿಯವರ ವತಿಯಿಂದ ಕೃಷಿ ವಿಜ್ಞಾನ ಕೇಂದ್ರ ಹಾಗೂ AICRP ಯನ್ನು ಸ್ಥಾಪಿಸಲು ಹಾಗೂ ಶಾಶ್ವತವಾಗಿ ವಿದ್ಯುಚ್ಛಕ್ತಿ 
ಮತ್ತು ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ಳಲು ಸ್ಥಳೀಯ ಅಧಿಕಾರಿಗಳಿಂದ ಅನುಮತಿ ಪಡೆಯಲು ಜಮೀನುಗಳ ಒಡೆತನವನ್ನು ಸಂಪೂರ್ಣವಾಗಿ 
ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯವು ಪಡೆದುಕೊಳ್ಳಬೇಕಾಗಿರುವುದರಿಂದ ತೋಟಗಾರಿಕೆ ಇಲಾಖೆಯಿಂದ ನೀಡಲಾಗಿರುವ ಜಮೀನುಗಳ 
ಒಡೆತನವನ್ನು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯಕ್ಕೆ ಅವಶ್ಯವಿದೆಯೆಂದು ತಿಳಿಸಿರುತ್ತಾರೆ. 

ಮೇಲೆ ಕ್ರಸಂ. (7) ರಲ್ಲಿ ಓದಲಾದ ತೋಟಗಾರಿಕೆ ನಿರ್ದೇಶಕರ ಪತ್ರದಲ್ಲಿ ದಿನಾಂಕ 09 - 10 - 2012 ರಂದು ಅಪರ ಮುಖ್ಯ ಕಾರ್ಯದರ್ಶಿ 
ಹಾಗೂ ಅಭಿವೃದ್ಧಿ ಆಯುಕ್ತರ ಅಧ್ಯಕ್ಷತೆಯಲ್ಲಿ ನಡೆದ ಕರ್ನಾಟಕ ರಾಜ್ಯ ತೋಟಗಾರಿಕೆ ಅಭಿವೃದ್ಧಿ ಏಜೆನ್ಸಿಯ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ತೋಟಗಾರಿಕೆ 
ವಿಜ್ಞಾನಗಳ ವಿಶ್ವವಿದ್ಯಾಲಯ, ಬಾಗಲಕೋಟೆ ಇವರಿಗೆ ತೋಟಗಾರಿಕೆ ಕಾಲೇಜು ಕಟ್ಟಡ ಹಾಗೂ ಇತರೆ ಚಟುವಟಿಕೆಗಳಿಗಾಗಿ ಈಗಾಗಲೇ 
ಹಸ್ತಾಂತರಿಸಲಾಗಿರುವ ತೋಟಗಾರಿಕೆ ಇಲಾಖೆಯ ಜಮೀನುಗಳ ಒಡೆತನವನ್ನು ವಹಿಸಿಕೊಡಲು ತೀರ್ಮಾನಿಸಲಾಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ತೋಟಗಾರಿಕೆ 
ವಿಜ್ಞಾನಗಳ ವಿಶ್ವವಿದ್ಯಾಲಯ , ಬಾಗಲಕೋಟೆರವರಿಗೆ ಈಗಾಗಲೇ ಷರತ್ತು ವಿಧಿಸಿ ಹಸ್ತಾಂತರಿಸಲಾಗಿರುವ ತೋಟಗಾರಿಕೆ ಇಲಾಖೆಯ ಈ ಕೆಳಕಂಡ 
ಜಮೀನುಗಳ ಒಡೆತನವನ್ನು ಪೂರ್ಣವಾಗಿ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯಕ್ಕೆ ವಹಿಸಿ ಕೊಡಲು ಆದೇಶ ಹೊರಡಿಸುವಂತೆ ಕೋರಲಾಗಿದೆ. 


ಕ್ರಮ 
ಸಂಖ್ಯೆ 


ಕ್ಷೇತ್ರ/ತಾಲ್ಲೂಕು/ ಜಿಲ್ಲೆ 


ಒಡೆತನ 
ಹಸ್ತಾಂತರಿಸಬಹುದಾದ 
ವಿಸ್ತೀರ್ಣ ( ಎಕರೆಗಳಲ್ಲಿ) 

40.00 


148.20 


67.18 


ತೋಟಗಾರಿಕೆ ಮಹಾ ವಿದ್ಯಾಲಯ, ಟಮಕಾ, ಕೋಲಾರ 
2 . ತೋಟಗಾರಿಕೆ ಸಂಶೋಧನಾ ಕೇಂದ್ರ, ಹೊಗಳಗೆರೆ, ಶ್ರೀನಿವಾಸಪುರ 

ತೋಟಗಾರಿಕೆ ಸಂಶೋಧನಾ ಕೇಂದ್ರ, ಹಿಡಕಲ್ ಡ್ಯಾಂ 

| ತೋಟಗಾರಿಕೆ ಮಹಾ ವಿದ್ಯಾಲಯ, ಯಲಚನಹಳ್ಳಿ, ಮೈಸೂರು 
5 | ತೋಟಗಾರಿಕೆ ಸಂಶೋಧನಾ ಕೇಂದ್ರ, ಶೃಂಗೇರಿ | 
6 ತೋಟಗಾರಿಕೆ ಮಹಾ ವಿದ್ಯಾಲಯ, ಶಿರಸಿ | 


74 . 00 


6. 00 


12 .50 


೯೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 

ಭಾಗ ೧ 
ತೋಟಗಾರಿಕೆ ನಿರ್ದೇಶಕರ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ತೋಂ 71 ತೋಇವಿ 2013, ಬೆಂಗಳೂರು, ದಿನಾಂಕ : 16ನೇ ಏಪ್ರಿಲ್ 2013 
ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಸರ್ಕಾರವು ಸರ್ಕಾರದ ಆದೇಶಗಳಲ್ಲಿ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯಕ್ಕೆ ಹಸ್ತಾಂತರಿಸಲಾಗಿರುವ 
ತೋಟಗಾರಿಕೆ ಇಲಾಖೆಯ ಈ ಕೆಳಕಂಡ ಜಮೀನುಗಳ ಒಡೆತನವನ್ನು ಪೂರ್ಣವಾಗಿ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ , ಬಾಗಲಕೋಟೆಗೆ 
ವರ್ಗಾಯಿಸಲು ಆದೇಶಿಸಲಾಗಿದೆ. 

ಒಡೆತನ 
ಕ್ರಮ ಕ್ಷೇತ್ರ/ತಾಲ್ಲೂಕು/ ಜಿಲ್ಲೆ 

ಹಸ್ತಾಂತರಿಸಬಹುದಾದ 
ಸಂಖ್ಯೆ 

ವಿಸ್ತೀರ್ಣ ( ಎಕರೆಗಳಲ್ಲಿ ) 
ತೋಟಗಾರಿಕೆ ಮಹಾ ವಿದ್ಯಾಲಯ , ಟಮಕಾ, ಕೋಲಾರ 

40. 00 | 
2 . ತೋಟಗಾರಿಕೆ ಸಂಶೋಧನಾ ಕೇಂದ್ರ , ಹೊಗಳಗೆರೆ, ಶ್ರೀನಿವಾಸಪುರ 

148.20 
3 | ತೋಟಗಾರಿಕೆ ಸಂಶೋಧನಾ ಕೇಂದ್ರ, ಹಿಡಕಲ್ ಡ್ಯಾಂ 

67.18 
ತೋಟಗಾರಿಕೆ ಮಹಾ ವಿದ್ಯಾಲಯ , ಯಲಚನಹಳ್ಳಿ, ಮೈಸೂರು 

74 . 00 
ತೋಟಗಾರಿಕೆ ಸಂಶೋಧನಾ ಕೇಂದ್ರ, ಶೃಂಗೇರಿ 

6 .00 
ತೋಟಗಾರಿಕೆ ಮಹಾ ವಿದ್ಯಾಲಯ , ಶಿರಸಿ 

12 .50 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ.ವಿ. ರಾಮಲಿಂಗಯ್ಯ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ತೋಟಗಾರಿಕೆ ಇಲಾಖೆ. 


P. R. 509 
Sc - 15 


ವಿಷಯ : 


ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 
ವಿಜಾಪುರ ಜಿಲ್ಲೆ, ಇಂಡಿ ತಾಲ್ಲೂಕಿನ ಇಂಡಿ ಪಟ್ಟಣದಲ್ಲಿ ಬ್ಲಾಕ್ ನಂ . 620 /2 ( ರಿ. ಸ. ನಂ . 624) ರಲ್ಲಿ 
ಇಂಡಿಯಿಂದ ಆಲಮೇಲಕ್ಕೆ ಹೋಗುವ ರಸ್ತೆಯಲ್ಲಿ ಶ್ರೀ ಶಾಂತೇಶ್ವರ ಹೈಸ್ಕೂಲ್ ಎದುರಿಗೆ ಇರುವ ಖಾಲಿ 
ಜಾಗದಲ್ಲಿ 2.00 ಎಕರೆ ಜಮೀನು ಮಿನಿ ವಿಧಾನಸೌಧ ನಿರ್ಮಾಣಕ್ಕಾಗಿ ಒದಗಿಸುವ ಕುರಿತು. 
ಮುಖ್ಯ ಇಂಜಿನಿಯರ್, ಸಂಪರ್ಕ ಮತ್ತು ಕಟ್ಟಡಗಳು ( ಉತ್ತರ), ಧಾರವಾಡ ಇವರ ಪತ್ರ ಸಂ . 
ಸಿಬಿಎನ್ /ಭೂಸ್ವಾಧೀನ/ ವಿವ - 17 /2011 - 12 , ದಿನಾಂಕ 06 - 03 - 2012 . 


ಓದಲಾಗಿದೆ: 


ಪ್ರಸ್ತಾವನೆ : 


ವಿಜಾಪುರ ಜಿಲ್ಲೆ, ಇಂಡಿ ತಾಲ್ಲೂಕಿನ ಇಂಡಿ ಪಟ್ಟಣದಲ್ಲಿ ಲೋಕೋಪಯೋಗಿ ಇಲಾಖೆಗೆ ಸೇರಿದ ಬ್ಲಾಕ್ ನಂ . 620/2 ( ರಿ. ಸ. ನಂ . 624) ಕ್ಷೇತ್ರ 
12 ಎಕರೆ 13 ಗುಂಟೆ ಜಮೀನು ಇದ್ದು, ಸದರಿ ಜಮೀನಿನಲ್ಲಿ ಲೋಕೋಪಯೋಗಿ ಇಲಾಖೆಯ ಉಪ ವಿಭಾಗ ಕಛೇರಿ, ಉಗ್ರಾಣ ಶಾಖೆ, ಹಳೇ ಹಾಗೂ 
ಹೊಸ ಪ್ರವಾಸಿ ಮಂದಿರ ಮತ್ತು ಇತರೆ ವಸತಿ ಗೃಹಗಳು ಇರುತ್ತವೆ. ಈ ಎಲ್ಲಾ ಕಟ್ಟಡಗಳನ್ನು ಹೊರತುಪಡಿಸಿ ಸುಮಾರು 5 ಎಕರೆ ಜಾಗ ಖಾಲಿ 
ಇರುತ್ತದೆಂದು ತಿಳಿಸಿ ಸದರಿ ಮಿನಿ ವಿಧಾನಸೌಧ ಕಟ್ಟಡ ನಿರ್ಮಿಸಲು 2008 - 09ನೇ ಸಾಲಿನ ಅಪೆಂಡಿಕ್ಸ್ - ಇ ನಲ್ಲಿ ರೂ . 150.00 ಲಕ್ಷ ಅಂದಾಜು ಮೊತ್ತ 
ಹಾಗೂ ರೂ .45 .00 ಲಕ್ಷ ಅನುದಾನದೊಂದಿಗೆ ಸೇರ್ಪಡೆಯಾಗಿರುವುದಾಗಿ ತಿಳಿಸುತ್ತಾ, ಈ ಖಾಲಿ ಜಾಗದಲ್ಲಿ ಈ ಕಟ್ಟಡ ನಿರ್ಮಿಸಲು ಈ ಜಾಗವನ್ನು 
ಕಂದಾಯ ಇಲಾಖೆಗೆ ಹಸ್ತಾಂತರಿಸಬಹುದೆಂದು ಅಭಿಪ್ರಾಯ ಪಡುತ್ತಾ, ಸದರಿ ಜಾಗದ ಮಾರುಕಟ್ಟೆ ಬೆಲೆಯಂತೆ ಪ್ರತಿ ಚದರ ಅಡಿಗೆ ರೂ . 126.00 ರಂತೆ 
5 ಎಕರೆ ಜಾಗವನ್ನು ರೂ . 1,86,48,081.00 ಮೊತ್ತಕ್ಕೆ ಭರಿಸಿಕೊಂಡು ಈ ಜಾಗವನ್ನು ಕಂದಾಯ ಇಲಾಖೆಗೆ ಹಸ್ತಾಂತರಿಸಬಹುದೆಂದು ವರದಿ 
ಮಾಡಿರುತ್ತಾರೆ. 
ಮೇಲಿನ ಎಲ್ಲಾ ಅಂಶಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ :ಲೋಇ609 ಬಿಎಂಎಸ್ 2011 , ಬೆಂಗಳೂರು, ದಿನಾಂಕ : 13ನೇ ಫೆಬ್ರವರಿ 2013 
ವಿಜಾಪುರ ಜಿಲ್ಲೆ , ಇಂಡಿ ತಾಲ್ಲೂಕಿನ ಇಂಡಿ ಪಟ್ಟಣದಲ್ಲಿ ಲೋಕೋಪಯೋಗಿ ಇಲಾಖೆಗೆ ಸೇರಿದ ಬ್ಲಾಕ್ ನಂ . 620 /2 (ರಿ . ಸ. ನಂ . 624) ರಲ್ಲಿ 
ಖಾಲಿ ಇರುವ 2.00 ಎಕರೆ ಜಮೀನನ್ನು ಯಾವುದೇ ಮೌಲ್ಯವಿಲ್ಲದೆ ಇಂಡಿ ಪಟ್ಟಣದಲ್ಲಿ ಮಿನಿ ವಿಧಾನಸೌಧ ನಿರ್ಮಾಣಕ್ಕಾಗಿ ಕಂದಾಯ ಇಲಾಖೆಗೆ 
ವರ್ಗಾಯಿಸಲು ಅನುಮೋದನೆ ನೀಡಿ ಆದೇಶಿಸಲಾಗಿದೆ. 

ಮುಖ್ಯ ಇಂಜಿನಿಯರ್, ಸಂಪರ್ಕ ಮತ್ತು ಕಟ್ಟಡಗಳು (ಉತ್ತರ), ಧಾರವಾಡ ಇವರು ಮೇಲ್ಕಾಣಿಸಿದ ಆದೇಶದಂತೆ ಜಮೀನು ವರ್ಗಾಯಿಸಲು 
ಸೂಕ್ತ ಕ್ರಮ ಕೈಗೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ. ಎಂ . ವೀರಯ್ಯ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R . 512 

ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ (ಕಟ್ಟಡಗಳು ) 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೯ , ೨೦೧೩ 


೯೪೧ . 


ಗಿ 


ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : 

2012 - 13ನೇ ಸಾಲಿಗೆ RIDF- XVIII ರಡಿ ಅನುಮೋದನೆಗೊಂಡಿರುವ ಕಾಮಗಾರಿಗಳ ಅಂದಾಜು ಪಟ್ಟಿಗಳಿಗೆ ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ : 

1) ಆರ್ಥಿಕ ಇಲಾಖೆ ಪತ್ರದ ಸಂಖ್ಯೆ ಎಫ್ಡಿ 43 ಸಿಐಎಫ್ 2012 ದಿನಾಂಕ: 22.10 .2012 
2) ದಿನಾಂಕ: 02.01.2013ರ ನಬಾರ್ಡ್ ಸಂಸ್ಥೆಯ ಪತ್ರಸಂಖ್ಯೆ: NB/SPD /1978 / RIDF-XVIII (Karnataka)/131 PSC/ 2012-13. 

3) ಆರ್ಥಿಕ ಇಲಾಖೆ ಪತ್ರದ ಸಂಖ್ಯೆ ಎಫ್‌ಡಿ 72 ಜಿಐಇ 2012 ದಿನಾಂಕ: 05.01. 2013 
ಪ್ರಸ್ತಾವನೆ: 

2012 -13ನೇ ಸಾಲಿನಲ್ಲಿ ಆರ್. ಐ . ಡಿ.ಎಫ್.- XVIII ರಡಿಯಲ್ಲಿ, ನಬಾರ್ಡ್‌ನಿಂದ ಸಾಲ ಪಡೆಯಲು ಹಾಗೂ ಯೋಜನೆಗಳನ್ನು ಪರಿಗಣಿಸಲು ರಚಿಸಲಾಗಿರುವ ಸಚಿವ ಸಂಪುಟ ಉಪಸಮಿತಿಯಿಂದ ಅನುಮೋದನೆ ಪಡೆದು ಸಣ್ಣ 
ನೀರಾವರಿ ಇಲಾಖೆಗೆ ನೀಡಲಾದ ರೂ .140 ಕೋಟಿ Sectoral Allocation ಮೊತ್ತಕ್ಕೆ ಎದುರಾಗಿ ಸಣ್ಣ ನೀರಾವರಿ ಕಾಮಗಾರಿಗಳಿಗೆ , ಸಾಲ ಮಂಜೂರಾತಿ ನೀಡುವಂತೆ, ಅನುಮೋದಿತ ಕಾಮಗಾರಿಗಳ ಪಟ್ಟಿಯನ್ನು ನಬಾರ್ಡ್ ಸಂಸ್ಥೆಗೆ 
ಉಲ್ಲೇಖ (1) ರಲ್ಲಿ ಆರ್ಥಿಕ ಇಲಾಖೆಯ ಪತ್ರದೊಡನೆ ಕಳುಹಿಸಲಾಗಿದೆ . 

ಅದರಂತೆ ಈ ಕಾಮಗಾರಿಗಳ ವಿವರವಾದ ಅಂದಾಜು ಪಟ್ಟಿಗಳನ್ನು ತಯಾರಿಸಿ ಆರ್. ಐ . ಡಿ.ಎಫ್ - XVIII ರಡಿ ಸಾಲ ಸೌಲಭ್ಯ ಮಂಜೂರಾತಿಗಾಗಿ ಪ್ರಸ್ತಾವನೆಯನ್ನು ನಬಾರ್ಡ್ ಸಂತೆ ಗೆ ಹಂತ ಹಂತವಾಗಿ ಕಳುಹಿಸಲಾಗುತ್ತಿದೆ. 
ಈ ಪೈಕಿ ನಬಾರ್ಡ್ ಸಂಸ್ಥೆಯು ಮೇಲೆ( 2 ) ರಲ್ಲಿ ಓದಲಾದ ಪತ್ರದಲ್ಲಿ ಆರ್. ಐ . ಡಿ.ಎಫ್ - 18ರ ಅಡಿಯಲ್ಲಿ ಒಟ್ಟು ರೂ . 3968 . 45 ಲಕ್ಷ ಅಂದಾಜು ಮೊತ್ತದ 93 ಕಾಮಗಾರಿಗಳ ಅಂದಾಜುಗಳಿಗೆ ಒಟ್ಟು ರೂ .3637.50 ಲಕ್ಷ ಸಾಲ 
ಸೌಲಭ್ಯವನ್ನು ಮಂಜೂರು ಮಾಡಿದೆ. 
ಈ ಕಾಮಗಾರಿಗಳ ಅಂದಾಜುಗಳಿಗೆ ಆಡಳಿತಾತ್ಮಕ ಅನುಮೋದನೆ ನೀಡಲು ಪರಿಗಣಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 14 ನಯೋಕಾ 2012 , ಬೆಂಗಳೂರು, ದಿನಾಂಕ : 23ನೇ ಜನವರಿ 2013. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ 2012 - 13ನೇ ಸಾಲಿಗೆ ನಬಾರ್ಡ್‌ನ ಆರ್. ಐ . ಡಿ.ಎಫ್ - XVIII ರಡಿ ಅನುಬಂಧ(1) ರಲ್ಲಿರುವ ಒಟ್ಟು ರೂ .3637.50 ಲಕ್ಷ ಸಾಲ ಮಂಜೂರಾತಿ ದೊರಕಿರುವ ರೂ .3968. 45 
ಲಕ್ಷ (ಮೂವತ್ತೊಂಭತ್ತು ಕೋಟಿ ಅರವತ್ತೆಂಟು ಲಕ್ಷ ನಲವತ್ತೈದು ಸಾವಿರ ರೂಪಾಯಿಗಳು ಮಾತ್ರ) ಅಂದಾಜು ಮೊತ್ತದ 93 ಕಾಮಗಾರಿಗಳ ಅಂದಾಜುಗಳಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ಸರ್ಕಾರವು ಆಡಳಿತಾತ್ಮಕ ಅನುಮೋದನೆ 
ನೀಡಿದೆ. 

ತಾಂತ್ರಿಕ ಮಂಜೂರಾತಿಯನ್ನು ಸೂಕ್ತವಾದ ಲೆಕ್ಕಶೀರ್ಷಿಕೆ /ಉಪ ಲೆಕ್ಕಶೀರ್ಷಿಕೆಯಡಿ ನೀಡುವುದು. ಕಾಮಗಾರಿಯ ವೆಚ್ಚವು ಯಾವುದೇ ಕಾರಣಕ್ಕೂ ಅನುಮೋದಿಸಿದ ಟೆಂಡರ್ ಮೊತ್ತಕ್ಕಿಂತ 
ಹೆಚ್ಚಾಗಬಾರದು ಹಾಗೂ ಕಾಮಗಾರಿಯನ್ನು ಕಾಲಮಿತಿಯೊಳಗೆ ಪೂರ್ಣಗೊಳಿಸತಕ್ಕದ್ದು . 
ಒಂದು ವೇಳೆ ಸ್ಥಳ ಪರಿಸ್ಥಿತಿಗೆ ಅನುಗುಣವಾಗಿ ಹೆಚ್ಚಳ ನಿರೀಕ್ಷಿಸಿದಲ್ಲಿ ತಕ್ಷಣವೇ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಪಡೆದು ಕಾಮಗಾರಿಯನ್ನು ಪೂರ್ಣಗೊಳಿಸತಕ್ಕದ್ದು . 
ಕಾಮಗಾರಿ ಪ್ರಾರಂಭಿಸುವ ಮುನ್ನ ವಿನ್ಯಾಸ ಬದಲಾವಣೆಯಿಂದಾಗಿ ಅಥವಾ ಬೇರೆ ಕಾರಣದಿಂದ ಅನುಮೋದಿಸಿದ ಅಂದಾಜು ಮೊತ್ತ ಹೆಚ್ಚಾಗುವ ಸಂಭವ ಇದ್ದಲ್ಲಿ, ತಕ್ಷಣ ಪ್ರಸ್ತಾವನೆಗೆ ಸಕ್ಷಮ 
ಪ್ರಾಧಿಕಾರದಿಂದ ಅನುಮೋದನೆ ಪಡೆದು ನಂತರ ಕಾಮಗಾರಿಯನ್ನು ಪ್ರಾರಂಭಿಸುವುದು. 
ಕಾಮಗಾರಿಯ ಅಂದಾಜು ಪಟ್ಟಿಗೆ ಸಂಬಂಧಿಸಿದಂತೆ ಸಣ್ಣ ನೀರಾವರಿ ತಾಂತ್ರಿಕ ಮೌಲ್ಯ ನಿರ್ಣಯ ಸಮಿತಿ ಅಥವಾ ಮುಖ್ಯ ಇಂಜಿನಿಯರಿಂಗ್ ನೇತೃತ್ವದಲ್ಲಿ ಇರುವ ತಾಂತ್ರಿಕ ಸಮಿತಿಯ 
ತೀರುವಳಿಯನ್ನು ನಿಯಮಾನುಸಾರ ಪಡೆಯುವುದು . 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 1999ರ ಅನುಸಾರ ಟೆಂಡರ್ ಕರೆದು ತೆಗೆದುಕೊಳ್ಳತಕ್ಕದ್ದು . 
ಕಾಮಗಾರಿಗೆ ಅಗತ್ಯವಿರುವ ಜಮೀನಿನ ಸ್ವಾಧೀನಕ್ಕಾಗಿ ನಿಯಮಾನುಸಾರ ತಕ್ಷಣ ಭೂಸ್ವಾಧೀನ ಪ್ರಕ್ರಿಯೆ ಪ್ರಾರಂಭಿಸಲು ಕ್ರಮ ಕೈಗೊಳ್ಳತಕ್ಕದ್ದು. 
ಕಾಮಗಾರಿ ಪೂರ್ಣಗೊಂಡ ಕೂಡಲೇ ಪಿ . ಸಿ. ಆರ್. ವರದಿಯನ್ನು ಸಲ್ಲಿಸತಕ್ಕದ್ದು ಹಾಗೂ ಅವಶ್ಯಕತೆ ಇದ್ದಲ್ಲಿ ಪರಿಷ್ಕತ ಅಂದಾಜು ತಯಾರಿಸಿ ಟಿ . ಎ . ಸಿ . ಅನುಮೋದನೆ ಪಡೆದು ಸಂಬಂಧಿಸಿದ 
ಸಕ್ಷಮ ಅಧಿಕಾರಿಗಳಿಗೆ ಅನುಮೋದನೆಗಾಗಿ ಸಲ್ಲಿಸುವುದು, 
ಇ. ಐ. ಆರ್.ಎಲ್ / ವರ್ಕ್ ಸ್ಥಿಪ್‌ಗಳನ್ನು ಸಲ್ಲಿಸಬೇಕಾದಲ್ಲಿ ತಕ್ಷಣವೇ ಸಲ್ಲಿಸತಕ್ಕದ್ದು. 
ಕಾವೇರಿ ಕೊಳ್ಳದಲ್ಲಿ ಬರುವ ಯೋಜನೆಗಳ ಅನುಷ್ಠಾನವು ಕಾವೇರಿ ನ್ಯಾಯಾಧಿಕರಣದ ಆದೇಶಗಳಿಗೆ ವ್ಯತಿರಿಕ್ತವಾಗಬಾರದು. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 


ಭಾಗ ೧ 


10) 
11) 


ತಾಂತ್ರಿಕ ಮಂಜೂರಾತಿಯನ್ನು ನೀಡುವ ಮೊದಲು ಅಂದಾಜನ್ನು ಮತ್ತೊಮ್ಮೆ ವಿವರವಾಗಿ ಪರಿಶೀಲಿಸುವುದು. 
ನೇರ ಅಚ್ಚುಕಟ್ಟು ಹೊಂದಿರುವ ಯೋಜನೆಗಳಿಗೆ ನೀರು ಬಳಕೆದಾರರ ಸಂಘವನ್ನು ಸೃಜಿಸಬೇಕು ಹಾಗೂ ನಿರ್ವಹಣೆಯನ್ನು ಸದರಿ ಸಂಘಕ್ಕೆ ವಹಿಸತಕ್ಕದ್ದು. 


P . R . 307 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ರುದ್ರಮೂರ್ತಿ 
ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 

ಜಲಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 
ಅನುಬಂಧ- 1 ( GO No . ಸನೀಇ.14. ನಯೋಕಾ 292 ದಿನಾಂಕ: 23 - 1 - 2013 ) 

ANNEXURE-1 . 


Financial Details and Phasing of Water Resources - Land Development Projects – RIDF XVIII 


( Lakh) 


Name of the Project 


District 


Type 


Irrigation 
Potential 
(ha )CCA 


Updated Expenditure 
Project Upto 
Cost | 31 .03. 2012 


Cost of Balance 
Ineligible Eligible 

cost 


RIDF XVIII Loans 


State 
Govt. 
Cont. . 


Cost 
per ha 


2013-14 


2014-15 


Total 


BCB 


80 


187 . 00 


0 . 00 


0. 00 | 


187 . 00 


88. 83 


88 . 82 


177 .65 


9 . 35 


2 . 34 


Const of BCB on Nalla near Bagalkot 
Jambaldinni-Hunkunte 


BCB 


95 . 00 | 


1 


0.00 


0 .00 


| 


95 . 00 | 


45 .13 


45.12 


90 . 25 


4 . 75 


0. 95 


50 . 00 


0. 00 


0 . 00 


50. 00 


23 . 75 


23 . 75 


47 . 50 


2 .50 


1 . 56 


61 


| 50.00 | 


0.00 


0.00 


| 


50. 00 | 


23. 75 | 


23 .75 | 47.50 | 


2.50 


| 


0.82 


Construction of BCB across Bagalkot 
near Hireotagerl Village 
Construction of Checkdam Bangalore Rural Check dam 
across h alla near 
Chokkanahalli village in 
Tubugere Hobli 
Construction of Checkdam | Bangalore Rural | Check dam | 
across halla near Maduga 
Village in Tymagondlu Hobli 
Construction of Checkdam Bangalore Rural Check dam 
across halla near 
Benchanahalli village in 

Tymagondlu Hobli 
6 | Construction of Checkdam | Bangalore Rural | Check dam | 

across halla near Shivajipalya 
Village in Tymagondlu Hobli 


5 . 


50 


) 


50 .00 


0. 00 


0. 00 


| 


50 . 00 


| 


23 .75 | 


23. 75 | 


47.50 | 


2.50 


1 . 00 


50 


| 50.00 


| 


0.00 


0.00 


| 


50.00 


23. 75 | 


23.75 | 47.50 | 


2 .50 


| 


1.00 


287 0 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 


5°a 


S 


Irrigation 
Potential 


Name of the Project 


District 


Type 


Updated 
Project 
Cost 


Expenditure 

Upto 
31 .03.2012 


Cost of 
Ineligible 

Items 


Balance 
Eligible 
cost 


RIDF XVIII Loans 


State 
Govt. 
cont. 


Cost 
per ha 


(ha )CCA 


7 


Bangalore Rural 


Check dam 


57 


50 . 00 


0 . 00 


0 .00 


50.00 


23. 75 


23.75 


47.50 


2 .50 


0 .88 


Bangalore Rural 


Check dam 


65 


50 . 00 


0 . 00 


0.00 


50 .00 


23 .75 


2 3 . 75 


47 .50 


2.50 


0 .77 


Construction of Checkdam 
across halla near Goraghatta 
village in Tymagondlu Hobli 
Construction of Checkdam 
across halla near Kulumepalya 
Village in Tymagondlu Hobli 
Construction of Barrage cum 
Bridge across Agrani Nala 
between Shivanur & 
Mayanahatti Villages . 


Belgaum 


BCB 


75.63 


177.50 


0.00 


24. 50 


153. 00 


72.68 


72 .67 


145.35 


7.65 


2.35 


10 


LIS 


50.53 


117 . 00 


0 .00 


0.00 


117.00 


55 .58 


5 5 .57 


111. 15 


5 .85 


2 . 32 


Construction of L .I. Scheme Belgaum 
near Khadakalot Village . 


Belgaum 


BCB 


105 .00 


0 . 00 


0 . 00 


105 . 00 


49.88 


49.87 


99 .75 


5 .25 


1.75 


Construction of Barrage cum 
Bridge across Local Nala near 
Tigadi Village 
Construction of BCB across 
Vedaganga river near Jatral 


Belgaum 


| ВСВ 


| 


199 .60 


0.00 


0.00 


1 99.60 


94 .81 


94.81 


189.62 


9.98 


1 .09 


Village 


13 


Belgaum 


LIS 


45 .00 


0 . 00 


15 .00 


30 .00 


Improvements to LIS near 
Sundholi Village 


14 . 25 


14 .25 


28 .50 


1. 50 


1. 00 


LIS 


52.00 


0.00 


2 . 00 


50. 00 


23 .75 


23.75 


47 .50 


2 .50 


1 . 30 


Improvements to LIS near Belgaum 
Tigadi Village 
Improvements to LIS near Belgaum 
Gatti Basavanna Village 


15 


LIS 


49.00 


0 .00 


0 . 00 


49. 00 


23. 28 


23 .27 


46.55 


2 .45 


1. 00 


Belgaum 


BCB 


198 . 00 


0.00 


48 .00 


150 .00 


71 .25 


71. 25 


142.50 


7 .50 


0 . 94 


17 


Construction of Barrage cum 
Bridge across Markandeya 
river between Basapur 
Mallapur Village . 
Yemmiganur Bellary Tq. & 
Dist. 
Construction of LIS near 
Halekote Village (site - 2 ) in 
Siruguppa Tq and Bellary Dist. 


Bellary 


LIS 


20 


20.00 


0.00 


0.00 


20 .00 


9.50 


9.50 


19. 00 


1.00 


1 . 00 


18 


Bellary 


LIS 


40 


50.00 


0.00 


0 . 00 


50 .00 


23.75 


23.75 


47 .50 


2 .50 


1 . 25 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 


YOR O 


Name of the Project 


District 


Type 


Irrigation 
Potential 
(ha )CCA 


Updated Expenditure 
Project Upto 
Cost 31 .03.2012 


Cost of 
Ineligible 

Items 


Balance 
Eligible 
cost 


RIDF XVIII Loans 


State 
Govt. 
cont. 


Cost 
per ha 


No . 


19 


Bijapur 


Bandhara 


110 


82 . 35 


0 .00 


0. 00 


82. 35 


39. 12 


39 . 11 


78 .23 


4 . 12 


0 .75 


Construction of Bandhara 
across Nala near Karjol village . 
Construction of sub surface 
dyke across uttara pinakini 


Chickkaballapura 


Checkdam 


60 


100 . 00 


0.00 


0.00 


100.00 


47. 50 


47.50 


50 .00 


near 


21 


Chickkaballapura 


Checkdam 


40 


5 0.00 


0.00 


0.00 


50.00 


23.75 


2 3.75 


47.50 


2.50 


1.25 


Chitradurga 


Checkdam 


4 . 00 


0 . 00 


0 .00 


4 . 00 


1. 90 


1. 90 


3.80 


0. 20 


0. 50 


H . Nagasandra 
Construction of sub surface 
dyke across uttara pinakini 
near Gowdagere in 
Manchenahalli Hobli 
Construction of Check Dam 
Halla near Shravanagere 

Construction of Check Dam 
| Halla near Yelladakere 

Construction of Check Dam 
Halla near Ramajogihalli 
Construction of Check Dam 
Halla near Katanayakanahalli 


Chitradurga 


Checkdam 


00 


4 . 00 


0.00 


0 . 00 


4 .00 


1 . 90 


1 . 90 


3 .80 


0 .20 


0 . 50 


Chitradurga 


Checkdam 


00 


4. 00 


0.00 


0 . 00 


4 . 00 


1. 90 


1. 90 


3 .80 


0 . 20 


0 .50 


Chitradurga 


Checkdam 


4 . 00 


0 . 00 


0 . 00 


4 .00 


1. 90 


1 . 90 


3 .80 


0 . 20 


0 .50 


26 


Chitradurga 


Checkdam 


4 . 00 


0.00 


0 . 00 


4 .00 


1.90 


1. 90 


3 .80 


0.50 


Construction of Check Dam 
Halla near C .N .Malige 


27 


Chitradurga 


Checkdam 


8 


4. 00 


0 .00 


0 . 00 


4 .00 


1. 90 


1 .90 


3 .80 


0 . 20 


0 .50 


Construction of Check Dam 
Halla near Doddaghatta 
Construction of Check Dam 
Halla near Kattehole 


Chitradurga 


Checkdam 


4 .00 


0 .00 


0.00 


4 .00 


1. 90 


1 . 90 


3.80 


0.20 


0 .50 


29 


Chitradurga 


Checkdam 


4 . 00 


0 . 00 


0.00 


4 .00 


1 . 90 


1. 90 


3. 80 


0 . 20 


0.50 


Construction of Check Dam 
Halla near Kottigerahatti 


Chitradurga 


Checkdam 


4 . 00 


0 .00 


0 . 00 


4 . 00 


1. 90 


1 . 90 


3 .80 


0 . 20 


0 .50 


Construction of Check Dam 
Halla near Goguddu 


31 


Chitradurga 


Checkdam 


4 . 00 


0 .00 


0 .00 


4 .00 


1 . 90 


1 . 90 


3 .80 


0 .20 


0 . 50 


Construction of Check Dam 
Halla near Yelakuranahalli 


2DO10 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 


6838 


Irrigation 
Potential 


Name of the Project 


District 


Type 


Updated Expenditure 
Project Upto 
Cost 31. 03. 2012 


Cost of 
Ineligible 

Items 


Balance 
Eligible 
cost 


RIDF XVIII Loans 


State 
Govt. 
cont. 


Cost 
per ha 


No . 


(ha )CCA 


32 


Chitradurga 


Checkdam 


4 . 00 


0 . 00 


0 . 00 


4 . 00 


1. 90 


1. 90 


3.80 


0 . 20 


0 .50 


Construction of Check Dam 
Halla near Halmadenahalli 


Chitradurga 


Checkdam 


8 


4 . 00 


0 . 00 


0 . 00 


4 .00 


1. 90 


1. 90 


3. 80 


0 .20 


Construction of Check Dam 
Halla near Maradihalli 


0 .50 


34 


Chitradurga 


Checkdam 


4 . 00 


0.00 


0 .00 


4 .00 


1. 90 


1. 90 


3.80 


0 . 20 


0 .50 


Chitradurga 


Checkdam 


4 . 00 


0 .00 


0 .00 


4 . 00 


1. 90 


1 . 90 


3 .80 


0 . 20 


0 .50 


Chitradurga 


Checkdam 


4 .00 


0 . 00 


0 . 00 


Construction of Check Dam 
Halla nearGuyllalu 
Construction of Check Dam 
Halla near Pilajanahalli 
Construction of Check Dam 

Halla near Ambalagere 
37 | Construction of Check Dam 

Halla near Bandlurahatti 
Construction of Check Dam 
Halla near Gowdanahalli 


4 .00 


1. 90 


1. 90 


3.80 


0 .20 


0 .50 


Chitradurga 


Checkdam 


4 . 00 


0 . 00 


0.00 


4 .00 


1 . 90 


1 . 90 


3 . 80 


0 . 20 


0 .50 


Chitradurga 


Checkdam 


4 .00 


0 .00 


0 .00 


4 .00 


1 . 90 


1 . 90 


3 .80 


0. 20 


0 .50 


Chitradurga 


Checkdam 


4 . 00 


0 .00 


0 .00 


4 .00 


1 . 90 


1. 90 


3 . 80 


0 . 20 


0 .50 


Construction of Check Dam 
Halla near Dindavara 


40 


Chitradurga 


Checkdam 


4 . 00 


0 . 00 


0. 00 


4.00 


1 . 90 


1.90 


1 .90 


3 .80 


0 . 20 


0 .50 


Chitradurga 


Checkdam 


8 


4 . 00 


0 . 00 


0 .00 


4 .00 


1 . 90 


1. 90 


3 .80 


0 . 20 


0 .50 


Chitradurga 


Checkdam 


4 .00 


0 .00 


0 . 00 


4 . 00 


1 . 90 


1 . 90 


3. 80 


0 . 20 


0 .50 


Chitradurga 


Checkdam 


50.00 


0.00 


0. 00 


50 .00 


23 .75 


23 .75 


47.50 


2.50 


1 . 47 


Construction of Check Dam 
Halla near Yeradakatte 
Construction of Check Dam 
Halla near Sati Gollahalli 
Construction of Check Dam 
Halla near Byadarahalli 
Construction of Check Dam 
near M G Katte 
Upparigenahalli 
Construction of Check Dam 
Halla near Doddaghatta 
Construction of Check Dam 
Halla near Madadakere 
Construction of Check Dam 
A /C. Doddahalla near 
Palavanahalli 


Chitradurga 


Checkdam 


50 .00 


0 .00 


20.00 


30 . 00 


14 .25 


14 . 25 


28 .50 


1 .50 


1.56 


Chitradurga 


Checkdam 


42. 00 


0 .00 


0 . 00 


42 .00 


19 . 95 


19. 95 


39 . 90 


2 . 10 


1.50 


Davanagere 


Checkdam 


61. 00 


0 . 00 


0 .00 


61.00 


28 .98 


28 . 97 


57 . 95 


3.05 


1 . 22 


ev 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 


Yon o 


Name of the Project 


District 


Type 


Irrigation 
Potential 
(ha )CCA 

25 


Updated 
Project 
Cost 


Expenditure 

Upto 
31.03. 2012 


Cost of 
Ineligible 

Items 


Balance 
Eligible 
cost 


RIDF XVIII Loans 


State 
Govt. 
cont. 


Cost 
per ha 


47 


Davanagere 


Checkdam 


25 . 00 


0 .00 


0 .00 


25. 00 


11.88 


11.87 


23 . 75 


Construction of Check Dam 
A /c . Varthehalla near 
Maheshwari Temple @ 
H .Gopagondanahalli 


48 


Davanagere 


Checkdam 


39 


39 . 00 


0 . 00 


0 .00 


39 . 00 


18 .53 


18 .52 


37 .05 


1 . 95 


Construction of Check Dam 
A /c . Jogundihalla near 
H .Kadadakatte 


49 


Davanagere 


Checkdam 


40 


50 .00 


0 . 00 


0 . 00 


50 . 00 


23. 75 


23 . 75 


47 . 50 


2 .50 


1.25 


50 


Construction of Check dam 
near Kurudi village . 
Improvements to Byatanala 
Mallapur Bendigeri Tank Sy . 
No.45 


Haveri 


MI Tank 


73. 32 


80 .00 


0 . 00 


0 .00 


80 . 00 


38 . 00 


38 . 00 


76 .00 


4 . 00 


51 


MI Tank 


50 


50. 00 


0 . 00 


0 . 00 


50 . 00 


23. 75 


23.75 


47 .50 


2.50 


Improvement to fedder canal Haveri 
waste weir of Bommanahally 
tank 


52 


Haveri 


MI Tank 


74. 33 


100 . 00 


| 


0.00 


0.00 


100 .00 


47 .50 


47 .50 


95 .00 


5.00 


1. 35 


Improvements to 
Maranabeeda Doddakere tank 
Sy . No. 121 


53 


MI Tank 


80 .00 


0 . 00 


10 .00 


70 .00 


33. 25 


33. 25 


66 .50 


3 .50 


1.00 


Improvements to Karagudari Haveri 
Tank Sy No. 171. 


Haveri 


MI Tank 


50. 00 


0 .00 


50 .00 


23 .75 


23 . 75 


47 .50 


2 .50 


1 .00 


0.00 
0 . 00 


Haveri 


MI Tank 


84. 00 


0 .00 


84 .00 


39. 90 


39 .90 


79 .80 


4 . 20 


1 .68 


Haveri 


MI Tank 


91. 00 


0.00 


0 .00 


91.00 


43 .23 


43.22 


86 .45 


4 .55 


0 .91 


Improvement to Kalyan 
Bhakasurkeri Tank 
Improvement to Hale 
Bhankapur 
Construction of " Check Dam " 
Near Nagashetti halli 
Construction of 
“ Check Dam ” 
Near Srinivasasandra 


Kolar 


Checkdam 


10 .00 


0 . 00 


0. 00 


10. 00 


4 . 75 


4 . 75 


9 .50 


0 .50 


1. 25 


Kolar 


Checkdam 


10 .00 


0 . 00 


0.00 


0 .00 


10 .00 


4.75 


4 .75 


9 .50 


0.50 


1 . 25 


UJA 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 


682 


Irrigation 
Potential 


Name of the Project 


District 


Type 


Updated 
Project 
Cost 


Expenditure 

Upto 
31.03. 2012 


Cost of 
Ineligible 

Items 


Balance 
Eligible 
cost 


RIDF XVIII Loans 


State 
Govt. 
cont. 


Cost 
per ha 


No . 


(ha )CCA 


59 


Checkdam 


10 . 00 


0 .00 


0. 00 


10 .00 


4 .75 


4 .75 


9 .50 


0 .50 


1 .25 


Construction of “Check Dam ” | Kolar 
Near Doddakari 


Kolar 


Checkdam 


8 


10 .00 


0 . 00 


0.00 


10 . 00 


4 . 75 


4 .75 


9. 50 


0 . 50 


1 .25 


Construction of 
“ Check Dam " 
Near Doddakallahalli 


Checkdam 


8 


10 .00 


0 . 00 


0 .00 


10 .00 


4 . 75 


4 . 75 


9 .50 


0 .50 


1.25 


Construction of “Check Dam " Kolar 
Near Badamakana halli 


Kolar 


Checkdam 


10 .00 


0. 00 


0 .00 


10 .00 


4 . 75 


4 .75 


Construction of " Check Dam " 
Near Neelagirihalli 


9.50 


0 . 50 


1.25 


63 


Checkdam 


10 .00 


0 . 00 


0 .00 


10 .00 


4 . 75 


4 . 75 


9 .50 


0 . 50 


1 . 25 


Construction of " Check Dam " Kolar 
Near Thatenehally 
Construction of " Check Dam " Kolar 
Near Kannuru 


Checkdam 


8 


10 .00 


0 .00 


0 .00 


10 .00 


4 .75 


4.75 


9 .50 


0 .50 


1. 25 


Kolar 


Checkdam 


8 


10 . 00 


0 .00 


0 . 00 


10. 00 


4 .75 


4 . 75 


9 .50 


0 .50 


1 . 25 


Construction of "Check Dam " 
Near Keerthi Koppa 
Construction of " Check Dam " 
Near N .G .Hulkuru 


66 


Kolar 


Checkdam 


00 


10 . 00 


0 . 00 


0.00 


0 .00 


10 . 00 


4 . 75 


4 . 75 


9 . 50 


0 . 50 


1 . 25 


67 


Kolar 


Checkdam 


00 


10 .00 


0 . 00 


0 . 00 


10 .00 


4 . 75 


4 . 75 


9 .50 


0 .50 


Construction of " Check Dam " 
Near Devarahalli 


1 . 25 


Checkdam 


00 


8 


10 . 00 


0 . 00 


0 .00 


10 . 00 


4 . 75 


4 . 75 


9 . 50 


0.50 


1 . 25 


Checkdam 


0000 


10 .00 


0. 00 


0 .00 


10 . 00 


4 . 75 


4 .75 


9 . 50 


0.50 


25 


Checkdam 


00 


10 .00 


0 .00 


0 . 00 


10 . 00 


4 .75 


4 .75 


9 . 50 


0 . 50 


1 . 25 


Construction of “Check Dam " Kolar 
Near Sundarapalya 
Construction of " Check Dam " Kolar 
Near Kaggalahalli 
Construction of “ Check Dam " Kolar 
Near Marikuppam 
Construction of “ Check Dam " Kolar 
Near Beerunakuppa 
Construction of “ Check Dam " Kolar 
Across Waste weir Halla of 
Mudlyanuru kerei 


Checkdam 


00 


10 .00 


0 . 00 


0 .00 


10 . 00 


4 .75 


4 . 75 


9 .50 


0.50 


1 . 25 


Checkdam 


8 


10.00 


0 . 00 


0. 00 


10 .00 


4 . 75 


4 .75 


9 .50 


0.50 


1.25 


Eyes 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 


YSR 


Irrigation 
Potential 


Name of the Project 


District 


Type 


Updated Expenditure 
Project Upto 
Cost 31.03 . 2012 


Cost of 
Ineligible 

Items 


Balance 
Eligible 
cost 


RIDF XVIII Loans 


State 
Govt. 
cont. 


Cost 
per ha 


NO. 


(ha )CCA 


73 


Checkdam 


40 


60. 00 


0 . 00 


0.00 


60 .00 


28 .50 


28 .50 


57.00 


3.00 


1 . 50 


74 


Construction of Cause way | Kolar 
Across Right waste weir 
channel for Atchkat 
road of Nanglali Doddakere 
Construction of " Check Dam " Kolar 
Across Halla near Thathigattu 
Nadumpalli 
Construction of " Check Dam " Kolar 
Near Kotekalluru 


Checkdam 


10 .00 


0 . 00 


0 .00 


10 .00 


75 


Checkdam 


20 .00 


0 .00 


0 . 00 


20 .00 


9 .50 


1 . 50 


19.00 


1.00 


1 . 00 


Checkdam 


25 .00 


0 .00 


0 .00 


25 .00 


11. 88 


11 .88 


23.75 


1 . 25 


1 .00 


Construction of "Check Dam " | Kolar 
Near Kondasandra 


Pickup 


100 .00 


0 . 00 


0.00 


100 .00 


47 .50 


47 .50 


95 .00 


5 .00 


1 . 33 


Pickup 


50.00 


0 .00 


20 .00 


30 .00 


14 . 25 


14 .25 


28 .50 


1.50 


0 .50 


Pickup 


50.00 


0 .00 


0.00 


50.00 


23 .75 


23.75 


47.50 


2. 50 


1. 25 


77 Construction of Pickup across Koppal 

Halla near Agalkeri 
Construction of Pickup near Koppal 
Garajanal Village 
Construction of Pickup near Raichur 
Anehosur Village 
Construction of Pickup near Raichur 

Halbhavi village 
81 | Construction of Pickup across | Raichur 

Katte Halla near Mattur villege 
Construction of Percoiation Raichur 
tank near Kumarkhed village 


Pickup 


50.00 


0 .00 


0 .00 


50 .00 


23 .75 


23. 75 


47. 50 


2 .50 


1. 25 


Pickup 


60. 00 


0 .00 


0 . 00 


60 .00 


28 . 50 


28 .50 


57 .00 


3 .00 


1. 20 


| РТ 


45 .00 


0.00 


0 .00 


45 .00 


21. 38 


21 . 37 


42. 75 


2 . 25 


0 . 90 


Raichur 


Checkdam 


50.00 


0 . 00 


0 . 00 


50. 00 


23 .75 


23 .75 


47. 50 


2 . 50 


1 .43 


Construction of New Pickup 
near Gudadinni village 


Raichur 


Pickup 


50 . 00 


0 . 00 


0 .00 


50. 00 


23.75 


23.75 


47. 50 


2.50 


1. 25 


Construction of Pickup near 
Rroudakunda village 


Raichur 


Pickup 


50 .00 


0 . 00 


0 . 00 


50. 00 


23 .75 


23.75 


47 .50 


2 . 50 


1 . 25 


Construction of Pickup near 
Gadharatagi village 


86 


Shimoga 


FPW 


50 .00 


0 . 00 


0 . 00 


50.00 


23.75 


23.75 


47.50 


2.50 


1 . 00 


Flood protection works to 
Kumodwathi river near Gabbur 
Village ( at Sy .No. 100 ) 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 


695 


Irrigation 
Potential 


District 


Name of the Project 


Type 


No. 


Updated 
Project 
Cost 


Expenditure 

Upto 
31.03. 2012 


Cost of 
Ineligible 

Items 


Balance 
Eligible 
cost 


RIDF XVIII Loans 


State 
Govt. 
cont. 


Cost 
per ha 


(ha )CCA 


87 


Shimoga 


Feeder can 


40 


40 .00 


0 .00 


0 .00 


40 .00 


19 .00 


19. 00 


38 .00 


2.00 


1. 00 


Improvemeents to Channel 
near Hunasekatte village 


to 


Maravalli 


Shimoga 


Feeder can 


40 


50 . 00 


0 . 00 


0 . 00 


50 .00 


23 .75 


23.75 


47. 50 


2 .50 


1 . 25 


Improvements 
Feeder Channel 


89 


Tumkur 


MI Tank 


74 


50 . 00 


0 . 00 


0 . 00 


50 .00 


23 .75 


23. 75 


47 . 50 


2 .50 


0 .68 


Construction of Right side 
Sluice and RCC acquaduct 
acriss left side and eight side 
waste weir halla for CBC and 
RBC of CS Pura Tank 


90 


Tumkur 


Checkdam 


50 


50 .00 


0 .00 


0 . 00 


50 .00 


23 .75 


23 . 75 


47 .50 


2 .50 


1 . 00 


Construction of Check Dam 
Near Tharati Village in 
Koratagere Taluk 


Tumkur 


Pickup 


65 . 00 


0 .00 


0 .00 


65 .00 


30 .88 


30 . 87 


61.75 


3 . 25 


1 . 00 


Construction of pickup cum 
Bridge across waste weir halla 
of Slu tank near Varadanahalli 
Gulur hobli 


Tumkur 


Pickup 


40 


40.00 


0.00 


0.00 


40.00 


19.00 


19.00 


38.00 


2.00 


1 .00 


Thorehalla leading to 
Kallambella tank in 
Siddananjappa s land S /o 
Siddalingalah in Sy No 3 of 
Mallenahalli Village , Bellavi 
Hobli. 


93 


Tumkur 


Pickup 


50 


80 .00 


0. 00 


0.00 


80.00 


38. 00 


38. 00 


76 .00 


4.00 


1.60 


Construction of Pickup cum 
Bridge across waste weir halla 
of Kollhalli tank near 
Bommanahalli village in 
Uridigere Hobli 
GRAND TOTAL 


3457.81 


3968 .45 


0.00 


139.50 


3828 .95 


1.15 


1818.82 1818 .68 3637. 50 191.45 

RUDRAMURTHY 
Assistant Executive Engineer and 
Ex Officio Under Secretary to Government, 

Water Resources Department 
(Minor Irrigation ) Karnataka 


P . R . 307 


೯೫೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೯ , ೨೦೧೩ 


ಭಾಗ ೧ 


ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : 

RIDF - XIII ರಿಂದ RIDF - XVII ರವರೆಗೆ ಅನುಮೋದನೆಗೊಂಡಿರುವ ಕೆಲವು ಕಾಮಗಾರಿಗಳ ಎದುರಾಗಿ ಬದಲಿ ಕಾಮಗಾರಿಗಳ ಅಂದಾಜುಗಳಿಗೆ 

ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ : 

1) ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 10 ನಯೋಕಾ 2007 ದಿನಾಂಕ: 13 .05.2008 ( ಅನುಬಂಧದಲ್ಲಿನ ಕ್ರಮಾಂಕ 1 ಮತ್ತು 2 ರಲ್ಲಿನ ಮೂಲ 

ಕಾಮಗಾರಿಗಳ ಮಂಜೂರಾತಿ ಆದೇಶ) 
2) ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 02 ನಯೋಕಾ 2009 ದಿನಾಂಕ: 05 .02.2009 ( ಅನುಬಂಧದಲ್ಲಿನ ಕ್ರಮಾಂಕ 3 ಮತ್ತು 4 ರಲ್ಲಿನ ಮೂಲ 

ಕಾಮಗಾರಿಗಳ ಮಂಜೂರಾತಿ ಆದೇಶ) 
3) ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 06 ನಯೋಕಾ 2009 ದಿನಾಂಕ: 06 .01.2010 ( ಅನುಬಂಧದಲ್ಲಿನ ಕ್ರಮಾಂಕ 5, 6, 7 ಮತ್ತು 8 ರಲ್ಲಿನ 

ಮೂಲಕಾಮಗಾರಿಗಳ ಮಂಜೂರಾತಿ ಆದೇಶ) 
4) ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 10 ನಯೋಕಾ 2010 ದಿನಾಂಕ: 27.11.2010 ( ಅನುಬಂಧದಲ್ಲಿನ ಕ್ರಮಾಂಕ 9 ಮತ್ತು 10 ರಲ್ಲಿನ ಮೂಲ 

ಕಾಮಗಾರಿಗಳ ಮಂಜೂರಾತಿ ಆದೇಶ) 
5) ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 03 ನಯೋಕಾ 2011 ದಿನಾಂಕ: 18.01.2012 ( ಅನುಬಂಧದಲ್ಲಿನ ಕ್ರಮಾಂಕ 11 ಮತ್ತು 12 ರಲ್ಲಿನ ಮೂಲ 

ಕಾಮಗಾರಿಗಳ ಮಂಜೂರಾತಿ ಆದೇಶ) 
6) ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 03 ನಯೋಕಾ 2011 ದಿನಾಂಕ: 13.02 .2012 ( ಅನುಬಂಧದಲ್ಲಿನ ಕ್ರಮಾಂಕ 13 ರಲ್ಲಿನ ಮೂಲ ಕಾಮಗಾರಿಯ 

ಮಂಜೂರಾತಿ ಆದೇಶ) 
7) ಆರ್ಥಿಕ ಇಲಾಖೆ ಪತ್ರ ಸಂಖ್ಯೆ ಎಫ್ಡಿ 13 ಸಿಐಎಫ್ 2012 ದಿನಾಂಕ 03.01.2013 . 

8) ನಬಾರ್ಡ್ ಪತ್ರದ ಸಂಖ್ಯೆ NB. KA/ SPD / 3073/ RIDF- 5 & 47/ 2012-13 dated : 18.01.2013 . 
ಪ್ರಸ್ತಾವನೆ: 

ಮೇಲೆ ಕ್ರಮಾಂಕ (1) ರಿಂದ (5) ರಲ್ಲಿ ಓದಲಾದ ಸರ್ಕಾರದ ಆದೇಶಗಳಲ್ಲಿ ಆರ್. ಐ . ಡಿ.ಎಫ್. 13 ರಿಂದ ಆರ್. ಐ. ಡಿ.ಎಫ್ . 17 ರವರೆಗೆ ನಬಾರ್ಡ್ ಸಾಲ ಮಂಜೂರಾತಿ ಆಗಿರುವ ಕಾಮಗಾರಿಗಳಿಗೆ ಆಡಳಿತಾತ್ಮಕ 
ಅನುಮೋದನೆಯನ್ನು ನೀಡಲಾಗಿದ್ದು, ಈ ಪೈಕಿ ಅನುಬಂಧದಲ್ಲಿ ತಿಳಿಸಿರುವ 13 ಮೂಲ ಕಾಮಗಾರಿಗಳ ಬದಲಾಗಿ 13 ಬದಲಿ ಕಾಮಗಾರಿಗಳನ್ನು ಆರ್ಥಿಕ ಇಲಾಖೆಯ ಶಿಫಾರಸ್ಸಿನ ಮೇರೆಗೆ ನಬಾರ್ಡ್ ಸಂಸ್ಥೆಯು ಅನುಮೋದಿಸಿರುತ್ತದೆ . 
ಈ 13 ಬದಲಿ ಕಾಮಗಾರಿಗಳ ಒಟ್ಟು ಅಂದಾಜು ಮೊತ್ತ ರೂ .1083.00 ಲಕ್ಷಗಳಾಗಿರುತ್ತದೆ. ಮೂಲ ಕಾಮಗಾರಿಗಳಿಗೆ ಈ ಹಿಂದೆ ಆರ್ಥಿಕ ಇಲಾಖೆಯ ಸಹಮತಿಯೊಂದಿಗೆ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದ್ದು, ನಬಾರ್ಡ್ 
ಸಂಸ್ಥೆಯು ಈಗ ಬದಲಿ ಕಾಮಗಾರಿಗಳಿಗೆ ಅನುಮೋದನೆ ನೀಡಿರುವುದರಿಂದ ಮೂಲ ಕಾಮಗಾರಿಗಳಿಗೆ ನೀಡಿದ್ದ ಆಡಳಿತಾತ್ಮಕ ಅನುಮೋದನೆಯನ್ನು ಹಿಂಪಡೆದು ಬದಲಿ ಕಾಮಗಾರಿಗಳಿಗೆ ಆಡಳಿತಾತ್ಮಕ ಅನುಮೋದನೆ ನೀಡಲು 
ಪರಿಗಣಿಸಿ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 01 ನಯೋಕಾ 2013 ( ತಾಂತ್ರಿಕ), ಬೆಂಗಳೂರು, ದಿನಾಂಕ: 23ನೇ ಜನವರಿ 2013. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಅನುಬಂಧದಲ್ಲಿ ತಿಳಿಸಿರುವ ರೂ .1083.00 ( ಒಂದು ಸಾವಿರದ ಎಂಭತ್ತೂರು ಲಕ್ಷ ರೂಪಾಯಿಗಳು ಮಾತ್ರ) ಲಕ್ಷ ಅಂದಾಜು ಮೊತ್ತದ 13 ಬದಲಿ ಕಾಮಗಾರಿಗಳ 
ಅಂದಾಜುಗಳಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ಸರ್ಕಾರವು ಆಡಳಿತಾತ್ಮಕ ಅನುಮೋದನೆ ನೀಡಿದೆ. 

1) ತಾಂತ್ರಿಕ ಮಂಜೂರಾತಿಯನ್ನು ಸೂಕ್ತವಾದ ಲೆಕ್ಕಶೀರ್ಷಿಕೆ /ಉಪ ಲೆಕ್ಕಶೀರ್ಷಿಕೆಯಡಿ ನೀಡುವುದು, ಕಾಮಗಾರಿಯ ವೆಚ್ಚವು ಯಾವುದೇ ಕಾರಣಕ್ಕೂ ಅನುಮೋದಿಸಿದ ಟೆಂಡರ್ 

ಮೊತ್ತಕ್ಕಿಂತ ಹೆಚ್ಚಾಗಬಾರದು ಹಾಗೂ ಕಾಮಗಾರಿಯನ್ನು ಕಾಲಮಿತಿಯೊಳಗೆ ಪೂರ್ಣಗೊಳಿಸತಕ್ಕದ್ದು. 
2) ಒಂದು ವೇಳೆ ಸ್ಥಳ ಪರಿಸ್ಥಿತಿಗೆ ಅನುಗುಣವಾಗಿ ಹೆಚ್ಚಳ ನಿರೀಕ್ಷಿಸಿದಲ್ಲಿ ತಕ್ಷಣವೇ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಪಡೆದು ಕಾಮಗಾರಿಯನ್ನು ಪೂರ್ಣಗೊಳಿಸತಕ್ಕದ್ದು. 

ಕಾಮಗಾರಿ ಪ್ರಾರಂಭಿಸುವ ಮುನ್ನ ವಿನ್ಯಾಸ ಬದಲಾವಣೆಯಿಂದಾಗಿ ಅಥವಾ ಬೇರೆ ಕಾರಣದಿಂದ ಅನುಮೋದಿಸಿದ ಅಂದಾಜು ಮೊತ್ತ ಹೆಚ್ಚಾಗುವ ಸಂಭವ ಇದ್ದಲ್ಲಿ, ತಕ್ಷಣ 
ಪ್ರಸ್ತಾವನೆಗೆ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಪಡೆದು ನಂತರ ಕಾಮಗಾರಿಯನ್ನು ಪ್ರಾರಂಭಿಸುವುದು. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಮೇ ೯ , ೨೦೧೩ 


೯೫೧ 


4) ಕಾಮಗಾರಿಯ ಅಂದಾಜು ಪಟ್ಟಿಗೆ ಸಂಬಂಧಿಸಿದಂತೆ ಸಣ್ಣ ನೀರಾವರಿ ತಾಂತ್ರಿಕ ಮೌಲ್ಯ ನಿರ್ಣಯ ಸಮಿತಿ ಅಥವಾ ಮುಖ್ಯ ಇಂಜಿನಿಯರ್‌ಗಳ ನೇತೃತ್ವದಲ್ಲಿ ಇರುವ ತಾಂತ್ರಿಕ 

ಸಮಿತಿಯ ತೀರುವಳಿಯನ್ನು ನಿಯಮಾನುಸಾರ ಪಡೆಯುವುದು. 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 1999ರ ಅನುಸಾರ ಟೆಂಡರ್ ಕರೆದು ತೆಗೆದುಕೊಳ್ಳತಕ್ಕದ್ದು . 
ಕಾಮಗಾರಿಗೆ ಅಗತ್ಯವಿರುವ ಜಮೀನಿನ ಸ್ವಾಧೀನಕ್ಕಾಗಿ ನಿಯಮಾನುಸಾರ ತಕ್ಷಣ ಭೂಸ್ವಾಧೀನ ಪ್ರಕ್ರಿಯೆ ಪ್ರಾರಂಭಿಸಲು ಕ್ರಮ ಕೈಗೊಳ್ಳತಕ್ಕದ್ದು. 
ಕಾಮಗಾರಿ ಪೂರ್ಣಗೊಂಡ ಕೂಡಲೇ ಪಿ. ಸಿ.ಆರ್. ವರದಿಯನ್ನು ಸಲ್ಲಿಸತಕ್ಕದ್ದು ಹಾಗೂ ಅವಶ್ಯಕತೆ ಇದ್ದಲ್ಲಿ ಪರಿಷ್ಕೃತ ಅಂದಾಜು ತಯಾರಿಸಿ ಟಿ. ಎ . ಸಿ. ಅನುಮೋದನೆ ಪಡೆದು 
ಸಂಬಂಧಿಸಿದ ಸಕ್ಷಮ ಅಧಿಕಾರಿಗಳಿಗೆ ಅನುಮೋದನೆಗಾಗಿ ಸಲ್ಲಿಸುವುದು. 

ಇ. ಐ.ಆರ್.ಎಲ್/ ವರ್ಕ್ ಸ್ಲಿಪ್‌ಗಳನ್ನು ಸಲ್ಲಿಸಬೇಕಾದಲ್ಲಿ ತಕ್ಷಣವೇ ಸಲ್ಲಿಸತಕ್ಕದ್ದು. 
9) ಕಾವೇರಿ ಕೊಳ್ಳದಲ್ಲಿ ಬರುವ ಯೋಜನೆಗಳ ಅನುಷ್ಠಾನವು ಕಾವೇರಿ ನ್ಯಾಯಾಧಿಕರಣದ ಆದೇಶಗಳಿಗೆ ವ್ಯತಿರಿಕ್ತವಾಗಬಾರದು. 
10) ತಾಂತ್ರಿಕ ಮಂಜೂರಾತಿಯನ್ನು ನೀಡುವ ಮೊದಲು ಅಂದಾಜನ್ನು ಮತ್ತೊಮ್ಮೆ ವಿವರವಾಗಿ ಪರಿಶೀಲಿಸುವುದು. 

ನೇರ ಅಚ್ಚುಕಟ್ಟು ಹೊಂದಿರುವ ಯೋಜನೆಗಳಿಗೆ ನೀರು ಬಳಕೆದಾರರ ಸಂಘವನ್ನು ಸೃಜಿಸಬೇಕು ಹಾಗೂ ನಿರ್ವಹಣೆಯನ್ನು ಸದರಿ ಸಂಘಕ್ಕೆ ವಹಿಸತಕ್ಕದ್ದು. 


11 ) 


ನ 


“ ಚಿ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ರುದ್ರಮೂರ್ತಿ 
ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 

ಜಲಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) 
ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 01 ನಯೋಕಾ 2013 ( ತಾಂತ್ರಿಕ ) 

ದಿ: 23. 01. 2013 ಕ್ಕೆ ಅನುಬಂಧ. 

ANNEXURE 
Alternative Projects – Details of approved proposals 

(Rs. In Lakh ) 
SI, | RO _ CODE TRAN DISTRICT TALUK 

Name of Project Project NB _ LOAN NB LOAN Alternate Proposal approved Project 
No . CHE (Original sanction ) Cost drawn 

Cost 
1130797 XIII BELGAUM Athani Const. of percolation tank 70 . 00 66.50 

1 . 96 Const . of Lift Irrigation at Karur Village of 

70. 00 
nr Peera 

Chikkodi Taluk , Belgaum 
2 | 1130799 

BELGAUM Chikodi Const. of PT near Walki 70 . 00 66 . 50 | 31 . 20 Providing irrigation Scheme to Re Sy.No . 
village 

216/2A , 216/ B, 195 194/1 , 194 /2 , 
136 /5A , 191/ 2 , 130/3 , 130/ 4, 136 /6 , 
190 / 5 , 191 / 3 , 137 & 140 of Nanadi 

village, Chikkodi. 
3 | 1140166 XIV BAGALKO Badami Const. of PT near Khyad 

25.65 | 1 . 02 | Impts, to Katapur Barrage in Badami, | 27 . 00 
TE 

Bagalkote . 
4 | 1140292 TUMKUR C . N . Halli Constn . of PT at 14. 00 | 13 . 30 | 0 .19 Construction of Percolation Tank near 14 . 00 
Bommenahally H . M Kaval 

Dodda Malajana Katte in Handanakere 
Hobli, C . N . Halli, Tumkur. 


1 . 


XIII 


70 . 00 


27. 00 


XIV 


6399 


ಕರ್ನಾಟಕ ರಾಜ್ಯಪತ್ರ ಗುರುವಾರ , ಮೇ ೯ , ೨೦೧೩ 


YOR 


RO CODE 


DISTRICT 


TALUK 


NB _ LOAN 


Alternate Proposal approved 


SI. 
No. 


TRAN 
CHE 
XV 


Project 
Cost 


NB LOAN 
drawn 
0 . 35 


Project 

Cost 
35 . 00 


1150099 


BELLARY 


Bellary 


35 . 00 


33. 25 


Name of Project 

(Original sanction ) 
Const. of check dam near 
Yerragudi village 
Const. of checkdam near 
Sindhavala 


1150216 


BELLARY 


Bellary 


33 .00 


31. 35 


0 .48 


33 .00 


1150321 


to 


39. 00 


37 .05 


39 .00 


BANGALO 
RE EAST 
RAICHUR 


| Construction 
Constructie 

of checkdam near 
Honnehalli village in Bellary 
Construction of checkdam near 
Ettinabadahalu village in Bellary 
Impts. to Makanahalli tank in Hoskote 
Taluk . 
Construction of Pickup near Ratnapur 
village in Sindanur, Raichur. 
Construction of checkdam across halla in 
Sy.No.63 of Kaidale village. Davanagere . 


1150338 


XV 


Sindhanur 


35 .00 


33 . 25 


5 .00 


35 .00 


116310 


Improvements 
Gunjanuru 
Const. of PT near 
Nanjaladinni village 
Const. of checkdam 
across halla in Sy No .41 of 
Kaidale village 
Janamatti & Sunag Tanda 
- const. of LIS 


20 .00 


19 .00 


0 . 95 


DAVANAG | Davanagere 
ERE 


20 .00 


10 


116034 


XVI 


BAGALKO 


Bilagi 


660 .00 


627 .00 


660 .00 


Construction of BCB across Malaprabha 
river near Mulur Haladur in Hunagund . 
Bagalkote 
Construction of pickup across halla near 
hosahalli & Muddaballi village in Koppal. 


117351 


XVII 


KOPPAL 


15 . 00 


14 . 25 


15 . 00 


12 


117131 


XVII 


SHIMOGA 


25. 00 


23 .75 


25 . 00 


Construction of pickup across halla near 
Belegere village in Shimoga 


Construction of pickup to 
nala 

near, 
Malakanamaraddi village, 
Gangavathi Taluk 
Construction of Pickup | 
across Rangayyanahalla 
near Farm Land of 
Sri Rangappa 
Sy. No. 13 of 
Hathighatta village. 
Bhadravathi Taluk 
Construction of Barrage 
across Kumadavathi river 
at Kolavanka near 
Harohittalu village 
TOTAL 


13 


117143 


XVII 


SHIMOGA 


Hosanagara 


40 . 00 


38 . 00 


40 . 00 


Providing CC lining to Kesare Halla 
pickup channel in Maruthipura Gram 
Panchayath . 


IT 


1083 . 00 


1028 . 85 


/ 


41. 15 


1083. 00 


RUDRAMURTHY 


Assistant Executive Engineer and 
Ex Officio Under Secretary to Government 
Water Resources Department (Minor Irrigation ) 


P . R . 308 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 


Tha 


notworoo 


INFRASTRUCTURE DEVELOPMENT SECRETARIAT 
Sub : Construction of Kolar – Chickballapura Gauge Conversion railway line project – 

Release of funds – reg . 
Read : 1. G .O . No . IDD 35 NSW 09 dated : 24 -04 -2009 

2. G . O . No. IDD 80 NSW 09 dated : 03-09- 2010 

G .O . No. IDD 80 NSW 09 dated : 23 -02- 2011. 
4 . G . O . No. IDD 80 NSW 09 dated : 23 - 05 - 2011 . 

G .O . No. IDD 80 NSW 09 dated : 06 -02 -2012. 
6 . G . O . No . IDD 80 NSW 09 dated : 22 - 03 - 2012 . 
7 . G . O . No. IDD 80 NSW 09 dated : 19 - 07 - 2012 . 

Letter No. W63 / CN / CE/ Plng/ KC , dated : 10 - 10 - 2012 , from the Chief Engineer/ 

Con / East, South Western Railway , Bangalore . 
Preamble : 

Railways are one of the most convenient and widely used means of travel in India and also a very critical component in 
logistics. The use of rail network for freight and passenger transport has the potential to reduce road congestion , improve safety , 
improve economic efficiencies and reduce environmental impacts . To increase the rail density in the State, the State Govt had taken 
initiatives to take up rail projects on cost sharing basis (50 :50 , 2/3rd and 1/3rd etc .,) since 2002 . Keeping in view the facts that the 
allocations for railways has to be increased for early commissioning of railway projects , the State Government has decided to undertake 
some of the ongoing railway projects in the state on cost sharing basis . 

2 . In G .O . read at ( 1) above, Government of Karnataka has taken up the balance work of Kolar-Chickballapura gauge 
conversion railway project on 50:50 cost sharing basis between GoK and Railway . This projectwas sanctioned during 2006 -07 and the 
total length of the project is 90 kms & cost of the project is Rs. 287 .99 crore . The expenditure incurred by SWR is Rs. 107.83 crore , the 
project has been taken up from 2010 -11 onwards on cost sharing basis between Railways and Gok . 

3. In G .O read at (2 ) to (5 ) & (7 )above , Governmentof Karnataka has released Rs. 110 .00 crores towards guage conversion of 
Kolar - Chikkaballapur railway line. 

4 . In G .O read at (6 ) above, Government of Karnataka has constituted a Committee including railway officers under the 
Chairmanship of Principal Secretary to Government, Public Works Department to go into the details of reasons for the cost revision 
(escalation ) of railway projects confined to projects on cost sharing basis and decided on the cost revision in the state . 

5 . The original cost of the project was estimated at Rs. 98 .82 crores during 2007. This estimate was revised to Rs. 287 . 93 
crores during 2010 and further revised to Rs.438 . 391 crores during the beginning of 2012 . It was brought to the notice of the Committee 
that at the time of entering into cost sharing arrangement between MoR and GOK w .e.f. 1. 4. 2010 , the Railways had already spent 
Rs. 107 .83 crores and the balance amount thatwas to be shared was Rs . 180 . 10 crores as per the 2010 estimate of Rs.287. 93 crores. 
(the GoK share worked out to Rs. 90 . 05 crores ). 

6 . In the letter read at Sl. No. (8 ) above , the Chief Engineer, (Planning) Con., South Western Railway, Bangalore , has 
reported that the latest status of the works of the project as below : 

Formation work including earthwork and blanketing: The entire length of the project is 
completed . 
Bridges: All the minor bridge are completed and almost all themajor bridges except for br. # 185 
in CBP yard where extension work for accommodating 3 lines is in progress. 
Station buildings: All most all the works on all the station buildings are completed except for 
some finishing works and work on the station building at new Xing station at Mudavadi, where 
in the work is in progress. 
Track linking new track with service rails has been linked and the engine rolling has been done 
on the entire project during September 2012 . Complete requirement of the Rails (20 rail panels ) 
for renewing the track with new rails have been received and renewal work commenced. 
Miscellaneous works such as works on level xings , gate lodges, and indicator boards, signaling 

arrangements , electrification and other finishing works are in progress . 
Further he has stated that during the current year as on 31.03. 2012 an amount of Rs.72.00 crores has been spent for the 
project and he has requested to release an amount of Rs. 48 . 00 crores as Gok share for the construction of Kolar – Chikkaballapur 
Railway Gauge Conversion . 
The proposal of South Western Railways has been examined in detail and hence this order. 

GOVERNMENT ORDER NO. IDD 80 NSW 2009, BANGALORE DATED : 19 -12 -2012 . 
Under the circumstances explained in the preamble , Government are pleased to release an amount of Rs. 20 .00 crores 
(Rupees Twenty Crores only) under the Head of Account "5465-01- 190 -3 -05 -211 (Plan ) New Cost Sharing Project Investments" and 


೯೫೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 


ಭಾಗ ೧ 


Rs. 28 .00 crores (Rupees Twenty Eight Crores only) under the Head of Account " 5465 -01- 190 - 3 -05 -133 (Plan ) Special Development 
Plan " out of the Budget during 2012- 13 for the construction of Kolar – Chikkaballapur Gauge Conversion project 

2. The Chief Executive Officer, K - RIDE, Bangalore is authorized to draw the amount on a payee s receipt duly countersigned 
by the Under Secretary to Government, Infrastructure Development Department and K -RIDE shall in turn deposit the same with the 
Financial Advisor and Chief Accounts Officer (Construction ), South Western Railway, Bangalore . 

3 . The State Government has released complete share for this project. Hence the South Western Railways is directed to 
complete the project as per time schedule and to furnish Utilisation Certificate and Physical progress of the project . State Government 
shall not consider any revised estimates/ cost escalation . 

4 . This order is issued in accordance with the financial powers delegated to Principal Secretaries/ Secretaries to Government 
vide G . 0 No FD / 04/TFP/ 2012 , dated 27- 04 - 2012 & No. FD 8 TFP 2012 dated 04 .10. 2012 . 

By Order and in the name of the Governor of Karnataka 

S . J. SAMPATH KUMAR 

Under Secretary to Government, 
PR. 394 

Infrastructure Development Department 

ಮೂಲಸೌಲಭ್ಯ ಅಭಿವೃದ್ಧಿ ಸಚಿವಾಲಯ 
ವಿಷಯ: ಬೀದರ್ ನಗರದಲ್ಲಿ ರೈಲ್ವೆ ಲೆವೆಲ್ ಕ್ರಾಸಿಂಗ್ ಸಂಖ್ಯೆ. 42 ಮತ್ತು 43ರ (ಪೋಲೀಸ್ ಕಲ್ಯಾಣ ಮಂಟಪದ ಹತ್ತಿರ) ಬದಲಿಗೆ ರಸ್ತೆ 

ಕೆಳ ಸೇತುವೆಯ ಕೂಡು ರಸ್ತೆಯನ್ನು ನಿರ್ಮಾಣ ಮಾಡಲು ಹಣ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ ಮೂಅಇ 51 ರಾರಾಹ 2011 ದಿನಾಂಕ 27.04 .2012 . 

2. ಮುಖ್ಯ ಅಭಿಯಂತರರು, ಸಂಪರ್ಕ ಮತ್ತು ಕಟ್ಟಡ ( ಉತ್ತರ), ಧಾರವಾಡ ಇವರ ಪತ್ರ ಸಂಖ್ಯೆ , ಸಿಇಎನ್ /ಲೆಪಶಾ - 2 /20ll 

12 ದಿನಾಂಕ 31.01. 2013. 
ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರ. ಸಂ . (1) ರ ಸರ್ಕಾರದ ಆದೇಶದಲ್ಲಿ ಬೀದರ್ ನಗರದಲ್ಲಿನ ರೈಲು ಮಾರ್ಗದ ಮಧ್ಯದಲ್ಲಿ ಬರುವ ಲೆವೆಲ್ ಕ್ರಾಸಿಂಗ್ ಸಂಖ್ಯೆ . 
42 ಮತ್ತು 43ರ (ಪೋಲೀಸ್ ಕಲ್ಯಾಣ ಮಂಟಪದ ಹತ್ತಿರ) ಬದಲಿಗೆ ರಸ್ತೆ ಕೆಳಸೇತುವೆಯ ಕೂಡು ರಸ್ತೆಯ ನಿರ್ಮಾಣದ ಕಾಮಗಾರಿಯನ್ನು 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆಯಿಂದ ಕೈಗೆತ್ತಿಕೊಳ್ಳಲು ರೂ .260 .00 (ರೂಪಾಯಿ ಇನ್ನೂರ ಅರವತ್ತು ಲಕ್ಷಗಳು 
ಮಾತ್ರ) ಲಕ್ಷಗಳ ಅಂದಾಜು ವೆಚ್ಚಕ್ಕೆ ಭೂಸ್ವಾಧೀನ ವೆಚ್ಚವನ್ನು ಹೊರತುಪಡಿಸಿ ರಾಜ್ಯ ಹಾಗೂ ರೈಲ್ವೆ ಮಂತ್ರಾಲಯ ಶೇಕಡ 50:50 ರಷ್ಟು ವೆಚ್ಚ ಭರಿಸಲು 
ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಲಾಗಿದೆ. 

2. ಮೇಲೆ ಓದಲಾದ ಕ್ರ. ಸಂ .( 2) ರ ಪತ್ರದಲ್ಲಿ ಮುಖ್ಯ ಅಭಿಯಂತರರು, ಸಂಪರ್ಕ ಮತ್ತು ಕಟ್ಟಡ (ಉತ್ತರ ) ಲೋಕೋಪಯೋಗಿ, ಬಂದರು 
ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ ಧಾರವಾಡ ಇವರು ತಮ್ಮ ಪ್ರಸ್ತಾವನೆಯಲ್ಲಿ ಬೀದರ್ ನಗರದಲ್ಲಿ ರೈಲ್ವೆ ಎಲ್. ಸಿ.ಸಂಖ್ಯೆ . 42 & 43 ರ ಬದಲಿಗೆ 
ರಸ್ತೆ ಕೆಳ ಸೇತುವೆ ಕೂಡು ರಸ್ತೆ ನಿರ್ಮಾಣ ಹಾಗೂ ಯುಟಿಲಿಟಿ ಸ್ಥಳಾಂತರ ಕಾಮಗಾರಿಗಳಿಗೆ ರಾಜ್ಯ ಸರ್ಕಾರದ ಪಾಲು ರೂ .144.735 ಲಕ್ಷಗಳನ್ನು 
ಬಿಡುಗಡೆ ಮಾಡುವಂತೆ ಕೋರಿರುತ್ತಾರೆ. 

3. ರೈಲ್ವೆ ಲೆವೆಲ್ ಕ್ರಾಸಿಂಗ್ ಸಂಖ್ಯೆ. 42 ಮತ್ತು 43ರ (ಪೋಲೀಸ್ ಕಲ್ಯಾಣ ಮಂಟಪದ ಹತ್ತಿರ) ಬದಲಿಗೆ ರಸ್ತೆ ಕೆಳಸೇತುವೆಯ ಕೂಡು ರಸ್ತೆಯ 
ನಿರ್ಮಾಣಕ್ಕೆ ಭೂಸ್ವಾಧೀನ ವೆಚ್ಚ ಹಾಗೂ ಯುಟಿಲಿಟಿ ಸ್ಥಳಾಂತರಿಸುವ ಕಾಮಗಾರಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಯುಟಿಲಿಟಿಗಳನ್ನು 
ಸ್ಥಳಾಂತರಗೊಳಿಸಿದ ನಂತರ ಉಳಿದ ನಿರ್ಮಾಣ ಕಾರ್ಯವನ್ನು ಕೈಗೆತ್ತಿಕೊಳ್ಳಬೇಕಾಗಿರುತ್ತದೆ. 
Sl. No . Name of the work 

Amount GoK share 

MoR share 
1 . Land acquisition 

29 ,45, 250 . 00 29 ,45, 250.00 
GESCOM Poles 

1, 00,000 .00 

50,000. 00 

50,000 . 00 
Total 30,45, 250.00 29,95, 250 .00 

50,000 . 00 
4 . ಮುಖ್ಯ ಅಭಿಯಂತರರು , ಸಂಪರ್ಕ ಮತ್ತು ಕಟ್ಟಡ (ಉತ್ತರ ), ಧಾರವಾಡ ಇವರ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ 
ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ.ಮೂಅಇ 14 ರಾರಾಜಿ 2013, ಬೆಂಗಳೂರು, ದಿನಾಂಕ 13.02 .2013 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನಲೆಯಲ್ಲಿ, ಬೀದರ್ ನಗರದಲ್ಲಿನ ರೈಲು ಮಾರ್ಗದ ಮಧ್ಯದಲ್ಲಿ ಬರುವ ಲೆವೆಲ್ ಕ್ರಾಸಿಂಗ್ ಸಂಖ್ಯೆ. 
42 ಮತ್ತು 43ರ (ಪೋಲೀಸ್ ಕಲ್ಯಾಣ ಮಂಟಪದ ಹತ್ತಿರ ) ಬದಲಿಗೆ ರಸ್ತೆ ಕೆಳಸೇತುವೆಯ ಕೂಡು ರಸ್ತೆಯ ನಿರ್ಮಾಣದ ಕಾಮಗಾರಿಯನ್ನು 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆಯಿಂದ ಕೈಗೆತ್ತಿಕೊಳ್ಳಲು ಭೂಸ್ವಾಧೀನ ವೆಚ್ಚ ಮತ್ತು ಯುಟಿಲಿಟಿ ಸ್ಥಳಾಂತರಕ್ಕಾಗಿ 
ರೂ . 29 ,95, 250.00 ( ಇಪ್ಪತ್ತೊಂಬತ್ತು ಲಕ್ಷ ತೊಂಬತ್ತೈದು ಸಾವಿರ ಇನ್ನೂರ ಐವತ್ತು ರೂಪಾಯಿಗಳು ಮಾತ್ರ) ಲಕ್ಷಗಳನ್ನು ಕಾರ್ಯಪಾಲಕ 
ಅಭಿಯಂತರರು , ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ , ಬೀದ‌ ವಿಭಾಗ, ಬೀದರ್ ಇವರಿಗೆ ಬಿಡುಗಡೆ ಮಾಡಲಾಗಿದೆ. 

2. ಈ ವೆಚ್ಚವನ್ನು 2012 - 13ನೇ ಸಾಲಿನ ಆಯವ್ಯಯದ ಲೆಕ್ಕ ಶೀರ್ಷಿಕೆ "5465 - 01 - 190 - 3 - 04 ( ಯೋಜನೆ) - 211 - ಕೆ -ರೈಡ್ 
ಆರ್‌ಓಬಿ/ ಆರ್‌ಯುಬಿ - ಬಂಡವಾಳ" ಇದರಡಿಯಲ್ಲಿ ರಸ್ತೆ ಮೇಲು ಸೇತುವೆ/ ಕೆಳಸೇತುವೆಗಳ ನಿರ್ಮಾಣಕ್ಕೆ ಒದಗಿಸಿರುವ ಅನುದಾನದಿಂದ ಭರಿಸತಕ್ಕದ್ದು. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 


೯೫೫ 


3 . ಈ ಮೊತ್ತವನ್ನು ಕಾರ್ಯಪಾಲಕ ಅಭಿಯಂತರರು , ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ಬೀದರ್ 
ವಿಭಾಗ, ಬೀದರ್ ಇವರು ಜಿಲ್ಲಾ ಖಜಾನೆ, ಬೀದರ್ ಇಲ್ಲಿ ಡ್ರಾ ಮಾಡಲು ಅಧೀಕರಿಸಿದೆ. ಉಪ ನಿರ್ದೇಶಕರು , ಎನ್. ಎಂ . ಸಿ, ಬೆಂಗಳೂರು ಇವರು 
ಕಾರ್ಯಪಾಲಕ ಅಭಿಯಂತರರು , ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ಬೀದರ್‌ ವಿಭಾಗ ಇವರ ಖಾತೆಗೆ ಅಪ್‌ಲೋಡ್ 
ಮಾಡುವುದು. ಈ ಹಣವನ್ನು ಕಾಮಗಾರಿಗೆ ವೆಚ್ಚ ಮಾಡಿ ಉಪಯೋಗಿತಾ ಪ್ರಮಾಣ ಪತ್ರ ಹಾಗೂ ಕಾಮಗಾರಿಯ ಭೌತಿಕ ಪ್ರಗತಿಯ ವಿವರಗಳನ್ನು 
ಫೋಟೋದೊಂದಿಗೆ ಕಾರ್ಯಪಾಲಕ ಅಭಿಯಂತರರು, ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ಬೀದರ್‌ ವಿಭಾಗ, 
ಬೀದರ್ ಇವರು ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 

4. ಈ ಆದೇಶವನ್ನು ಸಂಖ್ಯೆ : ಆಇ 4 ಟಿಎಫ್ ಪಿ 2012 ದಿನಾಂಕ 27.04 .2012 ಮತ್ತು ಸಂಖ್ಯೆ ಆಇ 8 ಟಿಎಫ್ ಪಿ 2012 ದಿನಾಂಕ 
04.10.2012ರಲ್ಲಿ ಸರ್ಕಾರದ ಇಲಾಖಾ ಪಧಾನ ಕಾರ್ಯದರ್ಶಿ /ಕಾರ್ಯದರ್ಶಿಗಳಿಗೆ ಪತ್ಯಾಯೋಜಿಸಿರುವ ಆಥಿ 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್ . ಜೆ. ಸಂಪತ್ ಕುಮಾರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR. 416 

ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ. 


ಮೂಲಸೌಲಭ್ಯ ಅಭಿವೃದ್ಧಿ ಸಚಿವಾಲಯ 
ವಿಷಯ : ಭದ್ರಾವತಿ ನಗರದ ರೈಲು ನಿಲ್ದಾಣದ ಹತ್ತಿರ ಬರುವ ಎಲ್.ಸಿ.ಸಂಖ್ಯೆ 32ರ ಬದಲಿಗೆ ರಸ್ತೆ ಮೇಲು ಸೇತುವೆಯ ಅಷೋಚ್ 

ರಸ್ತೆ ನಿರ್ಮಾಣದ ಪರಿಷ್ಕೃತ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆ ಮತ್ತು ಹಣ ಬಿಡುಗಡೆ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂ : ಮೂಅಇ 27 ರಾರಾಜಿ 2008, ದಿ : 22.9.2009. 

2. ಸರ್ಕಾರಿ ಆದೇಶ ಸಂ : ಮೂಅಇ 27 ರಾರಾಜಿ 2008, ದಿ: 08 - 02 -2010 
3. ಸರ್ಕಾರಿ ಆದೇಶ ಸಂ : ಮೂಅಇ 27 ರಾರಾಹ 2008 , ದಿ: 18 - 05 - 2010 
4 . ಸರ್ಕಾರಿ ಆದೇಶ ಸಂ : ಮೂಅಇ 27 ರಾರಾಜಿ 2008, ದಿ : 20 - 07 - 2010 
5 . ಸರ್ಕಾರಿ ಆದೇಶ ಸಂ : ಮೂಅಇ 27 ರಾರಾಜಿ 2008 , ದಿ : 05 - 03 - 2011 
6 , ಸರ್ಕಾರಿ ಆದೇಶ ಸಂ : ಮೂಅಇ 27 ರಾರಾಜಿ 2008, ದಿ: 06 - 06 - 2011 
7. ಪತ್ರ ಸಂ : ಸಂಕದ: ಸೇಶಿ : ರೈಸುಕಾ : ಶಿವಿವಿ: ಅನುದಾನ: 2011 - 12, ದಿನಾಂಕ: 08 - 12 - 2011. 

8. ದಿ: 27 - 06 - 2012ರಂದು ನಡೆದ ವೆಚ್ಚ ಹೆಚ್ಚಳ ಸಮಿತಿಯ ಸಭೆಯ ನಡವಳಿ. 
ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರ. ಸಂ . (1) ರ ಸರ್ಕಾರಿ ಆದೇಶದಲ್ಲಿ ಭದ್ರಾವತಿ ರೈಲು ನಿಲ್ದಾಣದ ಬಳಿ ಇರುವ ಎಲ್. ಸಿ. ಸಂ .32ರ ಬದಲಿಗೆ ರಸ್ತೆ ಮೇಲು 
ಸೇತುವೆಗೆ ಕೂಡು ರಸ್ತೆ ನಿರ್ಮಾಣದ ಕಾಮಗಾರಿಯನ್ನು ರೂ .12 .60ಕೋಟಿಗಳ ಪರಿಷ್ಕತ ಅಂದಾಜಿನಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ 
ಕೈಗೆತ್ತಿಕೊಳ್ಳಲು ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಲಾಗಿತ್ತು. 

2. ಮೇಲೆ ಓದಲಾದ ಕ್ರ. ಸಂ . (2) ರಿಂದ (6) ರ ಸರ್ಕಾರಿ ಆದೇಶಗಳಲ್ಲಿ ಕಾಮಗಾರಿಗೆ ರಾಜ್ಯ ಸರ್ಕಾರದ ಪಾಲಿನ ಮೊತ್ತ ರೂ .6.30 
ಕೋಟಿಗಳನ್ನು ಬಿಡುಗಡೆ ಮಾಡಲಾಗಿದೆ. 

3. ಮೇಲೆ ಓದಲಾದ ಕ್ರ. ಸಂ . (7) ರಲ್ಲಿ ಮುಖ್ಯ ಇಂಜಿನಿಯರ್ ( ದಕ್ಷಿಣ), ಸಂಪರ್ಕ ಮತ್ತು ಕಟ್ಟಡ, ಬೆಂಗಳೂರು ಇವರು ತಮ್ಮ ಪತ್ರದಲ್ಲಿ 
ಕಾಮಗಾರಿಯು ಪ್ರಗತಿಯಲ್ಲಿದ್ದು ಕೆಲವೊಂದು ಉಪಕರಣಗಳ ಬೆಲೆಯಲ್ಲಿ ಹಾಗೂ ವಿನ್ಯಾಸದಲ್ಲಿ ಬದಲಾವಣೆಯಾಗಿರುವ ಹಿನ್ನೆಲೆಯಲ್ಲಿ ವೆಚ್ಚದಲ್ಲಿ 
ಹೆಚ್ಚಳವಾಗಿರುವುದರಿಂದ ಕಾಮಗಾರಿಯ ಮೊತ್ತ ರೂ .12.60 ಕೋಟಿಗಳಿಂದ ರೂ .18 .30 ಕೋಟಿಗಳಿಗೆ ಅಂದಾಜನ್ನು ಪರಿಷ್ಕರಿಸಲಾಗಿದೆಯೆಂದು ಹಾಗೂ 
ಪರಿಷ್ಕರಣೆಯಿಂದ ಹೆಚ್ಚಳವಾಗಿರುವ ಮೊತ್ತದಲ್ಲಿ ರಾಜ್ಯ ಸರ್ಕಾರದ ಪಾಲಿನ ಮೊತ್ತವನ್ನು ಬಿಡುಗಡೆ ಮಾಡುವಂತೆ ಕೋರಿದ್ದಾರೆ. 

4. ಮೇಲೆ ಓದಲಾದ ಕ್ರ. ಸಂ .( 7) ರ ಪತ್ರದಲ್ಲಿ ಮುಖ್ಯ ಇಂಜಿನಿಯರ್ ( ದಕ್ಷಿಣ), ಸಂಪರ್ಕ ಮತ್ತು ಕಟ್ಟಡ, ಬೆಂಗಳೂರು ಇವರು ಸಲ್ಲಿಸಿದ್ದ 
ಪ್ರಸ್ತಾವನೆಯನ್ನು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ 
ರಚಿಸಿರುವ ವೆಚ್ಚ ಹೆಚ್ಚಳದ ಸಮಿತಿಯ ಮುಂದೆ ದಿ: 27 - 06 - 2012ರಂದು ಮಂಡಿಸಲಾಗಿತ್ತು. ಸಮಿತಿಯಲ್ಲಿ ಈ ಕೆಳಕಂಡಂತೆ ನಿರ್ಣಯ ಕೈಗೊಳ್ಳಲಾಗಿದೆ. 
As agreed by the Railways 

Rs. 1,400 .00 lakhs 
Cost of additional pier 

Rs. 28 .50 lakhs 
Construction of Compound wall 

Rs.51.00 lakhs 
Retaining wall as protective work to 
Service Bridge 

Rs. 27 . 43 lakhs 
Total 

Rs .1,506 .93 lakhs 
GoK share 

Rs.753.47 lakhs 
MoR share 

Rs. 753.47 lakhs 


೯೫೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 


ಭಾಗ ೧ 


It was recommended that the remaining amount of Rs.353. 07 lakhs will be borne by GoK alone . It 
was also decided and agreed that the bridge and approaches should be completed in all aspects 

by 30th September 2012 and opened for traffic . 
5. ವೆಚ್ಚ ಹೆಚ್ಚಳದ ಸಮಿತಿಯು ನಿರ್ಣಯಿಸಿದಂತೆ ಪರಿಷ್ಕೃತ ಅಂದಾಜಿನಲ್ಲಿ ರಾಜ್ಯ ಸರ್ಕಾರದ ಪಾಲಿನ ಹೆಚ್ಚುವರಿ ಮೊತ್ತ ರೂ .446.53 
ಲಕ್ಷಗಳನ್ನು ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆಗೆ ಬಿಡುಗಡೆ ಮಾಡಬೇಕಾಗಿರುತ್ತದೆ. 
6. ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ.ಮೂಅಇ 58 ರಾರಾಜಿ 2011, ಬೆಂಗಳೂರು ದಿನಾಂಕ : 20 - 11 - 2012. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಭದ್ರಾವತಿ ನಗರದ ರೈಲು ನಿಲ್ದಾಣದ ಹತ್ತಿರ ಬರುವ ಎಲ್. ಸಿ.ಸಂಖ್ಯೆ 32 ರ ಬದಲಿಗೆ 
ರಸ್ತೆ ಮೇಲು ಸೇತುವೆಯ ಅಮೋಚ್ ರಸ್ತೆ ನಿರ್ಮಾಣದ ಕಾಮಗಾರಿಯ ಮೊತ್ತ ರೂ .12 .60 ಕೋಟಿಗಳಿಂದ (ರೂಪಾಯಿ ಹನ್ನೆರಡು ಕೋಟಿ ಅರವತ್ತು 
ಲಕ್ಷಗಳು ಮಾತ್ರ) ಪರಿಷ್ಕೃತ ಅಂದಾಜು ರೂ .18 .30 ಕೋಟಿಗಳ (ರೂಪಾಯಿ ಹದಿನೆಂಟು ಕೋಟಿ ಮುವತ್ತು ಲಕ್ಷಗಳು ಮಾತ್ರ) ಮೊತ್ತಕ್ಕೆ ಆಡಳಿತಾತ್ಮಕ 
ಅನುಮೋದನೆಯನ್ನು ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು ನೀಡಲಾಗಿದೆ: 

ಇನ್ನು ಮುಂದೆ ಈ ಕಾಮಗಾರಿಯಲ್ಲಿ ಆಗುವ ಯಾವುದೇ ಪರಿಷ್ಕೃತ ಅಂದಾಜನ್ನು ಸರ್ಕಾರವು 
ಪರಿಗಣಿಸುವುದಿಲ್ಲ. 
ಕಾಮಗಾರಿಯನ್ನು ನಿಗಧಿತ ಅವಧಿಯೊಳಗೆ ಪೂರ್ಣಗೊಳಿಸತಕ್ಕದ್ದು . 
ಕಾಮಗಾರಿಯನ್ನು ನಿಗಧಿತ ಅವಧಿಯೊಳಗೆ ಪೂರ್ಣಗೊಳಿಸದಿದ್ದಲ್ಲಿ ಸಂಬಂಧಪಟ್ಟ ಲೋಕೋಪಯೋಗಿ 
ಇಲಾಖೆಯ ಅಧಿಕಾರಿಗಳು ಜವಾಬ್ದಾರರಾಗುತ್ತಾರೆ. 

ಪ್ರಸ್ತುತ ಬಿಡುಗಡೆ ಮಾಡುವ ಮೊತ್ತವನ್ನು ಬೇರೆ ಕಾಮಗಾರಿಗೆ ಉಪಯೋಗಿಸತಕ್ಕದ್ದಲ್ಲ. 
2. ಪರಿಷ್ಕೃತ ಅಂದಾಜಿನಿಂದ ರಾಜ್ಯ ಸರ್ಕಾರದ ಹೆಚ್ಚುವರಿ ಪಾಲಿನ ಮೊತ್ತ ರೂ .446 .53 ಲಕ್ಷಗಳಲ್ಲಿ ರೂ .200.00 ಲಕ್ಷಗಳನ್ನು ( ರೂಪಾಯಿ 
ಇನ್ನೂರು ಲಕ್ಷಗಳು ಮಾತ ) ಕಾರ್ಯಪಾಲಕ ಅಭಿಯಂತರರು, ಲೋಕೋಪಯೋಗಿ ಬಂದರು ಹಾಗೂ ಒಳನಾಡು ಜಲಸಾರಿಗೆ ಇಲಾಖೆ, ಶಿವಮೊಗ್ಗ 
ವಿಶೇಷ ವಿಭಾಗ, ಇವರಿಗೆ ಬಿಡುಗಡೆ ಮಾಡಿದೆ. 

3. ಈ ವೆಚ್ಚವನ್ನು 2012 -13 ನೇ ಸಾಲಿನ ಆಯವ್ಯಯದ ಲೆಕ್ಕ ಶೀರ್ಷಿಕೆ "5465- 01 -190 -3 - 04 -(ಯೋಜನೆ) - 211- ಕೆ -ರೈಡ್ - ಆರ್‌ಓಬಿ | 
ಆರ್‌ಯುಬಿ - ಬಂಡವಾಳ" ಇದರಡಿಯಲ್ಲಿ ರಸ್ತೆ ಮೇಲುಸೇತುವೆ ಕೆಳಸೇತುವೆಗಳ ನಿರ್ಮಾಣಕ್ಕೆ ಒದಗಿಸಿರುವ ಅನುದಾನದಿಂದ ಭರಿಸತಕ್ಕದ್ದು. 

4, ಈ ಮೊತ್ತವನ್ನು ಕಾರ್ಯಪಾಲಕ ಅಭಿಯಂತರರು, ಲೋಕೋಪಯೋಗಿ ಬಂದರು ಹಾಗೂ ಒಳನಾಡು ಜಲಸಾರಿಗೆ ಇಲಾಖೆ, ಶಿವಮೊಗ್ಗ 
ವಿಶೇಷ ವಿಭಾಗ, ಇವರು ಜಿಲ್ಲಾ ಖಜಾನೆ ಶಿವಮೊಗ್ಗ ಇಲ್ಲಿ ಡ್ರಾ ಮಾಡಲು ಅಧಿಕರಿಸಿದೆ. ಉಪ ನಿರ್ದೇಶಕರು , ಎನ್. ಎಂ . ಸಿ , ಬೆಂಗಳೂರು, ಇವರು 
ಕಾರ್ಯಪಾಲಕ ಅಭಿಯಂತರರು, ಲೋಕೋಪಯೋಗಿ ಬಂದರು ಹಾಗೂ ಒಳನಾಡು ಜಲಸಾರಿಗೆ ಇಲಾಖೆ, ಶಿವಮೊಗ್ಗ ವಿಶೇಷ ವಿಭಾಗ , ಇವರ ಖಾತೆಗೆ 
ಅಪ್‌ಲೋಡ್ ಮಾಡುವುದು. ಈ ಹಣವನ್ನು ಕಾಮಗಾರಿಗೆ ವೆಚ್ಚ ಮಾಡಿ ಉಪಯೋಗಿತಾ ಪ್ರಮಾಣ ಪತ್ರ ಹಾಗೂ ಕಾಮಗಾರಿಯ ಭೌತಿಕ ಪ್ರಗತಿಯ 
ವಿವರಗಳನ್ನು ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 

5 . ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂ : FD 895 Exp - 1 2012, ದಿನಾಂಕ 10. 08.2012 ಮತ್ತು ಲೋಕೋಪಯೋಗಿ 
ಬಂದರು ಹಾಗೂ ಒಳನಾಡು ಜಲಸಾರಿಗೆ ಇಲಾಖೆಯ ಟಿಪ್ಪಣಿ ಸಂ : ಲೋಇ 32 ಸಿಬಿಆರ್ 2012 ( ಭಾಗ), ದಿ: 10 - 09 - 2012ರ ಟಿಪ್ಪಣಿಯಲ್ಲಿ ನೀಡಿರುವ 
ಸಹಮತಿಯ ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್ . ಜೆ. ಸಂಪತ್ ಕುಮಾರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
PR.424 

ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ. 
ಮೂಲಸೌಲಭ್ಯ ಅಭಿವೃದ್ಧಿ ಸಚಿವಾಲಯ 
ವಿಷಯ : ಮೈಸೂರು - ಚಾಮರಾಜನಗರ ಗೇಜ್ ಪರಿವರ್ತನೆ - ಮೈಸೂರಿನ ಮಾಂಡೋವಿ ಮೋಟರ್ ಹತ್ತಿರ ಬರುವ 

ಎಲ್.ಸಿ. ಸಂ : 758 ರೈಲ್ವೆ ಕಿ. ಮೀ . 0/ 378ರಲ್ಲಿ ರಸ್ತೆ ಕೆಳಸೇತುವೆ ನಿರ್ಮಾಣದ ಪರಿಷ್ಕೃತ ಅಂದಾಜಿಗೆ 

ಆಡಳಿತಾತ್ಮಕ ಅನುಮೋದನೆ ಮತ್ತು ಹಣ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂ . ಮೂಅಇ 65 ರಾರಾಜಿ 2005 , ದಿನಾಂಕ: 17 - 12 - 2008. 

2. ಸರ್ಕಾರಿ ಆದೇಶ ಸಂ . ನಅಇ 135 ಎಸಿಎಂ 2009, ದಿನಾಂಕ: 23 - 10 - 2009. 
3 . ಸರ್ಕಾರಿ ಆದೇಶ ಸಂ . ಮೂಅಇ 40 ರಾರಾಜಿ 2009 , ದಿನಾಂಕ: 23 - 05 - 2011, 

ಮುಖ್ಯ ಇಂಜಿನಿಯರ್, ಸಂಪರ್ಕ ಮತ್ತು ಕಟ್ಟಡ ( ದ), ಇವರ ಪತ್ರ ಸಂ : ಸಂಕದ: ಸೇಮೈ : ಮೈಚಾ: 

ಆರ್. ಯು . ಬಿ.: 758: 2012 - 13, ದಿನಾಂಕ 23 - 05 - 2012. 
ಪಸ್ತಾವನೆ: 

ಮೇಲೆ ಓದಲಾದ ಕ್ರ. ಸಂ . (1) ರ ಆದೇಶದಲ್ಲಿ ಮೈಸೂರು - ಚಾಮರಾಜನಗರ ರೈಲು ಮಾರ್ಗದ ಮಾಂಡೋವಿ ಮೋಟರ್ ಬಳಿಯಿರುವ ಎಲ್. ಸಿ 
ಸಂಖ್ಯೆ 758ಕ್ಕೆ ರಸ್ತೆ ಕೆಳಸೇತುವೆ ಅಗಲೀಕರಣದ ಕಾಮಗಾರಿಯನ್ನು ರೂ .12 ,03,94, 955/ - ಗಳ ಸಂಕ್ಷಿಪ್ತ ಅಂದಾಜಿಗೆ ಸರ್ಕಾರದ ಆಡಳಿತಾತ್ಮಕ 
ಅನುಮೋದನೆಯನ್ನು ನೀಡಿ ರಾಜ್ಯ ಸರ್ಕಾರದ ಪಾಲಿನ ಮೊತ್ತ ರೂ .3,34,80 ,979 .00ಗಳನ್ನು ಬಿಡುಗಡೆ ಮಾಡಲಾಗಿತ್ತು. 


ಕೈವನ್ನು 
ಆರ್ಥಿಕ 
ನೆಯ ಟಿಪ್ಪಣಿ ಸರಿ 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 


೯೫೭ 


2 . ಮೇಲೆ ಓದಲಾದ ಕ್ರ. ಸಂ . ( 2) ರ ಆದೇಶದಲ್ಲಿ ಮೈಸೂರು - ಚಾಮರಾಜನಗರ ರೈಲು ಮಾರ್ಗದ ಮಾಂಡೋವಿ ಮೋಟರ್ ಬಳಿಯಿರುವ 
ಎಲ್. ಸಿ ಸಂಖ್ಯೆ 758 ರಲ್ಲಿ ರಸ್ತೆ ಕೆಳಸೇತುವೆ ಅಗಲೀಕರಣದ ಕಾಮಗಾರಿಯ ನೀರು ಸರಬರಾಜು ಮತ್ತು ಒಳಚರಂಡಿ ಕೊಳವೆ ಮಾರ್ಗಗಳನ್ನು 
ಸ್ಥಳಾಂತರಿಸುವ ಕಾಮಗಾರಿಯ ಟೆಂಡರ್ ಪ್ರಸ್ತಾವನೆಗೆ ನಗರಾಭಿವೃದ್ಧಿ ಇಲಾಖೆಯು ಅನುಮೋದನೆ ನೀಡಿರುತ್ತದೆ. 

3, ಮೇಲೆ ಓದಲಾದ ಕ್ರ. ಸಂ . (3) ರ ಆದೇಶದಲ್ಲಿ ಮೈಸೂರು - ಚಾಮರಾಜನಗರ ರೈಲು ಮಾರ್ಗದ ಮಾಂಡೋವಿ ಮೋಟರ್ ಬಳಿಯಿರುವ 
ಎಲ್. ಸಿ ಸಂಖ್ಯೆ 758 ರಲ್ಲಿ ರಸ್ತೆ ಕೆಳಸೇತುವೆ ಅಗಲೀಕರಣದ ಕಾಮಗಾರಿಯ ನೀರು ಸರಬರಾಜು ಮತ್ತು ಒಳಚರಂಡಿ ಕೊಳವೆ ಮಾರ್ಗಗಳ 
ಕಾಮಗಾರಿಗೆ ಹೆಚ್ಚುವರಿಯಾಗಿ ತಗಲಿರುವ ರೂ . 120.67 ಲಕ್ಷಗಳನ್ನು ಕಾರ್ಯಪಾಲಕ ಅಭಿಯಂತರರು, ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು 
ಜಲಸಾರಿಗೆ ಇಲಾಖೆ, ಮೈಸೂರು, ಇವರಿಗೆ ಬಿಡುಗಡೆ ಮಾಡಲಾಗಿತ್ತು. 

4, ಮೇಲೆ ಓದಲಾದ ಕ್ರ. ಸಂ . (4) ರ ಪತ್ರದಲ್ಲಿ ಮುಖ್ಯ ಇಂಜಿನಿಯರ್, ಸಂಪರ್ಕ ಮತ್ತು ಕಟ್ಟಡ ( ದ), ಲೋಕೋಪಯೋಗಿ ಬಂದರು ಮತ್ತು 
ಒಳನಾಡು ಜಲಸಾರಿಗೆ ಇಲಾಖೆ, ಬೆಂಗಳೂರು, ಇವರು ಮೈಸೂರು - ಕೆ. ಆರ್. ಸಾಗರ ರಸ್ತೆಯಲ್ಲಿರುವ ರೈಲು ಮಾರ್ಗದಲ್ಲಿ ಬರುವ ಎಲ್/ ಸಿ.ಸಂಖ್ಯೆ :758ರ 
ಬದಲಾಗಿ ರಸ್ತೆ ಕೆಳ ಸೇತುವೆ ( ಮೊಂಡೊವಿ ಮೋಟರ್ ಹತ್ತಿರ ) ಪುನರ್ ನಿರ್ಮಾಣ ಮಾಡುವ ಸಂಬಂಧ, ಕಾಮಗಾರಿಯ ಅಂದಾಜು ಮೊತ್ತ ರೂ .12 .03 
ಕೋಟಿಗಳಲ್ಲಿ ರೂ .7.07 ಕೋಟಿಯ ಮೊತ್ತವನ್ನು ಸ.0.00 ರಿಂದ 0.54ಕಿ. ಮೀ . ವರೆಗೆ ಪ್ರಿನ್ಸ್ ರಸ್ತೆಯನ್ನು ತಗ್ಗಿಸುವ ಹಾಗೂ ನಾಲ್ಕು ಪಥ ರಸ್ತೆಯಾಗಿ 
ನಿರ್ಮಿಸುವ ಕಾಮಗಾರಿಗೆ ಮೀಸಲಿರಿಸಲಾಗಿದ್ದು ಈ ಮೊತ್ತದಲ್ಲಿ ರಸ್ತೆ ನಿರ್ಮಾಣ ಮತ್ತು ವಿದ್ಯುತ್ ಕಾಮಗಾರಿಗೆ ರೂ .5 .447 ಕೋಟಿಗಳಿಂದ ರಸ್ತೆ 
ನಿರ್ಮಾಣವನ್ನು ಲೋಕೋಪಯೋಗಿ ಇಲಾಖೆ ಕೈಗೆತ್ತಿಕೊಂಡಿದ್ದು, ರೂ .4.74 ಕೋಟಿಗಳಿಗೆ ಟೆಂಡರ್‌ ಆಹ್ವಾನಿಸಲಾಗಿತ್ತು , ಟೆಂಡರ್‌ನಲ್ಲಿ ಗುತ್ತಿಗೆದಾರರಿಗೆ 
ರೂ .6.47 ಕೋಟಿಗೆ ಟೆಂಡರನ್ನು ವಹಿಸಿಕೊಡಲಾಗಿರುತ್ತದೆ. ಈಗ ಕಾಮಗಾರಿಯು ಪೂರ್ಣಗೊಂಡಿದ್ದು, ಕಾಮಗಾರಿಯನ್ನು ಪೂರ್ಣಗೊಳಿಸಲು ಆದ ವೆಚ್ಚ 

ಟಿಗಳಾಗಿದೆಯೆಂದು ಇದರಿಂದಾಗಿ ಮೂಲ ಅಂದಾಜಿನ ಮೊತ್ತ ರೂ .5 .447 ಕೋಟಿಗಳಿಂದ ಪರಿಷ್ಕೃತ ಮೊತ್ತವು ರೂ .7 .75 ಕೋಟಿಗೆ 
ಹೆಚ್ಚಾಗಿರುತ್ತದೆ. ಅಂದರೆ ರೂ .2.319 ಕೋಟಿ ಹೆಚ್ಚಾಗಿದೆ. ಇದರಲ್ಲಿ ಟೆಂಡರ್ ಪ್ರಿಮಿಯಂನಿಂದಾಗಿ ರೂ .1.03 ಕೋಟಿ ಹಾಗೂ ಉಳಿದ ರೂ .1.27 ಕೋಟಿಗಳು 
ಈ ಕೆಳಗಿನ ಕಾರಣದಿಂದ ಹೆಚ್ಚುವರಿಯಾಗಿರುತ್ತದೆಂದು ತಿಳಿಸುತ್ತಾ, ಹೆಚ್ಚುವರಿಯ ಮೊತ್ತ ರೂ . 230.00 ಲಕ್ಷಗಳನ್ನು ಬಿಡುಗಡೆ ಮಾಡುವಂತೆ ಕೋರಿರುತ್ತಾರೆ. 

ದಾಸಪ್ಪ ವೃತ್ತದಿಂದ ಅಂಡರ್ ಬ್ರಿಡ್ಜ್‌ವರೆಗೆ ರಸ್ತೆಯ ಎರಡೂ ಬದಿಯಲ್ಲಿ ಅಗಲೀಕರಣಗೊಳಿಸಲು ಸಹಾಯಕ ಪೋಲೀಸ್ 
ಕಮೀಷನರ್ (ಸಂಚಾರಿ ವಿಭಾಗ), ಮೈಸೂರು, ಇವರ ಕೋರಿಕೆಯನ್ವಯ ; 
ಈ ರಸ್ತೆಯ ಸರಪಳಿ 0.00 ದಿಂದ 113 ಮೀ . ವರೆಗೆ ಮೆದು ಮಣ್ಣು ಇದ್ದು , 30 ಸೆಂಮೀ ಆಳದವರೆಗೆ ಮಣ್ಣನ್ನು ತೆಗೆದು 
ಉತ್ತಮ ಗುಣಮಟ್ಟದ ಗ್ರಾವೆಲ್‌ನ್ನು ಅಳವಡಿಸಿ ತದನಂತರ GSB & WMM ಮಾಡಿದ್ದು, ಈ ಗ್ರಾವೆಲ್‌ನ್ನು 

ಅಳವಡಿಸಿರುವುದು; 
iii. ದಿನಾಂಕ: 03. 03.2011 ರಂದು ಮೈಸೂರು ಜಿಲ್ಲಾಧಿಕಾರಿಗಳು ಸ್ಥಳ ಪರಿಶೀಲನೆಯಲ್ಲಿ ತಿಳಿಸಿದಂತೆ ಈ ರಸ್ತೆಯ ಮೊದಲಿನ 

ಮಟ್ಟಕ್ಕಿಂತ 2.5 ಮೀ ರಿಂದ 3.5 ಮೀ .ರವರೆಗೆ ತಗ್ಗಿಸಿರುವುದರಿಂದ, ಈ ರಸ್ತೆಯಿಂದ ಮೆಡಿಕಲ್ ಕಾಲೇಜು ಮಹಿಳಾ 
ಹಾಸ್ಟೆಲ್, ಕೆ.ಆರ್. ಆಸ್ಪತ್ರೆಯ ಡಾಕ್ಟರ್‌ಗಳ ವಸತಿ ನಿಲಯಗಳಿಗೆ ಸಂಪರ್ಕ ಕಲ್ಪಿಸಲು ಹೊಸದಾಗಿ ಸಂಪರ್ಕ ರಸ್ತೆ 
ನಿರ್ಮಿಸಿರುವುದು. 

ಎಲ್‌ಐಸಿ ಕಛೇರಿ ಮತ್ತು ವಿದ್ಯಾರ್ಥಿಗಳ ಹಾಸ್ಟೆಲ್‌ಗಳಿಗೆ ರಸ್ತೆಯಿಂದ ಕಾಂಕ್ರಿಟ್ ಮೆಟ್ಟಿಲುಗಳನ್ನು ಮಾಡಿರುವುದು. 
V, ಸಿಎಫ್‌ಟಿಆರ್‌ಐ ಸಂಸ್ಥೆಗೆ ಹಾಲಿ ಇರುವ ರಸ್ತೆಯನ್ನು ತಗ್ಗಿಸಿ ಹೊಸದಾಗಿ ಇಳಿಜಾರು ರಸ್ತೆಯನ್ನು ನಿರ್ಮಿಸಿರುವುದು. 

_ 5. ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ/ ಲೋಕೋಪಯೋಗಿ ಇಲಾತಿ 
ಕೈಗೆತ್ತಿಕೊಂಡು ಹೆಚ್ಚುವರಿ ಮೊತ್ತಕ್ಕೆ ಕಾರಣರಾಗಿರುವವರನ್ನು ಗುರುತಿಸಿ ಅವರ ವಿರುದ್ಧ ಶಿಸ್ತಿನ ಕ್ರಮ ಜರುಗಿಸುವಂತೆ ಲೋಕೋಪಯೋಗಿ ಇಲಾಖೆಯನ್ನು 
ಕೋರಲಾಗಿತ್ತು . ಮುಖ್ಯ ಇಂಜಿನಿಯರ್, ಸಂಪರ್ಕ ಮತ್ತು ಕಟ್ಟಡ ( ದ), ಬೆಂಗಳೂರು ಇವರಿಂದ ಕೂಲಂಕಷವಾದ ವರದಿಯನ್ನು ಪಡೆದು ಕಾಮಗಾರಿಯ 
ನಿರ್ವಹಣೆಯಲ್ಲಿ ಕರ್ತವ್ಯ ಲೋಪ ಎಸಗಿರುವುದು ಕಂಡುಬಂದಲ್ಲಿ ಅಂತಹವರ ವಿರುದ್ಧ ಶಿಸ್ತಿನ ಕ್ರಮವನ್ನು ಲೋಕೋಪಯೋಗಿ ಇಲಾಖೆಯಿಂದ 
ಜರುಗಿಸಲಾಗುವುದೆಂದು ದಿನಾಂಕ 05.09 .2012 ರ ಟಿಪ್ಪಣಿಯಲ್ಲಿ ಲೋಕೋಪಯೋಗಿ ಇಲಾಖೆಯು ಸ್ಪಷ್ಟಪಡಿಸಿರುತ್ತದೆ. 

6. ಕಾಮಗಾರಿಯು ಈಗಾಗಲೇ ಪೂರ್ಣಗೊಂಡಿದ್ದು ದಿ: 30 - 08 - 2011ರಂದು ವಾಹನ ಸಂಚಾರಕ್ಕೆ ಮುಕ್ತಗೊಳಿಸಿರುವುದರಿಂದ ಪ್ರಸ್ತಾವನೆಯನ್ನು 
ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ .ಮೂಅಇ 58 ರಾರಾಜಿ 2012 , ಬೆಂಗಳೂರು ದಿನಾಂಕ 18.01.2013 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಮೈಸೂರು- ಚಾಮರಾಜನಗರ ರೈಲು ಮಾರ್ಗದ ಮಾಂಡೋವಿಮೋಟರ್ ಬಳಿಯಿರುವ 
ಎಲ್. ಸಿ . ಸಂಖ್ಯೆ 758 ರ ರಸ್ತೆ ಕೆಳಸೇತುವೆ ಅಗಲೀಕರಣದ ಕೂಡು ರಸ್ತೆಯ ನಿರ್ಮಾಣದ ಅಂದಾಜು ಮೊತ್ತ ರೂ .7.23 ಕೋಟಿಗಳಿಂದ ಅಂದಾಜು ಮೊತ್ತ 
ರೂ .10 .58 (ರೂಪಾಯಿ ಹತ್ತು ಕೋಟಿ ಐವತ್ತೆಂಟು ಲಕ್ಷಗಳು ಮಾತ್ರ) ಕೋಟಿಗಳ ಪರಿಷ್ಕೃತ ಅಂದಾಜಿಗೆ ಸರ್ಕಾರವು ಆಡಳಿತಾತ್ಮಕ ಅನುಮೋದನೆಯನ್ನು 


ನೀಡಿದೆ. 


2. ರೂ .230.00 ಲಕ್ಷಗಳನ್ನು (ರೂಪಾಯಿ ಇನ್ನೂರ ಮುವತ್ತು ಲಕ್ಷಗಳು ಮಾತ ) ಕಾರ್ಯಪಾಲಕ ಅಭಿಯಂತರರು, ಲೋಕೋಪಯೋಗಿ, 
ಬಂದರು ಹಾಗೂ ಒಳನಾಡು ಜಲಸಾರಿಗೆ ಇಲಾಖೆ, ಮೈಸೂರು ವಿಭಾಗ, ಇವರಿಗೆ ಬಿಡುಗಡೆ ಮಾಡಿದೆ. 

3. ಈ ವೆಚ್ಚವನ್ನು 2012 - 13 ನೇ ಸಾಲಿನ ಆಯವ್ಯಯದ ಲೆಕ್ಕ ಶೀರ್ಷಿಕೆ "5465 - 01 - 190 - 3 - 04 -( ಯೋಜನೆ) - 211 - ಕೆ- ರೈಡ್ - ಆರ್‌ಓಬಿ | 
ಆರ್‌ಯುಬಿ - ಬಂಡವಾಳ " ಇದರಡಿಯಲ್ಲಿ ಒದಗಿಸಿರುವ ರೂ .40.00 ಕೋಟಿಗಳ ಅನುದಾನದಿಂದ ಭರಿಸತಕ್ಕದ್ದು. 

4, ಈ ಮೊತ್ತವನ್ನು ಕಾರ್ಯಪಾಲಕ ಅಭಿಯಂತರರು, ಲೋಕೋಪಯೋಗಿ, ಬಂದರು ಹಾಗೂ ಒಳನಾಡು ಜಲಸಾರಿಗೆ ಇಲಾಖೆ, ಮೈಸೂರು 
ವಿಭಾಗ, ಮೈಸೂರು ಇವರು ಜಿಲ್ಲಾ ಖಜಾನೆ ಮೈಸೂರು ಇಲ್ಲಿ ಡ್ರಾ ಮಾಡಲು ಅಧಿಕರಿಸಿದೆ. ಉಪ ನಿರ್ದೇಶಕರು, ಎನ್ . ಎಂ . ಸಿ. ಬೆಂಗಳೂರು, ಇವರು 


ಆರ್ 


೯೫೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 


ಭಾಗ ೧ 


ಕಾರ್ಯಪಾಲಕ ಅಭಿಯಂತರರು, ಲೋಕೋಪಯೋಗಿ, ಬಂದರು ಹಾಗೂ ಒಳನಾಡು ಜಲಸಾರಿಗೆ ಇಲಾಖೆ , ಮೈಸೂರು ವಿಭಾಗ, ಮೈಸೂರು ಇವರ 
ಖಾತೆಗೆ ಅಪ್‌ಲೋಡ್ ಮಾಡುವುದು. ಕಾರ್ಯಪಾಲಕ ಅಭಿಯಂತರರು, ಲೋಕೋಪಯೋಗಿ, ಬಂದರು ಹಾಗೂ ಒಳನಾಡು ಜಲಸಾರಿಗೆ ಇಲಾಖೆ, 
ಮೈಸೂರು ವಿಭಾಗ, ಮೈಸೂರು ಇವರು ಉಪಯೋಗಿತಾ ಪ್ರಮಾಣ ಪತ್ರವನ್ನು ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 

5. ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂ : FD 1107 Exp -1/ 12 , ದಿನಾಂಕ: 03 -11- 2012ರಲ್ಲಿ ನೀಡಿರುವ ಸಹಮತಿಯನ್ವಯ 
ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್ . ಜೆ. ಸಂಪತ್ ಕುಮಾರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR. 417 

ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ . 
ಮೂಲಸೌಲಭ್ಯ ಅಭಿವೃದ್ಧಿ ಸಚಿವಾಲಯ 
ವಿಷಯ: ಬೀದರ್ ನಗರದಲ್ಲಿ ರೈಲ್ವೆ ಲೆವೆಲ್ ಕ್ರಾಸಿಂಗ್ ಸಂಖ್ಯೆ . 43A ರ ಬದಲಿಗೆ ( ಅಶೋಕಹೋಟೆಲ್ ಹತ್ತಿರ ) ರಸ್ತೆ 

ಕೆಳ ಸೇತುವೆಯ ಕೂಡು ರಸ್ತೆಯನ್ನು ನಿರ್ಮಾಣ ಮಾಡಲು ಹಣ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ.ಮೂಅಇ 51 ರಾರಾಜಿ 2011 ದಿನಾಂಕ 27.04.2012 . 

2 . ಮುಖ್ಯ ಅಭಿಯಂತರರು , ಸಂಪರ್ಕ ಮತ್ತು ಕಟ್ಟಡ ( ಉತ್ತರ ), ಧಾರವಾಡ ಇವರ ಪತ್ರ ಸಂಖ್ಯೆ. 

ಸಿಇಎನ್ / ಲೆಪಶಾ - 2 /2011 - 12 ದಿನಾಂಕ 31.01. 2013. 
ಪ್ರಸ್ತಾವನೆ : 
ಮೇಲೆ ಓದಲಾದ ಕ್ರ. ಸಂ . (1) ರ ಸರ್ಕಾರದ ಆದೇಶದಲ್ಲಿ ಬೀದರ್ ನಗರದಲ್ಲಿನ ರೈಲು ಮಾರ್ಗದ ಮಧ್ಯದಲ್ಲಿ ಬರುವ ಲೆವೆಲ್ ಕ್ರಾಸಿಂಗ್ 

ಹತ್ತಿರ) ರ ಬದಲಿಗೆ ರಸ್ತೆ ಕೆಳಸೇತುವೆಯ ಕೂಡು ರಸ್ತೆಯ ನಿರ್ಮಾಣದ ಕಾಮಗಾರಿಯನ್ನು ಲೋಕೋಪಯೋಗಿ, 
ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆಯಿಂದ ಕೈಗೆತ್ತಿಕೊಳ್ಳಲು ರೂ .580 .00 (ರೂಪಾಯಿ ಐನೂರ ಎಂಬತ್ತು ಲಕ್ಷಗಳು ಮಾತ್ರ) ಲಕ್ಷಗಳ 
ಅಂದಾಜು ವೆಚ್ಚಕ್ಕೆ ಭೂಸ್ವಾಧೀನ ವೆಚ್ಚವನ್ನು ಹೊರತುಪಡಿಸಿ ರಾಜ್ಯ ಹಾಗೂ ರೈಲ್ವೆ ಮಂತ್ರಾಲಯ ಶೇಕಡ 50:50 ರಷ್ಟು ವೆಚ್ಚ ಭರಿಸಲು ಆಡಳಿತಾತ್ಮಕ 
ಅನುಮೋದನೆಯನ್ನು ನೀಡಲಾಗಿದೆ. 

2. ಮೇಲೆ ಓದಲಾದ ಕ್ರ. ಸಂ .(2 ) ರ ಪತ್ರದಲ್ಲಿ ಮುಖ್ಯ ಅಭಿಯಂತರರು, ಸಂಪರ್ಕ ಮತ್ತು ಕಟ್ಟಡ (ಉತ್ತರ) ಲೋಕೋಪಯೋಗಿ, ಬಂದರು 
ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ ಧಾರವಾಡ ಇವರು ತಮ್ಮ ಪ್ರಸ್ತಾವನೆಯಲ್ಲಿ ಬೀದರ್ ನಗರದಲ್ಲಿ ರೈಲ್ವೆ ಎಲ್.ಸಿ.ಸಂಖ್ಯೆ . 43 ಎ ( ಅಶೋಕ 
ಹೋಟೆಲ್ ಹತ್ತಿರ) ರ ಬದಲಿಗೆ ರಸ್ತೆ ಕೆಳ ಸೇತುವೆ ಕೂಡು ರಸ್ತೆ ನಿರ್ಮಾಣ ಹಾಗೂ ಯುಟಿಲಿಟಿ ಸ್ಥಳಾಂತರ ಕಾಮಗಾರಿಗಳಿಗೆ ರಾಜ್ಯ ಸರ್ಕಾರದ ಪಾಲು 
ರೂ .391.185 ಲಕ್ಷಗಳನ್ನು ಬಿಡುಗಡೆ ಮಾಡುವಂತೆ ಕೋರಿರುತ್ತಾರೆ. 

3. ರೈಲ್ವೆ ಲೆವೆಲ್ ಕ್ರಾಸಿಂಗ್ ಸಂಖ್ಯೆ. 43 ಎ ರ ಬದಲಿಗೆ ( ಅಶೋಕ ಹೋಟೆಲ್ ಹತ್ತಿರ ) ರಸ್ತೆ ಕೆಳಸೇತುವೆಯ ಕೂಡು ರಸ್ತೆಯ ನಿರ್ಮಾಣಕ್ಕೆ 
ಭೂಸ್ವಾಧೀನ ವೆಚ್ಚ ಹಾಗೂ ಯುಟಿಲಿಟಿ ಸ್ಥಳಾಂತರಿಸುವ ಕಾಮಗಾರಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಯುಟಿಲಿಟಿಗಳನ್ನು ಸ್ಥಳಾಂತರಗೊಳಿಸಿದ ನಂತರ 
ಉಳಿದ ನಿರ್ಮಾಣ ಕಾರ್ಯವನ್ನು ಕೈಗೆತ್ತಿಕೊಳ್ಳಬೇಕಾಗಿರುತ್ತದೆ. 
Name of the work 

Amount GoK share MoR share 
No. 
Land acquisition 

2 ,02,36 , 800 | 2,02 ,36, 800 
GESCOM Poles 

1 , 20 , 000 

60,000 60, 000 
Water supply lines 

30, 00, 000 15, 00, 000 15, 00,000 
| 4 . Telecom Optical Cable 

5,00 ,000 2,50, 000 2, 50, 000 
Total 

2,38,56 , 800 | 2, 20,46,800 18,10,000 
4. ಮುಖ್ಯ ಅಭಿಯಂತರರು, ಸಂಪರ್ಕ ಮತ್ತು ಕಟ್ಟಡ (ಉತ್ತರ), ಧಾರವಾಡ ಇವರ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ 
ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ .ಮೂಅಇ 15 ರಾರಾಹೆ 2013 , ಬೆಂಗಳೂರು, ದಿನಾಂಕ 13.02 .2013 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನಲೆಯಲ್ಲಿ, ಬೀದರ್ ನಗರದಲ್ಲಿನ ರೈಲು ಮಾರ್ಗದ ಮಧ್ಯದಲ್ಲಿ ಬರುವ ಲೆವೆಲ್ ಕ್ರಾಸಿಂಗ್ ಸಂಖ್ಯೆ. 
43A ರಲ್ಲಿ ( ಅಶೋಕ ಹೋಟೆಲ್ ಹತ್ತಿರ) ರಸ್ತೆ ಕೆಳಸೇತುವೆಯ ಕೂಡು ರಸ್ತೆಯ ನಿರ್ಮಾಣದ ಕಾಮಗಾರಿಯನ್ನು ಲೋಕೋಪಯೋಗಿ, ಬಂದರು ಮತ್ತು 
ಒಳನಾಡು ಜಲಸಾರಿಗೆ ಇಲಾಖೆಯಿಂದ ಕೈಗೆತ್ತಿಕೊಳ್ಳಲು ಭೂಸ್ವಾಧೀನ ವೆಚ್ಚ ಮತ್ತು ಯುಟಿಲಿಟಿ ಸ್ಥಳಾಂತರಕ್ಕಾಗಿ ರೂ .2,20,46 ,800 .00 ( ಎರಡು ಕೋಟಿ 
ಇಪ್ಪತ್ತು ಲಕ್ಷ ನಲವತ್ತಾರು ಸಾವಿರದ ಎಂಟು ನೂರು ರೂಪಾಯಿಗಳು ಮಾತ್ರ) ಗಳನ್ನು ಕಾರ್ಯಪಾಲಕ ಅಭಿಯಂತರರು, ಲೋಕೋಪಯೋಗಿ, ಬಂದರು 
ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ , ಬೀದರ್‌ ವಿಭಾಗ, ಬೀದರ್ ಇವರಿಗೆ ಬಿಡುಗಡೆ ಮಾಡಲಾಗಿದೆ. 

2. ಈ ವೆಚ್ಚವನ್ನು 2012 - 13ನೇ ಸಾಲಿನ ಆಯವ್ಯಯದ ಲೆಕ್ಕ ಶೀರ್ಷಿಕೆ "5465 - 01 -190 -3 - 04( ಯೋಜನೆ) - 211 - ಕೆ -ರೈಡ್ 
ಆರ್‌ಓಬಿ/ ಆರ್‌ಯುಬಿ - ಬಂಡವಾಳ " ಇದರಡಿಯಲ್ಲಿ ರಸ್ತೆ ಮೇಲು ಸೇತುವೆ/ಕೆಳಸೇತುವೆಗಳ ನಿರ್ಮಾಣಕ್ಕೆ ಒದಗಿಸಿರುವ ಅನುದಾನದಿಂದ ಭರಿಸತಕ್ಕದ್ದು. 


Sl. 


1 , 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 


೯೫೯ 


3. ಈ ಮೊತ್ತವನ್ನು ಕಾರ್ಯಪಾಲಕ ಅಭಿಯಂತರರು, ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ಬೀದರ್ 
ವಿಭಾಗ, ಬೀದರ್ ಇವರು ಜಿಲ್ಲಾ ಖಜಾನೆ, ಬೀದರ್ ಇಲ್ಲಿ ಡ್ರಾ ಮಾಡಲು ಅಧೀಕರಿಸಿದೆ. ಉಪ ನಿರ್ದೇಶಕರು , ಎನ್. ಎಂ . ಸಿ, ಬೆಂಗಳೂರು ಇವರು 
ಕಾರ್ಯಪಾಲಕ ಅಭಿಯಂತರರು , ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ಬೀದರ್‌ ವಿಭಾಗ ಇವರ ಖಾತೆಗೆ ಅಪ್‌ಲೋಡ್ 
ಮಾಡುವುದು. ಈ ಹಣವನ್ನು ಕಾಮಗಾರಿಗೆ ವೆಚ್ಚ ಮಾಡಿ ಉಪಯೋಗಿತಾ ಪ್ರಮಾಣ ಪತ್ರ ಹಾಗೂ ಕಾಮಗಾರಿಯ ಭೌತಿಕ ಪ್ರಗತಿಯ ವಿವರಗಳನ್ನು 
ಫೋಟೋದೊಂದಿಗೆ ಕಾರ್ಯಪಾಲಕ ಅಭಿಯಂತರರು, ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ಬೀದರ್ ವಿಭಾಗ, 
ಬೀದರ್ ಇವರು ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 

4 . ಈ ಆದೇಶವನ್ನು ಸಂಖ್ಯೆ : ಆಇ 4 ಟಿಎಫ್ ಪಿ 2012 ದಿನಾಂಕ 27.04.2012 ಮತ್ತು ಸಂಖ್ಯೆ ಆಇ 8 ಟಿಎಫ್ ಪಿ 2012 ದಿನಾಂಕ 
04.10.2012ರಲ್ಲಿ ಸರ್ಕಾರದ ಇಲಾಖಾ ಪಧಾನ ಕಾರ್ಯದರ್ಶಿ /ಕಾರ್ಯದರ್ಶಿಗಳಿಗೆ ಪತ್ಯಾಯೋಜಿಸಿರುವ ಆರ್ಥಿಕ ಅ 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್ . ಜೆ. ಸಂಪತ್ ಕುಮಾರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR. 418 

ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ. 
ಮೂಲಸೌಲಭ್ಯ ಅಭಿವೃದ್ಧಿ ಸಚಿವಾಲಯ 
ವಿಷಯ : ತುಮಕೂರು ನಗರದ ಶೆಟ್ಟಿಹಳ್ಳಿ ರೈಲು ನಿಲ್ದಾಣದ ಹತ್ತಿರ ಬರುವ ಎಲ್.ಸಿ ಸಂಖ್ಯೆ 40 ರಲ್ಲಿ ಕನಿಷ್ಠ ಮಟ್ಟದ ರಸ್ತೆ ಕೆಳ 

ಸೇತುವೆ ಹಾಗೂ ಕೂಡು ರಸ್ತೆ ನಿರ್ಮಾಣದ ಕಾಮಗಾರಿಗೆ ರಾಜ್ಯ ಸರ್ಕಾರದ ಶೇಕಡ 50 ರಷ್ಟು ಹಣವನ್ನು ಬಿಡುಗಡೆ 

ಮಾಡುವ ಬಗ್ಗೆ. 
ಓದಲಾಗಿದೆ: 1. ದಿನಾಂಕ 6.1.2009 ರಂದು ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ 

ನಡೆದ ರಸ್ತೆ ಕೆಳ /ಮೇಲು ಸೇತುವೆಗಳ ಚಾಲನಾ ಸಮಿತಿ ಸಭೆ. 
2 . ಸರ್ಕಾರದ ಅ. ಸ. ಪ. ಸಂಖ್ಯೆ ಮೂಅಇ 34 ರಾರಾಹೆ 09, ದಿನಾಂಕ 31.12.2010. 
3. ಪತ್ರ ಸಂಖ್ಯೆ ಡಬ್ಲೂ .352 /ಸಿಎನ್/ ಬಿಎನ್ ಸಿ/ ಟಿಕೆ ಎಲ್. ಸಿ 40 ಆರ್‌. ಯುಬಿ, ದಿನಾಂಕ 7.1.2011 , ಮುಖ್ಯ 

ಇಂಜಿನಿಯರ್‌, ನೈರುತ್ಯ ರೈಲ್ವೆ, ಬೆಂಗಳೂರು, ಇವರಿಂದ. 
4. ಸರ್ಕಾರದ ಪತ್ರ ಸಂಖ್ಯೆ: ಮೂಅಇ 23 ರಾರಾಜಿ 2011ರ ದಿನಾಂಕ 1.6. 2011. 
5. ಪತ್ರ ಸಂ : ತುನಪಾ / ಸಕಾಅ/ ಅಂಡರ್‌ಪಾಸ್:480 / 1- 12 , ದಿನಾಂಕ 10.6.2011 , ಆಯುಕ್ತರು, ತುಮಕೂರು 

ನಗರಾಭಿವೃದ್ಧಿ ಪ್ರಾಧಿಕಾರ, ತುಮಕೂರು. 

ಪತ ಸಂ : ಟಿಯುಡಿಎ/ ಸಕಾಅ/ ಅಂಡರ್ ಪಾಸ್/ 2010 - 11/ 1700 , ದಿನಾಂಕ : 18 - 12 -2010 , ಆಯುಕ್ತರು, 
- ತುಮಕೂರು ನಗರಾಭಿವೃದ್ಧಿ ಪ್ರಾಧಿಕಾರ, ತುಮಕೂರು. 

ದಿನಾಂಕ 09.01. 2012 ರ ಸಭೆಯ ನಡೆವಳಿ. 
8. ಪತ್ರ ಸಂಖ್ಯೆ ನಅಇ 360 ಬೆಂರೂಪ್ರಾ 2010 ದಿನಾಂಕ 21.03 .2012 . 

9. ಸರ್ಕಾರಿ ಆದೇಶ ಸಂಖ್ಯೆ ನಅಇ 360 ಬೆಂರೂಪ್ರಾ 2016 ದಿನಾಂಕ 16 .07.2012 . 
ಪ್ರಸ್ತಾವನೆ: 

ಮೇಲೆ ಓದಲಾದ ಕ. ಸಂ (1) ರ ಚಾಲನಾ ಸಮಿತಿ ಸಭೆಯಲ್ಲಿ ತುಮಕೂರು ನಗರದ ಶೆಟ್ಟಿಹಳ್ಳಿ ರೈಲು ನಿಲ್ದಾಣದ ಹತ್ತಿರ ಬರುವ ಎಲ್.ಸಿ 
ಸಂಖ್ಯೆ 40 ರಲ್ಲಿ ಕನಿಷ್ಠ ಮಟ್ಟದ ರಸ್ತೆ ಕೆಳ ಸೇತುವೆಯನ್ನು ನಿರ್ಮಿಸಲು ನಿರ್ಣಯಿಸಲಾಗಿತ್ತು. 

2. ಮೇಲೆ ಓದಲಾದ ಕ್ರಸಂ (2) ರ ಪತದಲ್ಲಿ ಚಾಲನಾ ಸಮಿತಿ ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯದಂತೆ ಕಾಮಗಾರಿಯನ್ನು ವೆಚ್ಚ ಹಂಚಿಕೆ 
ಆಧಾರದ ಮೇಲೆ ಕೈಗೆತ್ತಿಕೊಳ್ಳುವಂತೆ ಮುಖ್ಯ ಆಡಳಿತಾಧಿಕಾರಿ, ನೈರುತ್ಯ ರೈಲ್ವೆ, ಬೆಂಗಳೂರು ಇವರಿಗೆ ತಿಳಿಸಲಾಗಿತ್ತು. 

3. ಮೇಲೆ ಓದಲಾದ ಕ. ಸಂ (3) ರ ಪತದಲ್ಲಿ ಈ ಕಾಮಗಾರಿಯನ್ನು ವೆಚ್ಚ ಹಂಚಿಕೆ ಆಧಾರದ ಮೇಲೆ ಕೈಗೆತ್ತಿಕೊಳ್ಳಬಹುದೆಂದು ಮುಖ್ಯ 
ಇಂಜಿನಿಯರ್, ನೈರುತ್ಯ ರೈಲ್ವೆ, ಬೆಂಗಳೂರು, ಇವರು ತಿಳಿಸಿರುತ್ತಾರೆ. 

4 . ಮೇಲೆ ಓದಲಾದ ಕ . ಸಂ (4) ರ ಸರ್ಕಾರಿ ಪತದಲ್ಲಿ ಎಲ್ ಸಿ ಸಂಖ್ಯೆ. 40ರ ಬದಲಿಗೆ ರಸ್ತೆ ಕೆಳಸೇತುವೆಯ ನಿರ್ಮಾಣಕ್ಕೆ ತಗಲುವ 
ಶೇ .50 ರಷ್ಟು ವೆಚ್ಚವನ್ನು ತುಮಕೂರು ನಗರಾಭಿವೃದ್ಧಿ ಪ್ರಾಧಿಕಾರವು ಭರಿಸಲು ಸಾಧ್ಯವಿದೆಯೇ ಎಂಬ ಮಾಹಿತಿಯನ್ನು ಕಳುಹಿಸುವಂತೆ ತುಮಕೂರು 
ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರನ್ನು ಕೋರಲಾಗಿತ್ತು. 

5. ಮೇಲೆ ಓದಲಾದ ಕ. ಸಂ (5) ರ ಪತ್ರದಲ್ಲಿ ಆಯುಕ್ತರು, ನಗರಾಭಿವೃದ್ಧಿ ಪ್ರಾಧಿಕಾರ, ತುಮಕೂರು, ಇವರು ರಸ್ತೆ ಮೇಲು ಸೇತುವೆಯ 
ಅಷೋಚ್ ರಸ್ತೆಗೆ ತಗಲುವ ವೆಚ್ಚದಲ್ಲಿ ಶೇ .50 ರಷ್ಟು ಮೊತ್ತವನ್ನು ತುಮಕೂರು ನಗರಾಭಿವೃದ್ಧಿ ಪ್ರಾಧಿಕಾರವು ಭರಿಸಲು ದಿನಾಂಕ 03- 06 - 2011ರಂದು 
ನಗರಾಭಿವೃದ್ಧಿ ಪ್ರಾಧಿಕಾರದ ಸಭೆಯಲ್ಲಿ ಮಂಡಿಸಲಾಗಿತ್ತು , ನಗರಾಭಿವೃದ್ಧಿ ಪ್ರಾಧಿಕಾರವು ಅಂಡರ್ ಪಾಸ್ ಮತ್ತು ಅದಕ್ಕೆ ಕೂಡು ರಸ್ತೆ ನಿರ್ಮಾಣಕ್ಕೆ 
ತಗಲುವ ವೆಚ್ಚದಲ್ಲಿ ಶೇ . 50ರಷ್ಟನ್ನು ಭರಿಸಲು ತೀರ್ಮಾನಿಸಿದೆ ಎಂದು ತಿಳಿಸಿದ್ದಾರೆ. 


೯೬೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 


ಭಾಗ ೧ 


6 . ಮೇಲೆ ಓದಲಾದ ಕ. ಸಂ ( 6) ರ ಪತ್ರದಲ್ಲಿ ಆಯುಕ್ತರು, ನಗರಾಭಿವೃದ್ಧಿ ಪ್ರಾಧಿಕಾರ , ತುಮಕೂರು, ಇವರು ಮಾನ್ಯ ನಗರಾಭಿವೃದ್ಧಿ ಸಚಿವರ 
ಆಪ್ತ ಕಾರ್ಯದರ್ಶಿಗಳಿಗೆ ಬರೆದಿರುವ ಪತ್ರದಲ್ಲಿ ಶೆಟ್ಟಿಹಳ್ಳಿ ರೈಲ್ವೆ ಗೇಟ್ ಎಲ್ಸಿ 40 ರ ಸ್ಥಳದಲ್ಲಿ ಉದ್ದೇಶಿತ ಅಂಡರ್ ಪಾಸ್ ಅತ್ಯಗತ್ಯವಾಗಿದ್ದು 
ರೈಲ್ವೆಯಿಂದಲೇ ಸಮೀಕ್ಷೆ ಮಾಡಿರುವಂತೆ, 1,36 ,000 ಕ್ಕೂ ಹೆಚ್ಚು ವಾಹನಗಳ ಸಂಚಾರವಿರುತ್ತದೆ. ಇಲ್ಲಿ ಕಿರಿದಾದ ರೈಲ್ವೆ ಗೇಟ್ ಇದ್ದು, ವಾಹನಗಳು 
ಸುಲಭವಾಗಿ ಸಂಚರಿಸುವುದು ದುಸ್ಥರವಾಗಿದೆ. ಈ ಭಾಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯ ರೈಲುಗಳು ಸಂಚರಿಸುತ್ತಿದ್ದು, ಪ್ರತಿ ಬಾರಿ ರೈಲ್ವೆ ಗೇಟ್ 
ಮುಚ್ಚಿದಾಗ ಕನಿಷ್ಠ 10 - 15 ನಿಮಿಷಗಳಿಂದ ಒಂದು ಗಂಟೆಯವರೆಗೆ ಕಾಲ ವ್ಯಯವಾಗುತ್ತದೆ. ಈ ಭಾಗದಲ್ಲಿ ಅಂಡರ್ ಪಾಸ್ ನಿರ್ಮಾಣ ಮಾಡಲು 
ಸಾರ್ವಜನಿಕರು ತೀವವಾಗಿ ಒತ್ತಾಯಿಸುತ್ತಿದ್ದಾರೆಂದು ತುಮಕೂರಿನ ಎಲ್. ಸಿ. ಸಂ .41 ಉಪ್ಪಾರಹಳ್ಳಿ ಜಾಗದಲ್ಲಿ ರೈಲ್ವೆ ಮೇಲು ಸೇತುವೆ ನಿರ್ಮಾಣವಾಗುತ್ತಿದ್ದು, 
ರೈಲ್ವೆಯು ತೆಗೆದುಕೊಂಡಿರುವ ನಿರ್ಧಾರದಂತೆ ಹಾಗೂ ಮೂಲ ಯೋಜನೆಯಿಂದ ಎಲ್‌ಸಿ - 40ನ್ನು ಮುಚ್ಚಬೇಕಿರುತ್ತದೆ. ಇದರಿಂದ ಸಾರ್ವಜನಿಕರು ಮತ್ತು 
ವಾಹನಗಳ ಸಂಚಾರ ಹೆಚ್ಚಾಗುವುದಲ್ಲದೇ ಜನರ ಅಮೂಲ್ಯವಾದ ಸಮಯ ಅಪವ್ಯಯವಾಗುತ್ತದೆಂದು ಈ ಅಂಡರ್ ಪಾಸ್‌ಗೆ ಅಪ್ರೋಚ್ ರಸ್ತೆ ನಿರ್ಮಾಣ 
ಮಾಡುವ ಸಂಬಂಧ ಯೋಜನಾ ವರದಿಯನ್ನು ಸಿದ್ಧಪಡಿಸಲು ಖಾಸಗಿ ಕಂಪನಿಯವರಿಗೆ ವಹಿಸಿದ್ದು, ಖಾಸಗಿ ಕಂಪನಿಯವರು ತಡೆಗೋಡೆ ಮತ್ತು 
ಅಷೋಚ್ ರಸ್ತೆಗಳ ನಿರ್ಮಾದಣಕ್ಕೆ ರೂ .665.00 ಲಕ್ಷಗಳ ಅಂದಾಜು ಪಟ್ಟಿಯನ್ನು ಸಿದ್ದಪಡಿಸಿ ಪ್ರಾಧಿಕಾರಕ್ಕೆ ಸಲ್ಲಿಸಿರುತ್ತಾರೆ. ಇವುಗಳಲ್ಲದೇ ಅಂಡರ್ ಪಾಸ್ 
ನಿರ್ಮಾಣಕ್ಕೆ ಕೆಲವು ಖಾಸಗಿ ಸ್ವತ್ತುಗಳ ಭೂಸ್ವಾಧೀನಕ್ಕಾಗಿ ಸುಮಾರು ರೂ .150 .00 ಲಕ್ಷಗಳನ್ನು ಅಂದಾಜಿಸಲಾಗಿರುತ್ತದೆ. ಒಟ್ಟಾರೆ ಈ ಯೋಜನೆಯ 
ಅಂದಾಜು ವೆಚ್ಚ ರೂ . 815.00 ಲಕ್ಷಗಳಾಗಿರುತ್ತದೆಂದು ತಿಳಿಸುತ್ತಾ ಈ ಯೋಜನೆಯ ಅನುಷ್ಠಾನಕ್ಕಾಗಿ ರೂ .500 .00 ಲಕ್ಷಗಳ ಅನುದಾನವನ್ನು ಮೂಲಸೌಲಭ್ಯ 
ಅಭಿವೃದ್ಧಿ ಇಲಾಖೆಯಿಂದ ಬಿಡುಗಡೆ ಮಾಡಿಸಲು ಪ್ರಸ್ತಾಪಿಸಿರುತ್ತಾರೆ. 

7. ಮೇಲೆ ಓದಲಾದ ಕ್ರ.ಸಂ .(7) ರ ಸರ್ಕಾರದ ಕಾರ್ಯದರ್ಶಿ, ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯ 
ನಡವಳಿಯಲ್ಲಿ ಈ ಕೆಳಕಂಡಂತೆ ನಿರ್ಣಯಿಸಲಾಗಿದೆ: 

ಕಾಮಗಾರಿಗೆ ಸಂಬಂಧಿಸಿದ DPR (Detail Project Report) ನ್ನು ತುಮಕೂರು ನಗರಾಭಿವೃದ್ಧಿ ಆಯುಕ್ತರು ಪರಿಶೀಲಿಸಿ, 

ದೃಢೀಕರಿಸುವುದು; 
• ಪ್ರಸ್ತಾವನೆಗೆ ನಗರಾಭಿವೃದ್ಧಿ ಇಲಾಖೆಯ ಅನುಮೋದನೆ / ಸಹಮತಿ ಪಡೆಯುವುದು; 

ತುಮಕೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಬಂದಿರುವ ಪ್ರಸ್ತಾವನೆಯ ಅಂದಾಜು ವೆಚ್ಚ ರೂ .8.16 ಕೋಟಿ ಹಣದ ಬಗ್ಗೆ 
ನಗರಾಭಿವೃದ್ಧಿ ಇಲಾಖೆಯ ಸಹಮತಿ ಪಡೆಯುವುದು . 
ಕಾಮಗಾರಿಯು ವೆಚ್ಚ ಹಂಚಿಕೆ ಆಧಾರದ ಮೇಲೆ (50 :50) ತೆಗೆದುಕೊಳ್ಳುವುದರಿಂದ DPR ( Detail Project Report) ಗೆ ತಾಂತ್ರಿಕ 
ಅನುಮತಿಯನ್ನು ಸಹ ಪಡೆಯುವುದು. 
ಯಾವುದೇ ಕಾಮಗಾರಿಯ ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಕಾರ್ಯವಿಧಾನದಲ್ಲಿ ಲೋಪ( procedurallapse) ವಾಗದಂತೆ ಗಮನ 

ಹರಿಸುವುದು; 
• ಈ ಇಲಾಖೆಯ ಪಾಲಿನ ಮೊತ್ತವನ್ನು ಕೆ -ರೈಡ್ ಮೂಲಕ ಬಿಡುಗಡೆ ಮಾಡುವುದು ; 

8. ಮೇಲೆ ಓದಲಾದ ಕ್ರ. ಸಂ .(8) ರ ನಗರಾಭಿವೃದ್ಧಿ ಇಲಾಖೆಯ ಪತ್ರದಲ್ಲಿ ತುಮಕೂರು ನಗರದ ಶೆಟ್ಟಿಹಳ್ಳಿ ರೈಲ್ವೆ ಗೇಟ್ ಬಳಿ ಎಲ್. ಸಿ ಸಂ .40 
ರ ಜಾಗದಲ್ಲಿ ಅಂಡರ್ ಪಾಸ್ ನಿರ್ಮಾಣ ಮಾಡುವ ಕಾಮಗಾರಿಗೆ ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರಗಳ ಕಾಯ್ದೆ 1987 ರ ಕಲಂ 15 (1) ( ಬಿ) 
ರನ್ವಯ ಸರ್ಕಾರದ ಅನುಮತಿಯನ್ನು ತುಮಕೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ನೀಡಿದೆ. 

9. ಮೇಲೆ ಓದಲಾದ ಕ್ರ. ಸಂ .(9) ರ ನಗರಾಭಿವೃದ್ಧಿ ಇಲಾಖೆಯ ಆದೇಶದಲ್ಲಿ ತುಮಕೂರು ನಗರದ ಶೆಟ್ಟಿಹಳ್ಳಿ ರೈಲ್ವೆ ಗೇಟ್ ಬಳಿ ಎಲ್. ಸಿ 
ಸಂ .40 ರ ಜಾಗದಲ್ಲಿ ಅಂಡರ್ ಪಾಸ್ ನಿರ್ಮಾಣ ಮಾಡುವ ಕಾಮಗಾರಿಗೆ ರೂ .816.00 ಲಕ್ಷಗಳ ಅಂದಾಜಿಗೆ ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರಗಳ 
ಕಾಯ್ದೆ 1987 ರ ಕಲಂ 18 (3) ರನ್ವಯ ಸರ್ಕಾರದ ಆಡಳಿತಾತ್ಮಕ ಅನುಮತಿಯನ್ನು ತುಮಕೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ನೀಡಿದೆ. 

10. ತುಮಕೂರು ನಗರದ ಶೆಟ್ಟಿಹಳ್ಳಿ ರೈಲ್ವೆ ಗೇಟ್ ಬಳಿ ಎಲ್. ಸಿ ಸಂ .40 ರ ಜಾಗದಲ್ಲಿ ಅಂಡರ್ ಪಾಸ್ ನಿರ್ಮಾಣ ಮಾಡುವ ಕಾಮಗಾರಿಗೆ 
ಯೋಜನೆಯ ಅಂದಾಜು ವೆಚ್ಚ ರೂ .816.00 ಲಕ್ಷಗಳಲ್ಲಿ ರಾಜ್ಯ ಸರ್ಕಾರದ ಪಾಲಿನ ಶೇಕಡ 50 ರಷ್ಟು ಮೊತ್ತ ರೂ .408.00 ಲಕ್ಷಗಳನ್ನು ತುಮಕೂರು 
ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಬಿಡುಗಡೆ ಮಾಡುವ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ, ಮೂಅಇ 23 ರಾರಾಹೆ 2011, ಬೆಂಗಳೂರು, ದಿನಾಂಕ 27 - 07 - 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ತುಮಕೂರು ನಗರದ ಶೆಟ್ಟಿಹಳ್ಳಿ ರೈಲು ನಿಲ್ದಾಣದ ಹತ್ತಿರ ಬರುವ ಎಲ್.ಸಿ ಸಂಖ್ಯೆ 40 ರಲ್ಲಿ 
ಕನಿಷ್ಠ ಮಟ್ಟದ ರಸ್ತೆ ಕೆಳ ಸೇತುವೆ ಮತ್ತು ಅಪ್ರೋಚ್ ರಸ್ತೆಯನ್ನು ತುಮಕೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಕೈಗೆತ್ತಿಕೊಳ್ಳಲು ಕಾಮಗಾರಿಯ ಒಟ್ಟು 
ಅಂದಾಜು ವೆಚ್ಚ ರೂ .816.00 ಲಕ್ಷಗಳಲ್ಲಿ ರಾಜ್ಯ ಸರ್ಕಾರದ ಪಾಲಿನ ಶೇ .50 ರಷ್ಟು ಮೊತ್ತ ರೂ .408 .00 ಲಕ್ಷಗಳನ್ನು ( ನಾಲ್ಕುನೂರಾ ಎಂಟು ಲಕ್ಷ 
ರೂಪಾಯಿಗಳು ಮಾತ) 2012 - 2013 ನೇ ಸಾಲಿನ ಆಯವ್ಯಯದ ಲೆಕ್ಕ ಶೀರ್ಷಿಕೆ "5465 - 01 -190 - 3 - 04 - ( ಯೋಜನೆ) - 211 - ಕೆ -ರೈಡ್ ಬಂಡವಾಳ " 
ಇದರಡಿಯಲ್ಲಿ ರಸ್ತೆ ಮೇಲುಸೇತುವೆ/ಕೆಳಸೇತುವೆಗಳ ನಿರ್ಮಾಣಕ್ಕೆ ಒದಗಿಸಿರುವ ರೂ .40.00 ಕೋಟಿಗಳ ಮೊತ್ತದಿಂದ ಈ ಕೆಳಕಂಡ ಷರತ್ತಿಗಳಿಗೊಳಪಟ್ಟು 
ಬಿಡುಗಡೆ ಮಾಡಿದೆ: 

• ಯೋಜನೆಗೆ ಕಾಲಮಿತಿಯನ್ನು ನಿಗದಿಪಡಿಸಿ ಆ ಅವಧಿಯೊಳಗೆ ಕಾಮಗಾರಿಯನ್ನು ಪೂರ್ಣಗೊಳಿಸತಕ್ಕದ್ದು ; 
• ಕಾಮಗಾರಿಯಲ್ಲಿ ಹೆಚ್ಚಳ | ಪರಿಷ್ಕೃತ ಅಂದಾಜು ವೆಚ್ಚವನ್ನು ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆಯು ಪರಿಗಣಿಸುವುದಿಲ್ಲ. 

ಒಂದು ವೇಳೆ ಕಾಮಗಾರಿಯನ್ನು ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸದಿದ್ದಲ್ಲಿ ಕಾಮಗಾರಿಗೆ ತಗಲುವ ವೆಚ್ಚ ಹೆಚ್ಚಳವನ್ನು ತುಮಕೂರು 
ನಗರಾಭಿವೃದ್ಧಿ ಪ್ರಾಧಿಕಾರವೇ ಮೊತ್ತವನ್ನು ಭರಿಸತಕ್ಕದ್ದು. 
ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳುವಾಗ ಕೆಟಿಪಿಪಿ ಕಾಯ್ದೆಯನ್ನು ಕಡ್ಡಾಯವಾಗಿ ಪಾಲಿಸತಕ್ಕದ್ದು. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 


೯೬೧ 


ಆಯುಕ್ತರು, ತುಮಕೂರು ನಗರಾಭಿವೃದ್ಧಿ ಪ್ರಾಧಿಕಾರ , ತುಮಕೂರು ಇವರು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿರುವ ಪಾಲಿನ ಮೊತ್ತದ 

ಬಳಕೆ ಪ್ರಮಾಣ ಪತ್ರ ಮತ್ತು ಕಾಮಗಾರಿಯ ಭೌತಿಕ ಪ್ರಗತಿಯ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು . 

2 . ಈ ಮೊತ್ತವನ್ನು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ , ಕೆ -ರೈಡ್, ಬೆಂಗಳೂರು ಇವರು ಪೇಯಿಸ್ ರಸೀದಿಯ ಮೂಲಕ ಸರ್ಕಾರದ ಅಧೀನ 
ಕಾರ್ಯದರ್ಶಿ , ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ ಇವರ ಮೇಲು ರುಜುವಿನೊಂದಿಗೆ ರಾಜ್ಯ ಹುಜೂರು ಖಜಾನೆ, ಬೆಂಗಳೂರು ಇವರಿಂದ ಪಡೆದು 
ಆಯುಕ್ತರು, ತುಮಕೂರು ನಗರಾಭಿವೃದ್ಧಿ ಪ್ರಾಧಿಕಾರ, ತುಮಕೂರು ಇವರಿಗೆ ನೀಡತಕ್ಕದ್ದು . 

3. ಈ ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆ. ಎಫ್‌ಡಿ 4 ಟಿಎಫ್ ಪಿ 2012 ದಿನಾಂಕ 27.04 .2012 ರಂದು ಸರ್ಕಾರದ ಪ್ರಧಾನ 
ಕಾರ್ಯದರ್ಶಿ /ಕಾರ್ಯದರ್ಶಿಯವರಿಗೆ ಪ್ರತ್ಯಾಯೋಜಿಸಿರುವ ಅಧಿಕಾರದನ್ವಯ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಸ್ . ಜೆ. ಸಂಪತ್ ಕುಮಾರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR.421 

ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ. 
ಮೂಲಸೌಲಭ್ಯ ಅಭಿವೃದ್ಧಿ ಸಚಿವಾಲಯ 
ವಿಷಯ : ಶಿವಮೊಗ್ಗ ನಗರದ ರೈಲು ಮಾರ್ಗದಲ್ಲಿ ಬರುವ ಎಲ್. ಸಿ.ಸಂಖ್ಯೆ 48 ರ ಬದಲಿಗೆ ರಸ್ತೆ ಮೇಲು ಸೇತುವೆಯ 

ಅಚ್ರಸ್ತೆ ನಿರ್ಮಾಣದ ಕಾಮಗಾರಿಗೆ ಹಣ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಪತ ಸಂ : ಮೂಅಇ 103 ರಾರಾಹೆ 06 , ದಿ: 4 - 7 -2008. 

2 . ಸರ್ಕಾರದ ಆದೇಶ ಸಂ : ಮೂಅಇ 17 ರಾರಾಹೆ 10, ದಿ : 12 - 03 - 2010. 
3. ಸರ್ಕಾರದ ಆದೇಶ ಸಂ : ಮೂಅಇ 17 ರಾರಾಹೆ 10, ದಿ: 14 - 07 - 2010. 
4 . ಪತ ಸಂ : ಕಾಇ೦ / ಲೋಣ/ ವಿ . ವಿ. ಶಿ/ ೮. ಶಾ / ಆರ್. ಓ . ಬಿ./ 10 -11 ದಿನಾಂಕ: ಇಲ್ಲ, ಕಾರ್ಯಪಾಲಕ 

ಅಭಿಯಂತರರು, ಲೋ . ಬಂ . ಮತ್ತು ಒ. ಜ. ಸಾ ಇಲಾಖೆ, ವಿಶೇಷ ವಿಭಾಗ, ಶಿವಮೊಗ್ಗ. 
5. ಸರ್ಕಾರದ ಆದೇಶ ಸಂ : ಮೂಅಇ 17 ರಾರಾಹಿ 10, ದಿ: 30 -10 - 2010 . 
6. ಸರ್ಕಾರದ ಆದೇಶ ಸಂ : ಮೂಅಇ 17 ರಾರಾಹೆ 10, ದಿ : 26 - 12 - 2011. 
7. ಪತ್ರ ಸಂ : ಸಂಕದ: ಸೋಶಿವೃ: ರೈಸುಕಾ: ಶಿವಿವಿ : ಅನುದಾನ : 2011 - 12 , ದಿ : 08 - 12 - 2011ರ ಮುಖ್ಯ 

ಇಂಜಿನಿಯರ್, ಸಂಪರ್ಕ ಮತ್ತು ಕಟ್ಟಡ( ದ), ಲೋಕೋಪಯೋಗಿ ಇಲಾಖೆ, ಬೆಂಗಳೂರು. 
8. ಪತ ಸಂ : W / 352 / CN/ BNC ದಿನಾಂಕ: 27 - 06 - 2012, ನೈರುತ್ಯ ರೈಲ್ವೆ ವಲಯದ ಮುಖ್ಯ 

ಆಡಳಿತಾಧಿಕಾರಿಯವರ ಕಛೇರಿಯ ಪತ. 
ಪ್ರಸ್ತಾವನೆ : 

ಮೇಲೆ ಓದಲಾದ ಕಮ ಸಂ . (1) ರ ಸರ್ಕಾರಿ ಪತದಲ್ಲಿ ಶಿವಮೊಗ್ಗ ನಗರದ ರೈಲು ಮಾರ್ಗದಲ್ಲಿ ಬರುವ ಎಲ್.ಸಿ.ಸಂಖ್ಯೆ 48 ರ ಬದಲಿಗೆ ರಸ್ತೆ 
ಮೇಲು ಸೇತುವೆ ಹಾಗೂ ಅಪ್ರೋಚ್ ರಸ್ತೆ ನಿರ್ಮಾಣಕ್ಕೆ ತಗಲುವ ಒಟ್ಟು ವೆಚ್ಚ ರೂ .18.19 ಕೋಟಿಗಳ ಪರಿಷ್ಕೃತ ಅಂದಾಜಿಗೆ ತಗಲುವ ಒಟ್ಟು ಮೊತ್ತದ 
ಶೇ .50ರಷ್ಟನ್ನು ರೈಲ್ವೆಯಿಂದ ಪಡೆಯುವ ಷರತ್ತಿಗೊಳಪಟ್ಟು ಕಾಮಗಾರಿಯನ್ನು ಲೋಕೋಪಯೋಗಿ ಇಲಾಖೆಯಿಂದ ಕೈಗೆತ್ತಿಕೊಳ್ಳಲು ಆಡಳಿತಾತ್ಮಕ 
ಅನುಮೋದನೆಯನ್ನು ನೀಡಲಾಗಿತ್ತು. 

2) ಮೇಲೆ ಓದಲಾದ ಕಮ ಸಂ . ( 2)ರಿಂದ (6) ರ ಸರ್ಕಾರಿ ಆದೇಶಗಳಲ್ಲಿ ಎಲ್.ಸಿ ಸಂಖ್ಯೆ 48 ರಲ್ಲಿ ರಸ್ತೆ ಮೇಲು ಸೇತುವೆಗೆ ಕೂಡು ರಸ್ತೆ 
ನಿರ್ಮಿಸುವ ಕಾಮಗಾರಿಯ ನಿರ್ಮಾಣಕ್ಕಾಗಿ ರಾಜ್ಯ ಸರ್ಕಾರದ ಪಾಲಿನ ಮೊತ್ತ ರೂ .10 .00 ಕೋಟಿಗಳನ್ನು ಬಿಡುಗಡೆ ಮಾಡಲಾಗಿದೆ ( ಈ ಮೊತ್ತದಲ್ಲಿ 
ರೂ .3.00 ಕೋಟಿಯನ್ನು ರಾಜ್ಯ ಸರ್ಕಾರವು ರೈಲ್ವೆಯವರಿಗೆ ಬಿಡುಗಡೆ ಮಾಡಬೇಕಾದ ಮೊತ್ತವನ್ನು ಲೋಕೋಪಯೋಗಿ ಇಲಾಖೆಗೆ ಬಿಡುಗಡೆ 
ಮಾಡಲಾಗಿದೆ), ಲ್ಯಾಪ್ ಆಗಿರುವ ಮೊತ್ತ ರೂ .1,46,23,079 .00ಗಳು ಅಂದರೆ ರೂ .7,00,000.00 (-) ರೂ .1,46,23,079.00ಗಳನ್ನು ಕಳೆದಲ್ಲಿ ರೂ .5.54 
ಕೋಟಿಯನ್ನು ಬಿಡುಗಡೆ ಮಾಡಿದಂತಾಗಿದೆ. 

3) ಮೇಲೆ ಓದಲಾದ ಕ್ರ. ಸಂ . (7) ಮುಖ್ಯ ಇಂಜಿನಿಯರ್ ( ದಕ್ಷಿಣ), ಸಂಪರ್ಕ ಮತ್ತು ಕಟ್ಟಡ, ಬೆಂಗಳೂರು ಇವರ ಪತ್ರದಲ್ಲಿ ಕಾಮಗಾರಿಯು 
ಪ್ರಗತಿಯಲ್ಲಿದ್ದು ಕೆಲವೊಂದು ಉಪಕರಣಗಳ ಬೆಲೆಯಲ್ಲಿ ಹಾಗೂ ವಿನ್ಯಾಸದಲ್ಲಿ ಬದಲಾವಣೆಯಾಗಿರುವ ಹಿನ್ನೆಲೆಯಲ್ಲಿ ವೆಚ್ಚದಲ್ಲಿ ಹೆಚ್ಚಳವಾಗಿರುವುದರಿಂದ 
ಕಾಮಗಾರಿಯ ಮೊತ್ತ ರೂ .10 .88 ಕೋಟಿಗಳಿಂದ ರೂ . 16 .40 ಕೋಟಿಗಳಿಗೆ ಅಂದಾಜನ್ನು ಪರಿಷ್ಕರಿಸಲಾಗಿದೆಯೆಂದು ಹಾಗೂ ಪರಿಷ್ಕರಣೆಯಿಂದ 
ಹೆಚ್ಚಳವಾಗಿರುವ ಮೊತ್ತದಲ್ಲಿ ರಾಜ್ಯ ಸರ್ಕಾರದ ಪಾಲಿನ ಮೊತ್ತವನ್ನು ಬಿಡುಗಡೆ ಮಾಡುವಂತೆ ಕೋರಿದ್ದಾರೆ. 

4. ಮೇಲೆ ಓದಲಾದ ಕ್ರ. ಸಂ . (8) ರ ಪತ್ರದಲ್ಲಿ ಲೋಕೋಪಯೋಗಿ ಇಲಾಖೆಯ ಮುಖ್ಯ ಇಂಜಿನಿಯರ್, ( ದಕ್ಷಿಣ ) ಇವರು ಸಲ್ಲಿಸಿದ ಪರಿಷ್ಕೃತ 
ಅಂದಾಜಿನಲ್ಲಿ ರೂ .14.94 ಕೋಟಿಗಳಿಗೆ ನೈರುತ್ಯ ರೈಲ್ವೆಯ ಮುಖ್ಯ ಇಂಜಿನಿಯರ್‌ರವರು ಒಪ್ಪಿಗೆಯನ್ನು ಸೂಚಿಸಿರುತ್ತಾರೆ . 

5. ಮೇಲೆ ಓದಲಾದ ಕ್ರ. ಸಂ .(7) ರ ಮುಖ್ಯ ಇಂಜಿನಿಯರ್ ( ದಕ್ಷಿಣ), ಸಂಪರ್ಕ ಮತ್ತು ಕಟ್ಟಡ, ಬೆಂಗಳೂರು ಇವರು ಸಲ್ಲಿಸಿದ ಪ್ರಸ್ತಾವನೆಯನ್ನು 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ ರಚಿಸಿರುವ ವೆಚ್ಚ 
ಹೆಚ್ಚಳದ ಸಮಿತಿಯ ಮುಂದೆ ದಿ: 27 - 06 - 2012ರಂದು ಮಂಡಿಸಲಾಗಿತ್ತು. ಸಮಿತಿಯಲ್ಲಿ ಈ ಕೆಳಕಂಡಂತೆ ನಿರ್ಣಯ ಕೈಗೊಳ್ಳಲಾಗಿದೆ. 


೧ 


೯೬೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 


ಭಾಗ ೧ 


Cost as agreed to by MOR 
50 % of service road cost 


Rs. 1, 360 .00 lakhs 
Rs. 26 .00 lakhs 


Box Drain 


Rs. 208 .00 lakhs 


Total 


Rs.1 ,494 lakhs 


GoK share Rs 747 lakhs 

MoR share Rs 747 lakhs 
It was recommended that the remaining amount of Rs . 146 lakhs will be borne by GoK alone. It was also decided and agreed 
that the bridge and approaches should be completed in all aspects by 30th September 2012 and opened to traffic . 

6. ವೆಚ್ಚ ಹೆಚ್ಚಳದ ಸಮಿತಿಯು ನಿರ್ಣಯಿಸಿದಂತೆ ಪರಿಷ್ಕೃತ ಅಂದಾಜಿನಲ್ಲಿ ರಾಜ್ಯ ಸರ್ಕಾರದ ಪಾಲಿನ ಮೊತ್ತ 
ರೂ .747. 00 + ರೂ .146 .00 = ರೂ .893.00 ಲಕ್ಷಗಳು , ರಾಜ್ಯ ಸರ್ಕಾರವು ಈ ಕಾಮಗಾರಿಗೆ ಈಗಾಗಲೇ ರೂ .554.00 ಲಕ್ಷಗಳನ್ನು ಬಿಡುಗಡೆ ಮಾಡಿರುವ 
ಮೊತ್ತವನ್ನು ಕಳೆದು ರೂ .339 .00 ಲಕ್ಷಗಳನ್ನು ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆಗೆ ಬಿಡುಗಡೆ ಮಾಡಬೇಕಾಗಿರುತ್ತದೆ. 
7. ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ.ಮೂಅಇ 17 ರಾರಾಜಿ 2010, ಬೆಂಗಳೂರು ದಿನಾಂಕ: 20 - 11 - 2012 . 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಶಿವಮೊಗ್ಗ ನಗರದ ರೈಲು ನಿಲ್ದಾಣದ ಹತ್ತಿರ ಬರುವ ಎಲ್. ಸಿ.ಸಂಖ್ಯೆ 48ರ ಬದಲಿಗೆ 
ರಸ್ತೆ ಮೇಲು ಸೇತುವೆಯ ಅಪ್ರೋಚ್ ರಸ್ತೆ ನಿರ್ಮಾಣದ ಕಾಮಗಾರಿಯ ಮೊತ್ತ ರೂ .10.88 ಕೋಟಿಗಳಿಂದ (ರೂಪಾಯಿ ಹತ್ತು ಕೋಟಿ ಎಂಬತ್ತೆಂಟು 
ಲಕ್ಷಗಳು ಮಾತ್ರ) ಪರಿಷ್ಕೃತ ಅಂದಾಜು ರೂ .16 .40 ಕೋಟಿಗಳ (ರೂಪಾಯಿ ಹದಿನಾರು ಕೋಟಿ ನಲವತ್ತು ಲಕ್ಷಗಳು ಮಾತ್ರ) ಮೊತ್ತಕ್ಕೆ ಆಡಳಿತಾತ್ಮಕ 
ಅನುಮೋದನೆಯನ್ನು ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು ನೀಡಲಾಗಿದೆ: 

• ಇನ್ನು ಮುಂದೆ ಈ ಕಾಮಗಾರಿಯಲ್ಲಿ ಆಗುವ ಯಾವುದೇ ಪರಿಷ್ಕೃತ ಅಂದಾಜನ್ನು ಸರ್ಕಾರವು ಪರಿಗಣಿಸುವುದಿಲ್ಲ. 
• ಕಾಮಗಾರಿಯನ್ನು ನಿಗಧಿತ ಅವಧಿಯೊಳಗೆ ಪೂರ್ಣಗೊಳಿಸತಕ್ಕದ್ದು. 
• ಕಾಮಗಾರಿಯನ್ನು ನಿಗಧಿತ ಅವಧಿಯೊಳಗೆ ಪೂರ್ಣಗೊಳಿಸದಿದ್ದಲ್ಲಿ ಸಂಬಂಧಪಟ್ಟ ಲೋಕೋಪಯೋಗಿ ಇಲಾಖೆಯ 

ಅಧಿಕಾರಿಗಳು ಜವಾಬ್ದಾರರಾಗುತ್ತಾರೆ. 
• ಪ್ರಸ್ತುತ ಬಿಡುಗಡೆ ಮಾಡುವ ಮೊತ್ತವನ್ನು ಬೇರೆ ಕಾಮಗಾರಿಗೆ ಉಪಯೋಗಿಸತಕ್ಕದ್ದಲ್ಲ. 

2. ಪರಿಷ್ಕೃತ ಅಂದಾಜಿನಿಂದ ರಾಜ್ಯ ಸರ್ಕಾರದ ಹೆಚ್ಚುವರಿ ಪಾಲಿನ ಮೊತ್ತ ರೂ .339.00 ಲಕ್ಷಗಳಲ್ಲಿ ರೂ .200.00 ಲಕ್ಷಗಳನ್ನು (ರೂಪಾಯಿ 
ಇನ್ನೂರು ಲಕ್ಷಗಳು ಮಾತ) ಕಾರ್ಯಪಾಲಕ ಅಭಿಯಂತರರು, ಲೋಕೋಪಯೋಗಿ, ಬಂದರು ಹಾಗೂ ಒಳನಾಡು ಜಲಸಾರಿಗೆ ಇಲಾಖೆ , ಶಿವಮೊಗ್ಗ 
ವಿಶೇಷ ವಿಭಾಗ ಇವರಿಗೆ ಬಿಡುಗಡೆ ಮಾಡಿದೆ . 

3. ಈ ವೆಚ್ಚವನ್ನು 2012 -13 ನೇ ಸಾಲಿನ ಆಯವ್ಯಯದ ಲೆಕ್ಕ ಶೀರ್ಷಿಕೆ "5465 - 01 -190 - 3 - 04 -(ಯೋಜನೆ) - 211- ಕೆ -ರೈಡ್ - ಆರ್‌ಓಬಿ | 
ಆರ್‌ಯುಬಿ - ಬಂಡವಾಳ" ಇದರಡಿಯಲ್ಲಿ ರಸ್ತೆ ಮೇಲುಸೇತುವೆ ಕೆಳಸೇತುವೆಗಳ ನಿರ್ಮಾಣಕ್ಕೆ ಒದಗಿಸಿರುವ ಅನುದಾನದಿಂದ ಭರಿಸತಕ್ಕದ್ದು . 

4, ಈ ಮೊತ್ತವನ್ನು ಕಾರ್ಯಪಾಲಕ ಅಭಿಯಂತರರು, ಲೋಕೋಪಯೋಗಿ, ಬಂದರು ಹಾಗೂ ಒಳನಾಡು ಜಲಸಾರಿಗೆ ಇಲಾಖೆ, ಶಿವಮೊಗ್ಗ 
ವಿಶೇಷ ವಿಭಾಗ, ಇವರು ಜಿಲ್ಲಾ ಖಜಾನೆ ಶಿವಮೊಗ್ಗ ಇಲ್ಲಿ ಡ್ರಾ ಮಾಡಲು ಅಧಿಕರಿಸಿದೆ. ಉಪ ನಿರ್ದೇಶಕರು , ಎನ್. ಎಂ . ಸಿ. ಬೆಂಗಳೂರು, ಇವರು 
ಕಾರ್ಯಪಾಲಕ ಅಭಿಯಂತರರು, ಲೋಕೋಪಯೋಗಿ, ಬಂದರು ಹಾಗೂ ಒಳನಾಡು ಜಲಸಾರಿಗೆ ಇಲಾಖೆ, ಶಿವಮೊಗ್ಗ ವಿಶೇಷ ವಿಭಾಗ, ಇವರ ಖಾತೆಗೆ 
ಅಪ್‌ಲೋಡ್ ಮಾಡುವುದು. ಈ ಹಣವನ್ನು ಕಾಮಗಾರಿಗೆ ವೆಚ್ಚ ಮಾಡಿ ಉಪಯೋಗಿತಾ ಪ್ರಮಾಣ ಪತ್ರ ಹಾಗೂ ಕಾಮಗಾರಿಯ ಭೌತಿಕ ಪ್ರಗತಿಯ 
ವಿವರಗಳನ್ನು ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 

5 , ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂ : FD 894 Exp- 1 2012 , ದಿನಾಂಕ: 10 .08.2012 ಮತ್ತು ಲೋಕೋಪಯೋಗಿ, 
ಬಂದರು ಹಾಗೂ ಒಳನಾಡು ಜಲಸಾರಿಗೆ ಇಲಾಖೆಯ ಟಿಪ್ಪಣಿ ಸಂ : ಲೋಣ 45 ಸಿಬಿಆರ್ 2012 , ದಿ: 05 - 09 - 2012ರ ಟಿಪ್ಪಣಿಯಲ್ಲಿ ನೀಡಿರುವ 
ಸಹಮತಿಯ ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಎಸ್. ಜೆ. ಸಂಪತ್ ಕುಮಾರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR423 

ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ. 
ಮೂಲಸೌಲಭ್ಯ ಅಭಿವೃದ್ಧಿ ಸಚಿವಾಲಯ 
ವಿಷಯ : ಹಾವೇರಿ ತಾಲ್ಲೂಕು ಎಕ್ಕುಂಬಿ - ಮೊಳಕಾಲೂರ ರೈಲು ಮಾರ್ಗದಲ್ಲಿನ ಎಲ್ಸಿ ಸಂಖ್ಯೆ - 237ರ ಬದಲಾಗಿ ರಸ್ತೆ 

ಮೇಲು ಸೇತುವೆಯ ಅಪ್ರೋಚ್ ರಸ್ತೆ ನಿರ್ಮಾಣಕ್ಕೆ ಹಣ ಬಿಡುಗಡೆ ಮಾಡುವ ಬಗ್ಗೆ . 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂ . ಲೋಇ 30 ಸಿಬಿಆರ್ 2010 ದಿನಾಂಕ 04 - 08 - 2010. 

2. ಸರ್ಕಾರದ ಆದೇಶ ಸಂ . ಲೋಇ 222 ಸಿಎನ್‌ಹೆಚ್ 2010 ದಿನಾಂಕ 16 - 11 -2010. 
3. ಸರ್ಕಾರದ ಆದೇಶ ಸಂಖ್ಯೆ . ಮೂಅಇ 122 ರಾರಾಜಿ 2009, ಬೆಂಗಳೂರು, ದಿನಾಂಕ 16 -07 -2011 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 


೯೬೩ 


ಸರ್ಕಾರಿ ಆದೇಶ ಸಂಖ್ಯೆ , ಮೂಅಇ 122 ರಾರಾಹ 2009, ಬೆಂಗಳೂರು, ದಿನಾಂಕ 30 - 08 - 2011 . 
5. ಸರ್ಕಾರದ ಪತ ಸಂ : ಮೂಅಇ 112 ರಾರಾಜಿ 2009 ದಿನಾಂಕ: 23 - 09 - 2011 . 
6. ಸರ್ಕಾರಿ ಆದೇಶ ಸಂಖ್ಯೆ . ಮೂಅಇ 122 ರಾರಾಜಿ 2009, ಬೆಂಗಳೂರು, ದಿನಾಂಕ: 15 - 12 - 2011. 
7. ಸರ್ಕಾರಿ ಆದೇಶ ಸಂಖ್ಯೆ, ಮೂಅಇ 122 ರಾರಾಜಿ 2009, ಬೆಂಗಳೂರು, ದಿನಾಂಕ: 23 - 02 - 2012 . 
8. ಪತ ಸಂ : ಕಾನಿಇ0/ ಲೋಇಹಾ/ ಲೋಣ/ ಎಬಿ - 4 / 2011 - 20121881, ದಿನಾಂಕ: 04 - 08 - 2012 

ಕಾರ್ಯನಿರ್ವಾಹಕ ಅಭಿಯಂತರರು, ಲೋಕೋಪಯೋಗಿ, ಬಂದರು ಹಾಗೂ ಒಳನಾಡು ಜಲಸಾರಿಗೆ 

ಇಲಾಖೆ, ಹಾವೇರಿ ವಿಭಾಗ , ಹಾವೇರಿ. 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ. ಸಂ (1) ರ ಆದೇಶದಲ್ಲಿ ಹಾವೇರಿ ತಾಲ್ಲೂಕು ಎಕ್ಕುಂಬಿ - ಮೊಳಕಾಲ್ಲೂರ ರೈಲು ಮಾರ್ಗದಲ್ಲಿ ಬರುವ ಎಲ್‌ಸಿ ಸಂಖ್ಯೆ - 
237 ರ ಬದಲಾಗಿ ರಸ್ತೆ ಮೇಲು ಸೇತುವೆಯ ಅಪ್ರೋಚ್ ರಸ್ತೆ ನಿರ್ಮಾಣಕ್ಕೆ ಮೆ . ರೈಟ್ಸ್ ಸಂಸ್ಥೆಯು ತಯಾರಿಸಿರುವ ರೂ .23.00 ಕೋಟಿಗಳ ಅಂದಾಜು 
ವೆಚ್ಚದಲ್ಲಿ ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ ಹಾಗೂ ರೈಲ್ವೆ ಮಂತ್ರಾಲಯ ಶೇಕಡ 50:50ರಷ್ಟು ವೆಚ್ಚವನ್ನು ಭರಿಸುವ ಷರತ್ತಿಗೊಳಪಟ್ಟು ಲೋಕೋಪಯೋಗಿ 
ಇಲಾಖೆಯು ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿದೆ. 

2 . ಮೇಲೆ ಓದಲಾದ ಕ. ಸಂ ( 2) ರ ಆದೇಶದಲ್ಲಿ ಲೋಕೋಪಯೋಗಿ ಇಲಾಖೆಯು ಕಾಮಗಾರಿಯನ್ನು ರೂ .22.01 ಕೋಟಿಗಳಿಗೆ ಗುತ್ತಿಗೆಯನ್ನು 
ಗುತ್ತಿಗೆದಾರರಾದ ಶ್ರೀ ರಾಜಣ್ಣ ಶಿವಕುಮಾರ್, ಇವರಿಗೆ ವಹಿಸಿದೆ. 

3. ಮೇಲೆ ಓದಲಾದ ಕ. ಸಂ 3, 4, 6 ಮತ್ತು 7 ರ ಸರ್ಕಾರಿ ಆದೇಶಗಳಲ್ಲಿ ಕಮವಾಗಿ ರೂ .500.00, ರೂ .300.00, ರೂ .77.20 ಹಾಗೂ 
ರೂ .272.80 ಲಕ್ಷಗಳನ್ನು ಅಂದರೆ ಒಟ್ಟು ರೂ .11.50/ - (ರೂಪಾಯಿ ಹನ್ನೊಂದು ಕೋಟಿ ಐವತ್ತು ಲಕ್ಷಗಳು ಮಾತ್ರ) ಕೋಟಿಗಳನ್ನು ಕಾರ್ಯನಿರ್ವಾಹಕ 
ಅಭಿಯಂತರರು, ಲೋಕೋಪಯೋಗಿ, ಬಂದರು ಹಾಗೂ ಒಳನಾಡು ಜಲಸಾರಿಗೆ ಇಲಾಖೆ, ಹಾವೇರಿ ಇವರಿಗೆ ಬಿಡುಗಡೆ ಮಾಡಲಾಗಿದೆ. ಈ ಮೊತ್ತದಲ್ಲಿ 
ಭೂಸ್ವಾಧೀನ ವೆಚ್ಚ ರೂ .108.10 ಲಕ್ಷಗಳು ಸೇರಿರುತ್ತದೆ. 

4 . ಮೇಲೆ ಓದಲಾದ ಕ . ಸಂ . (8) ರ ಪತದಲ್ಲಿ ಕಾರ್ಯನಿರ್ವಾಹಕ ಇಂಜಿನಿಯರ್, ಲೋಕೋಪಯೋಗಿ, ಬಂದರು ಹಾಗೂ ಒಳನಾಡು 
ಜಲಸಾರಿಗೆ ಇಲಾಖೆ, ಹಾವೇರಿ ವಿಭಾಗ, ಹಾವೇರಿ ಇವರು ಅಪ್ರೋಚ್ ನಿರ್ಮಾಣ ಕಾಮಗಾರಿಯು ಇಲ್ಲಿಯವರೆಗೆ ಎಲ್ಲಾ ಪಿಯರ್ ಮತ್ತು ಪಿಯರ್ ಕ್ಯಾಪ 
ಮತ್ತು 36ನಂ. ಗರ್ಡರ್ ಮತ್ತು 9 ಡೆಕ್ ಸ್ಲಾಬ್ ಕೆಲಸ ಮುಗಿದಿರುತ್ತದೆಂದು ಬಾಕಿ ಉಳಿದ ಹಾವೇರಿ ಕಡೆಗೆ ಇರುವ ಗರ್ಡರ್ ಮತ್ತು ಡೆಕ್ ಸ್ಲಾಬ್ ಕೆಲಸ 
ಪ್ರಗತಿಯಲ್ಲಿದ್ದು 385ಮೀ ಸರ್ವೀಸ್ ರಸ್ತೆ ಡಾಂಬರೀಕರಣ ಮತ್ತು ಸಿಮೆಂಟ್ ಕಾಂಕ್ರೀಟ್ ಚರಂಡಿ ಹಾಗೂ 180ಮೀ ಕಾಂಕ್ರೀಟ್ ರಿಟರ್ನ ವಾಲ್ ಕೆಲಸ, 
ವಿದ್ಯುತ್ ಲೈನ್ ಶಿಪ್ಪಿಂಗ್ ಅಬಟ್‌ಮೆಂಟ್ ಮತ್ತು ಪಿಯರ್‌ 19ರ ಹೆಚ್‌ಟಿ/ಎಲ್ಟಿ ಲೈನ್ ನಾಲ್ಕು ದಾರಿ ಕೇಬಲ್ ಅಳವಡಿಸುವ ಕೆಲಸ ಹಾಗೂ 200ಮೀ 
ನೀರಿನ ಪೈಪ್ ಲೈನ್ ಅಳವಡಿಸುವ ಕೆಲಸಗಳು ಮುಗಿದಿದ್ದು ಕಾಮಗಾರಿಯು ವೇಗದ ಪ್ರಗತಿಯಲ್ಲಿದ್ದು ಗುತ್ತಿಗೆದಾರರಿಗೆ ಹಣ ಪಾವತಿಸಲು ರಾಜ್ಯ ಸರ್ಕಾರದ 
ಪಾಲಿನ ಮೊತ್ತ ರೂ .58.60 ಲಕ್ಷಗಳನ್ನ ಬಿಡುಗಡೆ ಮಾಡುವಂತೆ ಕೋರಿದ್ದಾರೆ. 
6. ಪಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ.ಮೂಅಇ 122 ರಾರಾಹ 2009, ಬೆಂಗಳೂರು, ದಿನಾಂಕ: 25 -10 -2012. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಹಾವೇರಿ ತಾಲ್ಲೂಕು ಎಕ್ಕುಂಬಿ - ಮೊಳಕಾಲ್ಲೂರ ರೈಲು ಮಾರ್ಗದಲ್ಲಿ ಬರುವ ಎಲ್‌ಸಿ 
ಸಂಖ್ಯೆ 237ರ ಬದಲಾಗಿ ರಸ್ತೆ ಮೇಲು ಸೇತುವೆಯ ಅಪ್ರೋಚ್ ರಸ್ತೆ ನಿರ್ಮಾಣದ ಕಾಮಗಾರಿಗೆ ರಾಜ್ಯ ಸರ್ಕಾರದ ಪಾಲಿನ ಬಾಕಿ ಮೊತ್ತ (ಶೇಕಡ 
50ರಷ್ಟು) ರೂ .54. 00 ಲಕ್ಷಗಳನ್ನು (ರೂಪಾಯಿ ಐವತ್ತ ನಾಲ್ಕು ಲಕ್ಷಗಳು ಮಾತ) ಕಾರ್ಯಪಾಲಕ ಅಭಿಯಂತರರು, ಲೋಕೋಪಯೋಗಿ ಬಂದರು 
ಹಾಗೂ ಒಳನಾಡು ಜಲಸಾರಿಗೆ ಇಲಾಖೆ, ಹಾವೇರಿ ವಿಭಾಗ, ಹಾವೇರಿ ಇವರಿಗೆ ಬಿಡುಗಡೆ ಮಾಡಿದೆ. 

2. ಈ ಮೊತ್ತವನ್ನು 2012 -13ನೇ ಸಾಲಿನ ಆಯವ್ಯಯದ ಲೆಕ್ಕ ಶೀರ್ಷಿಕೆ "5465- 01- 190- 3 - 04 -( ಯೋಜನೆ)- 211 -ಕೆ -ರೈಡ್ ಬಂಡವಾಳ" 
ಇದರ ಅಡಿಯಲ್ಲಿ ರಸ್ತೆ ಮೇಲುಸೇತುವೆ / ಕೆಳಸೇತುವೆಗಳ ನಿರ್ಮಾಣಕ್ಕೆ ಒದಗಿಸಿರುವ ಅನುದಾನದಲ್ಲಿ ಭರಿಸತಕ್ಕದ್ದು. 

3. ಈ ಮೊತ್ತವನ್ನು ಕಾರ್ಯಪಾಲಕ ಅಭಿಯಂತರರು , ಲೋಕೋಪಯೋಗಿ ಬಂದರು ಹಾಗೂ ಒಳನಾಡು ಜಲಸಾರಿಗೆ ಇಲಾಖೆ, ಹಾವೇರಿ 
ವಿಭಾಗ, ಇವರು ಜಿಲ್ಲಾ ಖಜಾನೆ ಹಾವೇರಿ ಇಲ್ಲಿ ಡ್ರಾ ಮಾಡಲು ಅಧಿಕರಿಸಿದೆ. ಉಪ ನಿರ್ದೇಶಕರು, ಎನ್. ಎಂ . ಸಿ. ಬೆಂಗಳೂರು, ಇವರು ಕಾರ್ಯಪಾಲಕ 
ಅಭಿಯಂತರರು, ಲೋಕೋಪಯೋಗಿ ಬಂದರು ಹಾಗೂ ಒಳನಾಡು ಜಲಸಾರಿಗೆ ಇಲಾಖೆ, ಹಾವೇರಿ ವಿಭಾಗ, ಇವರ ಖಾತೆಗೆ ಅಪ್‌ಲೋಡ್ 
ಮಾಡುವುದು . ಈ ಹಣವನ್ನು ಯೋಜನೆಗೆ ವೆಚ್ಚ ಮಾಡಿ ಉಪಯೋಗಿತಾ ಪ್ರಮಾಣ ಪತ್ರವನ್ನು ಕಾರ್ಯಪಾಲಕ ಅಭಿಯಂತರರು ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 

4, ಮುಖ್ಯ ಇಂಜಿನಿಯರ್, ಲೋಕೋಪಯೋಗಿ ಇಲಾಖೆ, ಸಂಪರ್ಕ ಮತ್ತು ಕಟ್ಟಡ (ಉತ್ತರ) ಧಾರವಾಡ / ಕಾರ್ಯಪಾಲಕ ಅಭಿಯಂತರರು, 
ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ಹಾವೇರಿ ವಿಭಾಗ, ಹಾವೇರಿ ಇವರು ಕಾಮಗಾರಿಯ ಭೌತಿಕ ಪ್ರಗತಿಯ 
ವಿವರಗಳು/ ಅನುದಾನದ ವೆಚ್ಚದ ವಿವರಗಳನ್ನು ಸರ್ಕಾರಕ್ಕೆ ತಪ್ಪದೆ ಸಲ್ಲಿಸತಕ್ಕದ್ದು. 

5. ಈ ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆ: FD 4 TFP 2012 ದಿನಾಂಕ 27.04.2012 ಮತ್ತು ಸಂಖ್ಯೆ: FD 8 TFP 2012 ದಿನಾಂಕ 
04 .10.2012ರಲ್ಲಿ ಇಲಾಖಾ ಪ್ರಧಾನ ಕಾರ್ಯದರ್ಶಿ / ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಿರುವ ಆರ್ಥಿಕ ಅಧಿಕಾರದನ್ವಯ ಹೆ 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್ . ಜೆ. ಸಂಪತ್ ಕುಮಾರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR .425 

ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ. 


04 ] 


೯೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 

ಭಾಗ ೧ 
ಮೂಲಸೌಲಭ್ಯ ಅಭಿವೃದ್ಧಿ ಸಚಿವಾಲಯ 
ವಿಷಯ : ಪಾಂಡವಪುರ ರೈಲು ನಿಲ್ದಾಣದ ಹತ್ತಿರ ಬರುವ ಎಲ್.ಸಿ ಸಂ : 95 ರ ಬದಲಿಗೆ ರಸ್ತೆ ಮೇಲು ಸೇತುವೆ ಮತ್ತು 

ಕೂಡು ರಸ್ತೆ ನಿರ್ಮಾಣಕ್ಕೆ ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ . 
ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂಖ್ಯೆ . ಮೂಅಇ 57 ರಾರಾಜಿ 2009 ದಿನಾಂಕ 31.05.2011. 

2. ಸರ್ಕಾರಿ ಆದೇಶ ಸಂಖ್ಯೆ . ಮೂಅಇ 63 ರಾರಾಜಿ 2007 ದಿನಾಂಕ 16.06. 2009. 
3. ಸರ್ಕಾರಿ ಆದೇಶ ಸಂಖ್ಯೆ , ಮೂಅಇ 63 ರಾರಾಜಿ 2007 ದಿನಾಂಕ 07.06.2011. 
4. ಸರ್ಕಾರಿ ಆದೇಶ ಸಂಖ್ಯೆ . ಮೂಅಇ 63 ರಾರಾಜಿ 2007 ದಿನಾಂಕ 19 .11 .2011. 
5 , ದಿ:13 - 04 - 2012ರಂದು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಲೋಕೋಪಯೋಗಿ ಇಲಾಖೆ ಇವರ 

ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯ ನಡವಳಿಗಳು . 
6. ಮುಖ್ಯ ಇಂಜಿನಿಯರ್, ಸಂಪರ್ಕ ಮತ್ತು ಕಟ್ಟಡಗಳು ( ದಕ್ಷಿಣ), ಬೆಂಗಳೂರು ಇವರ ಪತ್ರ ಸಂಖ್ಯೆ , ಸಂಕದ : 

ಸೇಮ್ಮೆ : ಪಾಪುರ : ರಮೇಸೇ : ಲೆಕ್ರಾ 95 , ಕೂಡು ರಸ್ತೆ : 119 - 4.5 : 2012 -13, ದಿನಾಂಕ: 10 - 05 - 2012 . 
ಪ್ರಸ್ತಾವನೆ : 

ಪಾಂಡವಪುರ ರೈಲು ನಿಲ್ದಾಣದ ಹತ್ತಿರ ಬರುವ ಎಲ್. ಸಿ ಸಂ : 95 ರ ಬದಲಿಗೆ ರಸ್ತೆ ಮೇಲು ಸೇತುವೆ ಮತ್ತು ಕೂಡು ರಸ್ತೆಯ ನಿರ್ಮಾಣವನ್ನು 
ವೆಚ್ಚ ಹಂಚಿಕೆ ಆಧಾರದ ಮೇಲೆ ಅಂದಾಜು ವೆಚ್ಚ ರೂ .16.94 ಕೋಟಿಗಳಲ್ಲಿ ನಿರ್ಮಿಸಲಾಗುತ್ತಿದ್ದು ಈ ಕಾಮಗಾರಿಯನ್ನು ಸಂಪೂರ್ಣವಾಗಿ ರೈಲ್ವೆಯು 
ಸೇತುವೆ ನಿರ್ಮಾಣ ಮತ್ತು ಕೂಡು ರಸ್ತೆ ನಿರ್ಮಾಣ ಒಳಗೊಂಡಿದೆ) ನಿರ್ವಹಿಸಲಾಗುತ್ತಿದೆ ( ನೈರುತ್ಯ ರೈಲ್ವೆಯ ಪಾಲು ರೂ .6 ,08,36 ,114 .00ಗಳು ಮತ್ತು 
ರಾಜ್ಯ ಸರ್ಕಾರದ ಪಾಲು ರೂ .10 ,85 ,63,626.00ಗಳು). ಜನರಲ್ ಅಬ್ಸ್ಟಾಕ್ಸ್‌ಗೆ ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ ಹಾಗೂ ನೈರುತ್ಯ ರೈಲ್ವೆಯು 
ಜಂಟಿಯಾಗಿ ಸಹಿ ಮಾಡಲಾಗಿದೆ . 

2. ಮೇಲೆ ಓದಲಾದ ಕ್ರ. ಸಂ . (1) ರ ಸರ್ಕಾರದ ಆದೇಶದಲ್ಲಿ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿರುವ ಲೆವೆಲ್ ಕ್ರಾಸಿಂಗ್‌ಗಳ ಬದಲಾಗಿ ರಸ್ತೆ ಮೇಲು ಸೇತುವೆ/ 
ರಸ್ತೆ ಕೆಳ ಸೇತುವೆ ನಿರ್ಮಾಣ ಮಾಡುವ ಸಂಬಂಧ ಅನುಬಂಧ -1 ರ ಕ್ರಮ ಸಂಖ್ಯೆ (2) ರಲ್ಲಿ ಪಾಂಡವಪುರ ರೈಲು ನಿಲ್ದಾಣದ ಹತ್ತಿರ ಬರುವ ಎಲ್. ಸಿ 
ಸಂ : 95 ರ ಬದಲಿಗೆ ರಸ್ತೆ ಮೇಲು ಸೇತುವೆ ಮತ್ತು ಕೂಡು ರಸ್ತೆಯ ನಿರ್ಮಾಣದ ವೆಚ್ಚ ರೂ .9.00 ಕೋಟಿಗಳಿಗೆ ಅನುಮೋದನೆಯನ್ನು ನೀಡಲಾಗಿದೆ 
( ರೈಲ್ವೆಯ ಪಿಂಕ್ ಬುಕ್‌ನಲ್ಲಿ ಟೋಕನ್ ಅಡ್ವಾನ್ಸ್ ಒದಗಿಸಿ ಕಾಮಗಾರಿ ಮಂಜೂರು ಮಾಡಿರುವಂತೆ). 

3 . ಮೇಲೆ ಓದಲಾದ ಕ್ರ. ಸಂ . ( 2) ರ ಆದೇಶದಲ್ಲಿ ಪಾಂಡವಪುರ ರೈಲು ನಿಲ್ದಾಣದ ಹತ್ತಿರ ಬರುವ ಎಲ್. ಸಿ ಸಂ : 95 ರ ಬದಲಿಗೆ ರಸ್ತೆ ಮೇಲು 
ಸೇತುವೆ ಮತ್ತು ಕೂಡು ರಸ್ತೆ ನಿರ್ಮಾಣದ ಕಾಮಗಾರಿಗೆ ಭೂಸ್ವಾಧೀನ ಪರಿಹಾರದ ಮೊತ್ತ ರೂ .42 .64 ಲಕ್ಷಗಳನ್ನು ಕಾರ್ಯಪಾಲಕ ಅಭಿಯಂತರರು, 
ಲೋಕೋಪಯೋಗಿ ಇಲಾಖೆ, ಮಂಡ್ಯ ವಿಭಾಗ, ಮಂಡ್ಯ ಇವರಿಗೆ ಬಿಡುಗಡೆ ಮಾಡಲಾಗಿದೆ. 

4. ಮೇಲೆ ಓದಲಾದ ಕ್ರ. ಸಂ . (3) ರ ಸರ್ಕಾರದ ಆದೇಶದಲ್ಲಿ ಪಾಂಡವಪುರ ರೈಲು ನಿಲ್ದಾಣದ ಹತ್ತಿರ ಬರುವ ಎಲ್.ಸಿ ಸಂ : 95 ರ ಬದಲಿಗೆ 
ರಸ್ತೆ ಮೇಲು ಸೇತುವೆ ಮತ್ತು ಕೂಡು ರಸ್ತೆ ನಿರ್ಮಾಣದ ಕಾಮಗಾರಿಯ ಭೂಸ್ವಾಧೀನ/ ಯುಟಿಲಿಟಿ ಸ್ಥಳಾಂತರ/ ಖಾಲಿ ನಿವೇಶನ ಭೂಸ್ವಾಧೀನ 
ಪರಿಹಾರಕ್ಕಾಗಿ ರೂ .1,04, 46, 104 /- ಗಳನ್ನು ಉಪ ವಿಭಾಗಾಧಿಕಾರಿ ಹಾಗೂ ವಿಶೇಷ ಭೂಸ್ವಾಧೀನಾಧಿಕಾರಿ, ಪಾಂಡವಪುರ ಉಪ ವಿಭಾಗ , ಪಾಂಡವಪುರ, 
ಇವರಿಗೆ ಬಿಡುಗಡೆ ಮಾಡಲಾಗಿದೆ. 

5. ಮೇಲೆ ಓದಲಾದ ಕ್ರ. ಸಂ . (4)ರ ಸರ್ಕಾರಿ ಆದೇಶದಲ್ಲಿ ಪಾಂಡವಪುರ ರೈಲು ನಿಲ್ದಾಣದ ಹತ್ತಿರ ಬರುವ ಎಲ್. ಸಿ ಸಂ : 95 ರ ಬದಲಿಗೆ ರಸ್ತೆ 
ಮೇಲು ಸೇತುವೆ ಮತ್ತು ಕೂಡು ರಸ್ತೆ ನಿರ್ಮಾಣಕ್ಕಾಗಿ ರೂ .3.00 ಕೋಟಿಗಳನ್ನು ಆರ್ಥಿಕ ಸಲಹೆಗಾರರು ಮತ್ತು ಮುಖ್ಯ ಲೆಕ್ಕಾಧಿಕಾರಿ , ನೈರುತ್ಯ ರೈಲ್ವೆ, 
ಬೆಂಗಳೂರು ಇವರಿಗೆ ಬಿಡುಗಡೆ ಮಾಡಲಾಗಿದೆ. 
6 . ಮೇಲೆ ಓದಲಾದ ಕ್ರ . ಸಂ . ( 5) ರ ನಡವಳಿಯಲ್ಲಿ ಈ ಕೆಳಕಂಡಂತೆ ನಿರ್ಣಯಿಸಲಾಗಿದೆ. 

" Chief Engineer , SWR, were requested to prepare the estimate for the construction of compound wall 
to factory and admin block service road by CE , C & B (S ), PWD would prepare estimate for providing 
connectivity to SH 7 and SH 19 beyond RE -wall approach . It was decided that the total cost including 
RoB , approach road , compound wall and connectivity to SH 7 and SH 19 would be shared equally by 
the State Govt. and Railways. The estimates should be submitted to Infrastructure Development 

Department according administrative approval." 

7. ಮೇಲೆ ಓದಲಾದ ಕ್ರ. ಸಂ . (6) ರ ಮುಖ್ಯ ಇಂಜಿನಿಯರ್, ಸಂಪರ್ಕ ಮತ್ತು ಕಟ್ಟಡಗಳು ( ದಕ್ಷಿಣ ), ಬೆಂಗಳೂರು ಇವರು ತಮ್ಮ ಪತ್ರದಲ್ಲಿ 
ರಾಜ್ಯ ಹೆದ್ದಾರಿ ( ಎಸ್ ಹೆಚ್ - 19) ಶ್ರೀರಂಗಪಟ್ಟಣ - ಜೇವರ್ಗಿ ರಸ್ತೆಯ ಸರಪಳಿ 119/4.5 ಕಿ.ಮೀನಲ್ಲಿ ಪಾಂಡವಪುರ ರೈಲು ನಿಲ್ದಾಣದ ಬಳಿ ಲೆವೆಲ್ 
ಕ್ರಾಸಿಂಗ್ 95 ರ ಬದಲಾಗಿ ರಸ್ತೆ ಮೇಲು ಸೇತುವೆ ಕಾಮಗಾರಿಯು ರೈಲ್ವೆಯವರಿಂದ ಈಗಾಗಲೇ ಪೂರ್ಣಗೊಂಡಿರುತ್ತದೆಂದು, ಅಪ್ರೋಚ್ ರಸ್ತೆಗಳ 
ನಿರ್ಮಾಣ ಕಾಮಗಾರಿಯನ್ನು ರೈಲ್ವೆಯು ಕೈಗೊಂಡಿದ್ದು ಕೆ. ಆರ್ ಪೇಟೆಯ ಕಡೆಯ ಭಾಗವು ಪೂರ್ಣಗೊಂಡಿರುತ್ತದೆ ಹಾಗೂ ಮೈಸೂರು ಕಡೆಯ ಭಾಗವು 
ಪ್ರಗತಿಯಲ್ಲಿರುತ್ತದೆಂದು ತಿಳಿಸುತ್ತಾ ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲ ಸಾರಿಗೆ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯವರು ದಿನಾಂಕ 
13 .04 . 2012ರ ಸಭೆಯಲ್ಲಿ ಸೂಚಿಸಿರುವಂತೆ ಮೈಸೂರು- ಅರಸೀಕೆರೆ ರಸ್ತೆ ಮತ್ತು ಶ್ರೀರಂಗಪಟ್ಟಣ - ಜೇವರ್ಗಿ ರಸ್ತೆಗೆ ಸಂಪರ್ಕ ಕಲ್ಪಿಸಲು ಅಂದರೆ ಅಪ್ರೋಚ್ 
ನಂತರದ ಕಾಮಗಾರಿ ಕೂಡು ರಸ್ತೆಯನ್ನು ನಿರ್ಮಾಣ ಮಾಡಲು ರೂ . 275 .00 ಲಕ್ಷಗಳ ಅಂದಾಜು ಪಟ್ಟಿಯನ್ನು 2012 - 13ನೇ ಸಾಲಿನ ಮೈಸೂರು ವೃತ್ತದ 
ದರಸೂಚಿ ದರಗಳಂತೆ ಅಂದಾಜನ್ನು ತಯಾರಿಸಿ ಈ ಕಾಮಗಾರಿಯ ಅಂದಾಜು ಪಟ್ಟಿಗೆ ಆಡಳಿತಾತ್ಮಕ ಅನುಮೋದನೆ ಹಾಗೂ ಸೂಕ್ತ ಅನುದಾನವನ್ನು 
ನೀಡುವಂತೆ ಕೋರಿರುತ್ತಾರೆ. 


ಭಾಗ ೧ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮೇ ೯ , ೨೦೧೩ 


೯೬೫ 


8. ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ ಮೂಅಇ 63 ರಾರಾಜಿ 2007, ಬೆಂಗಳೂರು, ದಿನಾಂಕ 05. 12 .2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಪಾಂಡವಪುರ ರೈಲು ನಿಲ್ದಾಣದ ಹತ್ತಿರ ಬರುವ ಎಲ್. ಸಿ ಸಂ : 95 ರ ಬದಲಿಗೆ ರಸ್ತೆ 
ಮೇಲು ಸೇತುವೆ ಮತ್ತು ಕೂಡು ರಸ್ತೆ ನಿರ್ಮಾಣದ ಪರಿಷ್ಕೃತ ಅಂದಾಜು ರೂ .19,68,99 ,740.00 ಗಳಿಗೆ (ರೂಪಾಯಿ ಹತ್ತೊಂಬತ್ತು ಕೋಟಿ ಅರವತ್ತೆಂಟು 
ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಏಳುನೂರಾ ನಲವತ್ತು ಮಾತ್ರ) ( ರಾಜ್ಯ ಸರ್ಕಾರದ ಪಾಲು ರೂ .13, 25 ,52,658.00 ಮತ್ತು ರೈಲ್ವೆ ಮಂತ್ರಾಲಯದ 
ಪಾಲು ರೂ .6,43,47,082 .00 ) ಹಾಗೂ ರೂ .19,68,99 ,740.00 ಗಳ ಒಟ್ಟು ಮೊತ್ತದಲ್ಲಿ ರೂ .275.00 ಲಕ್ಷಗಳ (ರೂಪಾಯಿ ಎರಡು ಕೋಟಿ ಎಪ್ಪತ್ತೈದು 
ಲಕ್ಷಗಳು ಮಾತ್ರ) ಮೊತ್ತದಿಂದ ಹೆಚ್ಚುವರಿ ಅಪ್ರೋಚ್ ರಸ್ತೆಯ ಕಾಮಗಾರಿಯನ್ನು ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ 
ಇಲಾಖೆಯಿಂದ ಕೈಗೆತ್ತಿಕೊಳ್ಳಲು ಕೆಳಕಂಡ ಷರತ್ತಿಗಳಿಗೊಳಪಟ್ಟು ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿದೆ. 

• ಕಾಮಗಾರಿಯನ್ನು ಕಾಲಮಿತಿಯೊಳಗೆ ಪೂರ್ಣಗೊಳಿಸತಕ್ಕದ್ದು; 
• ಕಾಮಗಾರಿಯಲ್ಲಿ ಹೆಚ್ಚಳ/ಪರಿಷ್ಕತ ಅಂದಾಜು ವೆಚ್ಚವನ್ನು ಸರ್ಕಾರವು ಪರಿಗಣಿಸುವುದಿಲ್ಲ. 
• ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳುವಾಗ ಕೆಟಿಪಿಪಿ ಕಾಯ್ದೆಯನ್ನು ಕಡ್ಡಾಯವಾಗಿ ಪಾಲಿಸತಕ್ಕದ್ದು. 

2. ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ ಎಫ್ಡಿ//106/ ವೆಚ್ಚ -1/2012 ದಿನಾಂಕ 16.11.2012 ರಲ್ಲಿ ನೀಡಿರುವ 
ಸಹಮತಿಯನ್ವಯ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್ . ಜೆ. ಸಂಪತ್ ಕುಮಾರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR .427 

ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ. 
ಮೂಲಸೌಲಭ್ಯ ಅಭಿವೃದ್ಧಿ ಸಚಿವಾಲಯ 
ವಿಷಯ : ದಾವಣಗೆರೆ - ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಿರ್ಮಿಸುತ್ತಿರುವ ವರ್ತುಲ ರಸ್ತೆಯ ಮಧ್ಯದ 

ರೈಲು ಮಾರ್ಗದಲ್ಲಿನ ಕಿ. ಮೀ 326 /10 - 327ರಲ್ಲಿ ರಸ್ತೆ ಮೇಲು ಸೇತುವೆಯನ್ನು ನಿರ್ಮಾಣ ಮಾಡಲು 

ಆಡಳಿತಾತ್ಮಕ ಅನುಮೋದನೆ ಹಾಗೂ ಹಣ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ: 1. ಪತ್ರ ಸಂಖ್ಯೆ: ಎಲ್ಎಕ್ಯೂ / ಸಿಆರ್ -44ಎ/ 2011 - 12 , ದಿನಾಂಕ:03/04 - 01 - 2012 

ಜಿಲ್ಲಾಧಿಕಾರಿಗಳು , ದಾವಣಗೆರೆ ಜಿಲ್ಲೆ, ದಾವಣಗೆರೆ ಇವರಿಂದ. 
2. ನಡವಳಿ ಸಂಖ್ಯೆ: ತೋ .ಸ.503/12 - 13 , ದಿನಾಂಕ:19. 07 .2012 , ಮಾನ್ಯ ತೋಟಗಾರಿಕೆ ಹಾಗೂ 

ಸಕ್ಕರೆ ಸಚಿವರು ಮತ್ತು ದಾವಣಗೆರೆ ಜಿಲ್ಲಾ ಉಸ್ತುವರಿ ಸಚಿವರು. 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ. ಸಂ (1) ರ ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ , ದಾವಣಗೆರೆ ಇವರು ತಮ್ಮ ಪತ್ರದಲ್ಲಿ ದಿನಾಂಕ: 20.05. 2011ರಂದು 
ದಾವಣಗೆರೆ - ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಿರ್ಮಿಸುತ್ತಿರುವ ವರ್ತುಲ ರಸ್ತೆಯ ಮಧ್ಯದ ರೈಲು ಮಾರ್ಗದಲ್ಲಿನ ಕಿ. ಮೀ 32610 - 327ರಲ್ಲಿ ರಸ್ತೆ 
ಮೇಲು ಸೇತುವೆಯನ್ನು ನಿರ್ಮಾಣ ಮಾಡಲು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಸಭೆಯನ್ನು ಏರ್ಪಡಿಸಿ ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯದಂತೆ ಸ್ಥಳ 
ತನಿಖೆ ಮಾಡಿ ಯೋಜನೆಗೆ ಅಗತ್ಯವಿರುವ ಅಂದಾಜು ಪಟ್ಟಿಯನ್ನು ನೈರುತ್ಯ ರೈಲ್ವೆಯಿಂದ ಆಯುಕ್ತರು ದಾವಣಗೆರೆ - ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರ 
ಇವರು ಪಡೆದು ಸಲ್ಲಿಸಿರುತ್ತಾರೆಂದು ಅದರ ವಿವರಗಳು ಈ ಕೆಳಕಂಡಂತಿದೆಯೆಂದು ವರದಿ ಮಾಡಿರುತ್ತಾರೆ. 
Sl. No. Description 

Total Cost/ Estimate 


12, 54 , 93 , 014 - 00 


Civil Engineering Portion (Bridge Proper ) (A ) 
Electrical (Lump sum ) (B ) 
S & T Works ( Lump Sum) ( C ) 
Utility Shifting (Lump sum ) (D ) 


25, 00 ,000 - 00 
15,00 ,000- 00 


1 , 00 , 000- 00 


Departmental Charges @ 12.5 % on sum of (A + B + C + D ) 


1 , 61 , 99 ,127 - 00 


Supervision Charges @ 6 .25 % on sum of (A + D ) 


78,49,563 -00 


Maintenance Charges @ 30 % on the Amount ( A ) 


3, 76, 49 , 904 - 00 


Total Cost 


19 ,12,89, 609 -00 


ದಾವಣಗೆರೆ ನಗರವು ಜಿಲ್ಲಾ ಕೇಂದ್ರವಾಗಿದ್ದು ಶೈಕ್ಷಣಿಕ, ಕೃಷಿ, ವಾಣಿಜ್ಯ ಹಾಗೂ ಕೈಗಾರಿಕಾ ಕ್ಷೇತ್ರಗಳಲ್ಲಿ ತ್ವರಿತಗತಿಯಲ್ಲಿ ಬೆಳೆಯುತ್ತಿದೆಯೆಂದು 
ನಗರದ ಜನ ಸಂಖ್ಯೆಯು ಸುಮಾರು 6ಲಕ್ಷ ಮೀರಿದ್ದು, ನಗರದ ಮಧ್ಯ ಭಾಗದಲ್ಲಿ ಮೀರಜ್‌ - ಬೆಂಗಳೂರು ರೈಲು ಮಾರ್ಗವು ಹಾದು ಹೋಗಿದ್ದು ನಗರದ 


೯೬೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 


ಭಾಗ ೧ 


ಉತ್ತರ ಭಾಗದಿಂದ ದಕ್ಷಿಣ ಭಾಗಕ್ಕೆ ಸಂಚಾರ ವ್ಯವಸ್ಥೆಗೆ ಸರಿಯಾದ ರಸ್ತೆಯಿಲ್ಲದೆ ಸಾರ್ವಜನಿಕರಿಗೆ ತೊಂದರೆಯಾಗಿರುತ್ತದೆಂದು ಹಾಗೂ ಶ್ರೀ ಡಿ.ದೇವರಾಜ್ 
ಅರಸ್ ಬಡಾವಣೆಯ ಎ ಬ್ಲಾಕ್ ನಲ್ಲಿ ಕೈಗೊಂಡಿರುವ 36.00 ಮೀಟರ್‌ ಅಗಲದ ವರ್ತುಲ ರಸ್ತೆಗೆ ನಗರದ ಎರಡು ಭಾಗಗಳಿಗೆ ಸಂಪರ್ಕ ಕಲ್ಪಿಸಲು 
ಹಾಗೂ ನಗರದ ಮಧ್ಯ ಭಾಗದಲ್ಲಿ ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡಲು ವರ್ತುಲ ರಸ್ತೆ ಅರಸೀಕೆರೆ - ಹರಿಹರ ರೈಲು ಮಾರ್ಗದ 326 - 15 - 3271 ನೇ 
ಕಿ.ಮೀನಲ್ಲಿ ರಸ್ತೆ ಮೇಲು ಸೇತುವೆ ಅತಿ ಅವಶ್ಯಕವಾಗಿದೆಯೆಂದು ತಿಳಿಸಿರುತ್ತಾರೆ . ರಸ್ತೆ ಮೇಲು ಸೇತುವೆಯ ಕಾಮಗಾರಿಯನ್ನು ಅಂದಾಜು ಪಟ್ಟಿಯಲ್ಲಿ 
ನಮೂದಿಸಿರುವ ಮೊತ್ತ ರೂ . 19.13 ಕೋಟಿಗಳನ್ನು ರೈಲ್ವೆಗೆ ಠೇವಣಿ ಮಾಡಿದಲ್ಲಿ ಶೀಘ್ರವೇ ಕಾಮಗಾರಿಯನ್ನು ಪ್ರಾರಂಭಿಸಲಾಗುವುದೆಂದು ರೈಲ್ವೆಯವರು 
ತಿಳಿಸಿರುತ್ತಾರೆಂದು ವರದಿ ಮಾಡಿದ್ದಾರೆ. ದಾವಣಗೆರೆ - ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರದ ಆರ್ಥಿಕ ಸ್ಥಿತಿ ಉತ್ತಮವಾಗಿಲ್ಲದಿರುವುದೆಂದು ಕಾಮಗಾರಿ 
ವೆಚ್ಚವನ್ನು ಸರ್ಕಾರವೇ ಭರಿಸಬೇಕೆಂದು ಕೋರಿರುತ್ತಾರೆ. ಹಾಗೂ ದಾವಣಗೆರೆ - ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರವು ರೈಲ್ವೆಯವರು ತಯಾರಿಸಿದ ಅಂದಾಜು 
ಪಟ್ಟಿಗೆ ಮೇಲು ಸಹಿ ಮಾಡಲು ಒಪ್ಪಿರುತ್ತಾರೆ. 
2. ಮೇಲೆ ಓದಲಾದ (2) ರ ಮಾನ್ಯ ತೋಟಗಾರಿಕೆ ಮತ್ತು ಸಕ್ಕರೆ ಸಚಿವರು ಹಾಗೂ ದಾವಣೆಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಾನ್ಯ 
ಮೂಲಸೌಲಭ್ಯ ಅಭಿವೃದ್ಧಿ ಸಚಿವರಿಗೆ ವಿಳಾಸಿಸಿರುವ ನಡವಳಿಯಲ್ಲಿ ದಾವಣಗೆರೆ ನಗರದ ಶ್ರೀ ಡಿ. ದೇವರಾಜ್ ಅರಸ್ ಬಡಾವಣೆಯ ಎ ಬ್ಲಾಕ್‌ನಲ್ಲಿ 120 
ಅಡಿ ವರ್ತುಲ ರಸ್ತೆಗೆ ಅರಸೀಕೆರೆ - ಹರಿಹರ ಸೆಕ್ಷನ್ ಮಾರ್ಗದ 326 /10 - 327 /0 ಕಿ.ಮೀನಲ್ಲಿ ರಸ್ತೆ ಮೇಲು ಸೇತುವೆ ನಿರ್ಮಾಣ ಮಾಡುವ ಅವಶ್ಯಕತೆ 
ಇದೆಯೆಂದು ಈಗಾಗಲೇ ದಾವಣಗೆರೆ - ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನೈರುತ್ಯ ರೈಲ್ವೆಗೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆಯೆಂದು ತಿಳಿಸುತ್ತಾ 
ಸಾರ್ವಜನಿಕ ಹಿತದೃಷ್ಟಿಯಿಂದ ಮತ್ತು ವಿಶೇಷ ಪ್ರಕರಣವೆಂದು ಪರಿಗಣಿಸಿ ರಸ್ತೆ ಮೇಲು ಸೇತುವೆಯನ್ನು ಕೈಗೆತ್ತಿಕೊಂಡು ರೂ .19.13 ಕೋಟಿಗಳನ್ನು 
ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆಯಿಂದ ಮಂಜೂರು ಮಾಡುವಂತೆ ಕೋರಿರುತ್ತಾರೆ. 
3. ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ , ಮೂಅಇ 37 ರಾರಾಜಿ 2011 , ಬೆಂಗಳೂರು, ದಿನಾಂಕ: 31 - 12 - 2012 . 

೦ಶಗಳ ಹಿನ್ನೆಲೆಯಲ್ಲಿ, ದಾವಣಗೆರೆ - ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ನಿರ್ಮಿಸುತ್ತಿರುವ 
ವರ್ತುಲ ರಸ್ತೆಯ ಮಧ್ಯದ ರೈಲು ಮಾರ್ಗದಲ್ಲಿನ ಕಿ. ಮೀ 326/10 -327/0ರಲ್ಲಿ ರಸ್ತೆ ಮೇಲು ಸೇತುವೆಯನ್ನು ರೂ . 19 . 13 ಕೋಟಿಗಳ ( ರೂ . ಹತ್ತೊಂಬತ್ತು 
ಕೋಟಿ ಹದಿಮೂರು ಲಕ್ಷಗಳು ಮಾತ್ರ) ಅಂದಾಜಿನ ಮೊತ್ತಕ್ಕೆ ನೈರುತ್ಯ ರೈಲ್ವೆಯಿಂದ ನಿರ್ಮಾಣ ಮಾಡಲು ಆಡಳಿತಾತ್ಮಕ ಅನುಮೋದನೆಯನ್ನು ಕೆಳಕಂಡ 
ಷರತ್ತಿಗಳಿಗೊಳಪಟ್ಟು ಹಾಗೂ ಅಂದಾಜಿನ ಮೊತ್ತದಲ್ಲಿ ರೂ5.00 ಕೋಟಿಗಳನ್ನು ( ರೂ .ಐದು ಕೋಟಿಗಳನ್ನು ಮಾತ್ರ) ಆಯುಕ್ತರು , ದಾವಣಗೆರೆ - ಹರಿಹರ 
ನಗರಾಭಿವೃದ್ಧಿ ಪ್ರಾಧಿಕಾರ, ದಾವಣಗೆರೆ ಇವರಿಗೆ ಬಿಡುಗಡೆ ಮಾಡಿದೆ. 

• ರಸ್ತೆ ಮೇಲು ಸೇತುವೆ ನಿರ್ಮಾಣಕ್ಕೆ ಕಾಲಮಿತಿಯನ್ನು ನಿಗದಿಪಡಿಸಿ ಕಾಮಗಾರಿಯನ್ನು ಪೂರ್ಣಗೊಳಿಸತಕ್ಕದ್ದು ; 
• ಕಾಮಗಾರಿಯಲ್ಲಿ ಹೆಚ್ಚಳ | ಪರಿಷ್ಕೃತ ಅಂದಾಜು ವೆಚ್ಚವನ್ನು ಸರ್ಕಾರವು ಪರಿಗಣಿಸುವುದಿಲ್ಲ. 
• ಕಾಮಗಾರಿಯನ್ನು ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸದಿದ್ದಲ್ಲಿ ಕಾಮಗಾರಿಗೆ ತಗಲುವ ವೆಚ್ಚ ಹೆಚ್ಚಳವನ್ನು ನೈರುತ್ಯ 

ರೈಲ್ವೆಯೇ ಭರಿಸತಕ್ಕದ್ದು. 
ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳುವಾಗ ಕೆಟಿಪಿಪಿ ಕಾಯ್ದೆಯನ್ನು ಕಡ್ಡಾಯವಾಗಿ ಪಾಲಿಸತಕ್ಕದ್ದು. 
ಸರ್ಕಾರವು ಬಿಡುಗಡೆ ಮಾಡಿರುವ ಮೊತ್ತವನ್ನು ಈ ಕಾಮಗಾರಿಗೆ ವಿನಯೋಗಿಸತಕ್ಕದ್ದು , ಬೇರೆ ಉದ್ದೇಶಕ್ಕಾಗಿ 
ಬಳಸುವಂತಿಲ್ಲ. 
ಆಯುಕ್ತರು , ದಾವಣಗೆರೆ - ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರ, ದಾವಣಗೆರೆ ಇವರು ರಾಜ್ಯ ಸರ್ಕಾರದಿಂದ ಬಿಡುಗಡೆ 
ಮಾಡಿರುವ ಮೊತ್ತಕ್ಕೆ ಬಳಕೆ ಪ್ರಮಾಣ ಪತ್ರ ಮತ್ತು ಕಾಮಗಾರಿಯ ಭೌತಿಕ ಪ್ರಗತಿಯ ವರದಿಯನ್ನು ನೈರುತ್ಯ ರೈಲ್ವೆಯಿಂದ 
ಪಡೆದು ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 

2. ಈ ಮೊತ್ತವನ್ನು ಲೆಕ್ಕ ಶೀರ್ಷಿಕೆ "5465 - 01 -190 - 3 - 04 - ಕೆ -ರೈಡ್ ರಸ್ತೆ ಮೇಲು ಸೇತುವೆ ಕೆಳ ಸೇತುವೆ ಯೋಜನಾ ಬಂಡವಾಳ ನಿಧಿಯಡಿ 
2012 - 13ನೇ ಸಾಲಿನ ಆಯವ್ಯಯದಲ್ಲಿ ಒದಗಿಸಿರುವ ಅನುದಾನದಲ್ಲಿ ಭರಿಸತಕ್ಕದ್ದು. 

3. ಈ ಮೊತ್ತವನ್ನು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಕೆ -ರೈಡ್, ಬೆಂಗಳೂರು ಇವರು ಪೇಯಿಸ್ ರಸೀದಿಯ ಮೂಲಕ ಸರ್ಕಾರದ ಅಧೀನ 
ಕಾರ್ಯದರ್ಶಿ , ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ ಇವರ ಮೇಲು ರುಜುವಿನೊಂದಿಗೆ ರಾಜ್ಯ ಹುಜೂರು ಖಜಾನೆ, ಬೆಂಗಳೂರು ಇವರಿಂದ ಪಡೆದು, 
ಆಯುಕ್ತರು, ದಾವಣಗೆರೆ - ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರ, ದಾವಣಗೆರೆ ಇವರಿಗೆ ಹಸ್ತಾಂತರಿಸತಕ್ಕದ್ದು. 

4. ಈ ಆದೇಶವನ್ನು ಸಚಿವ ಸಂಪುಟ ಪ್ರಕರಣ ಸಂಖ್ಯೆ: ಸಿ. 688 /2012 , ದಿನಾಂಕ:29.11. 2012 (ಕಾರ್ಯಸೂಚಿ ಕ್ರಮ ಸಂಖ್ಯೆ:68) ರನ್ವಯ 
ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಎಸ್ . ಜೆ. ಸಂಪತ್ ಕುಮಾರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR.428 

ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ. 
ಮೂಲಸೌಲಭ್ಯ ಅಭಿವೃದ್ಧಿ ಸಚಿವಾಲಯ 
ವಿಷಯ : ಬೀದರ್ ನಗರದಲ್ಲಿ ರೈಲ್ವೆ ಲೆವೆಲ್ ಕ್ರಾಸಿಂಗ್ ಸಂಖ್ಯೆ .45 ಮತ್ತು 46 ರ ಬದಲಿಗೆ ( ಆರ್.ಟಿ.ಓ ಕಛೇರಿ ಹತ್ತಿರ) ರಸ್ತೆ ಕೆಳ 

ಸೇತುವೆಯ ಕೂಡು ರಸ್ತೆಯನ್ನು ನಿರ್ಮಾಣ ಮಾಡಲು ಹಣ ಬಿಡುಗಡೆ ಮಾಡುವ ಬಗ್ಗೆ. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 


೯೬೭ 


ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ.ಮೂಅಇ 51 ರಾರಾಜಿ 2011 ದಿನಾಂಕ 27 .04.2012 . 

2 . ಮುಖ್ಯ ಅಭಿಯಂತರರು, ಸಂಪರ್ಕ ಮತ್ತು ಕಟ್ಟಡ (ಉತ್ತರ) , ಧಾರವಾಡ ಇವರ ಪತ್ರ ಸಂಖ್ಯೆ , ಸಿಇಎನ್/ ಲೆಪಶಾ 

_ 2/2011 -12 ದಿನಾಂಕ 31.01.2013 . 
ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರ. ಸಂ . (1) ರ ಸರ್ಕಾರದ ಆದೇಶದಲ್ಲಿ ಬೀದರ್ ನಗರದಲ್ಲಿನ ರೈಲು ಮಾರ್ಗದ ಮಧ್ಯದಲ್ಲಿ ಬರುವ ಲೆವೆಲ್ ಕ್ರಾಸಿಂಗ್ 
ಸಂಖ್ಯೆ .45 ಮತ್ತು 46 ರ ( ಆರ್.ಟಿ.ಓ ಕಛೇರಿ ಹತ್ತಿರ) ಬದಲಾಗಿ ರಸ್ತೆ ಕೆಳ ಸೇತುವೆಯ ಕೂಡು ರಸ್ತೆಯ ನಿರ್ಮಾಣದ ಕಾಮಗಾರಿಯನ್ನು 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆಯಿಂದ ಕೈಗೆತ್ತಿಕೊಳ್ಳಲು (ಕಾಮಗಾರಿಗೆ ತಗಲುವ ಸಂಪೂರ್ಣ ವೆಚ್ಚವನ್ನು ರಾಜ್ಯ 
ಸರ್ಕಾರದಿಂದಲೇ ಭರಿಸಲು) ರೂ .215.00 (ರೂಪಾಯಿ ಇನ್ನೂರು ಹದಿನೈದು ಲಕ್ಷಗಳು ಮಾತ್ರ) ಲಕ್ಷಗಳಿಗೆ ಆಡಳಿತಾತ್ಮಕ ಅನುಮೋದನೆಯನ್ನು 
ನೀಡಲಾಗಿದೆ. 

2. ಮೇಲೆ ಓದಲಾದ ಕ್ರಸಂ.(2) ರ ಪತ್ರದಲ್ಲಿ ಮುಖ್ಯ ಅಭಿಯಂತರರು, ಸಂಪರ್ಕ ಮತ್ತು ಕಟ್ಟಡ (ಉತ್ತರ), ಧಾರವಾಡ ಇವರ ಪತ್ರದಲ್ಲಿ ಬೀದರ್ 
ನಗರದಲ್ಲಿ ಲೆವೆಲ್ ಕ್ರಾಸಿಂಗ್ ಬದಲಾಗಿ ರೈಲ್ವೆ ಕೆಳಸೇತುವೆಯನ್ನು ನಿರ್ಮಾಣ ಮಾಡಿ ಕೂಡು ರಸ್ತೆ ಹಾಗೂ ಯುಟಿಲಿಟಿ ಸ್ಥಳಾಂತರಿಸುವ ಕಾಮಗಾರಿಗಳಿಗೆ 
ಸಂಪೂರ್ಣವಾಗಿ ರಾಜ್ಯ ಸರ್ಕಾರದಿಂದ ಭರಿಸಬೇಕಾದ ವೆಚ್ಚ ರೂ .215.00 ಲಕ್ಷಗಳನ್ನು ಬಿಡುಗಡೆ ಮಾಡುವಂತೆ ಕೋರಿರುತ್ತಾರೆ . 

3. ರೈಲ್ವೆ ಲೆವೆಲ್ ಕ್ರಾಸಿಂಗ್ ಸಂಖ್ಯೆ.45 ಮತ್ತು 46 ರ ಬದಲಾಗಿ (ಆರ್. ಟಿ. ಓ ಕಛೇರಿ ಹತ್ತಿರ) ಕೆಳಸೇತುವೆ ಕೂಡು ರಸ್ತೆ ನಿರ್ಮಾಣಕ್ಕೆ 
ಭೂಸ್ವಾಧೀನ ವೆಚ್ಚ ಹಾಗೂ ಯುಟಿಲಿಟಿ ಸ್ಥಳಾಂತರಿಸುವ ಕಾಮಗಾರಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಯುಟಿಲಿಟಿಗಳನ್ನು ಸ್ಥಳಾಂತರಗೊಳಿಸಿದ ನಂತರ 
ಉಳಿದ ನಿರ್ಮಾಣ ಕಾರ್ಯವನ್ನು ಕೈಗೆತ್ತಿಕೊಳ್ಳಬೇಕಾಗಿರುತ್ತದೆ. 

Sl. No . Name of the work Amount 
| 1 | Land acquisition 

| 87 ,14,400 | 
GESCOM Poles 

30 , 000 
3 | Water Supply lines 

2 ,00,000 
- Total | 89 ,44, 400 


4. ಮುಖ್ಯ ಅಭಿಯಂತರರು, ಸಂಪರ್ಕ ಮತ್ತು ಕಟ್ಟಡ ( ಉತ್ತರ), ಧಾರವಾಡ ಇವರ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ 
ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ ಮೂಅಇ 16 ರಾರಾಹ 2013, ಬೆಂಗಳೂರು, ದಿನಾಂಕ 13.02.2013 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನಲೆಯಲ್ಲಿ, ಬೀದರ್‌ ನಗರದಲ್ಲಿನ ರೈಲು ಮಾರ್ಗದ ಮಧ್ಯದಲ್ಲಿ ಬರುವ ಲೆವೆಲ್ ಕ್ರಾಸಿಂಗ್ ಸಂಖ್ಯೆ.45 
ಮತ್ತು 46 ರ ( ಆರ್. ಟಿ. ಓ ಕಛೇರಿ ಹತ್ತಿರ) ಬದಲಾಗಿ ರಸ್ತೆ ಕೆಳ ಸೇತುವೆಯ ಕೂಡು ರಸ್ತೆಯ ನಿರ್ಮಾಣದ ಕಾಮಗಾರಿಯನ್ನು ಲೋಕೋಪಯೋಗಿ, 
ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆಯಿಂದ ಕೈಗೆತ್ತಿಕೊಳ್ಳಲು ಭೂಸ್ವಾಧೀನ ವೆಚ್ಚ ಮತ್ತು ಯುಟಿಲಿಟಿ ಸ್ಥಳಾಂತರಕ್ಕಾಗಿ ರೂ .89,44,400/ 
( ಎಂಬತ್ತೊಂಬತ್ತು ಲಕ್ಷಗಳ ನಲವತ್ತನಾಲ್ಕು ಸಾವಿರದ ನಾಲ್ಕು ನೂರು ರೂಪಾಯಿಗಳು ಮಾತ್ರ) ಲಕ್ಷಗಳನ್ನು ಕಾರ್ಯಪಾಲಕ ಅಭಿಯಂತರರು, 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ಬೀದರ್‌ ವಿಭಾಗ , ಬೀದರ್‌ ಇವರಿಗೆ ಬಿಡುಗಡೆ ಮಾಡಲಾಗಿದೆ. 

2. ಈ ವೆಚ್ಚವನ್ನು 2012 - 13ನೇ ಸಾಲಿನ ಆಯವ್ಯಯದ ಲೆಕ್ಕ ಶೀರ್ಷಿಕೆ "5465 - 01 -190- 3 - 04(ಯೋಜನೆ)- 211 -ಕೆ - ರೈಡ್ 
ಆರ್‌ಓಬಿ/ಆ‌ಯುಬಿ - ಬಂಡವಾಳ " ಇದರಡಿಯಲ್ಲಿ ರಸ್ತೆ ಮೇಲು ಸೇತುವೆ/ ಕೆಳಸೇತುವೆಗಳ ನಿರ್ಮಾಣಕ್ಕೆ ಒದಗಿಸಿರುವ ಅನುದಾನದಿಂದ ಭರಿಸತಕ್ಕದ್ದು . 

3. ಈ ಮೊತ್ತವನ್ನು ಕಾರ್ಯಪಾಲಕ ಅಭಿಯಂತರರು, ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ಬೀದರ್ 
ವಿಭಾಗ, ಬೀದರ್ ಇವರು ಜಿಲ್ಲಾ ಖಜಾನೆ , ಬೀದರ್ ಇಲ್ಲಿ ಡ್ರಾ ಮಾಡಲು ಅಧೀಕರಿಸಿದೆ. ಉಪ ನಿರ್ದೇಶಕರು , ಎನ್. ಎಂ . ಸಿ, ಬೆಂಗಳೂರು ಇವರು 
ಕಾರ್ಯಪಾಲಕ ಅಭಿಯಂತರರು, ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ಬೀದರ್‌ ವಿಭಾಗ ಇವರ ಖಾತೆಗೆ ಅಪ್‌ಲೋಡ್ 
ಮಾಡುವುದು. ಈ ಹಣವನ್ನು ಕಾಮಗಾರಿಗೆ ವೆಚ್ಚ ಮಾಡಿ ಉಪಯೋಗಿತಾ ಪ್ರಮಾಣ ಪತ್ರ ಹಾಗೂ ಕಾಮಗಾರಿಯ ಭೌತಿಕ ಪ್ರಗತಿಯ ವಿವರಗಳನ್ನು 
ಫೋಟೋದೊಂದಿಗೆ ಕಾರ್ಯಪಾಲಕ ಅಭಿಯಂತರರು, ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ಬೀದರ್‌ ವಿಭಾಗ, 
ಬೀದರ್ ಇವರು ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 

4. ಈ ಆದೇಶವನ್ನು ಸಂಖ್ಯೆ ಆಇ 4 ಟಿಎಫ್ ಪಿ 2012 ದಿನಾಂಕ 27.04.2012 ಮತ್ತು ಸಂಖ್ಯೆ ಆಇ 8 ಟಿಎಫ್ ಪಿ 2012 ದಿನಾಂಕ 
04.10.2012ರಲ್ಲಿ ಸರ್ಕಾರದ ಇಲಾಖಾ ಪ್ರಧಾನ ಕಾರ್ಯದರ್ಶಿ /ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಿರುವ ಆರ್ಥಿಕ ಅಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಸ್. ಜೆ. ಸಂಪತ್ ಕುಮಾರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR. 413 

ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ. 


Eles 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 


2007 


Sub : 
Read : 


INFRASTRUCTURE DEVELOPMENT SECRETARIAT 
Release of State Share towards Bidar -Gulbarga New Railway Line Project – reg. 
1. G . O . No. IDD 12 NSW 2004 dated 5 -09- 2007 . 
2 . G .O . No . IDD 12 NSW 2004 dated 28 -09- 2007 . 
3 . G . O . No. IDD 12 NSW 2004 dated 21 -01- 2008 . 
4 . G .O . No. IDD 12 NSW 2008 dated 13 -05 -2008 . 

G .O . No. IDD 12 NSW 2008 dated 26 -6 -2009 . 
6 . G . O . No. IDD 13 NSW 2008 dated 21- 08 - 2010 . 

G . O . No. IDD 13 NSW 2008 dated 12- 11 - 2010 . 
8 . G .O . No . IDD 13 NSW 2008 dated 09-02- 2011. 
9 . G . O . No. IDD 13 NSW 2008 dated 23-05 - 2011. 
10 . G .O . No . IDD 13 NSW 2008 dated 06 -02- 2012 . 
11 . Letter No. W /Con / 338/C /90 /Vol-VII , dated : 05 -09- 2012 of Chief Engineer/ Con - 1, South Central 

Railway, Secunderbad . 


Preamble : 


In the Government Order read at Sl. No. ( 1) above, the State Government has accorded sanction for taking up Bidar-Gulbarga 
new railway line project on 50 :50 cost sharing basis between the Ministry of Railways and Government of Karnataka at an estimated 
cost of Rs. 386 .00 crores (GoK share Rs. 193 .00 crores & MoR share Rs. 193.00 crores). 

2 . In the G .Os. read at Sl. No . (2 ) to (10 ) above , the Government of Karnataka has released Rs. 176 .00 crores towards the 
share of the State Government for Bidar - Gulbarga new railway line project. 

3. In the letter read at Sl. No. (11) above , the Chief Engineer, South Central Railway , Secunderabad , has submitted the 
Utilization Certificate and requested to release Rs. 100 .00 crores to complete the Bidar – Gulbarga new railway line project. 
4 . The proposal of the South Central Railways, Secunderabad has been examined in detail and hence this order. 

GOVERNMENT ORDER NO . IDD 60 NSW 2012,BANGALORE DATED : 20-11-2012. 
Under the circumstances explained in the preamble , Government of Karnataka is pleased to release Rs. 17 .00 crores (Rupees 
Seventeen crores only ) towards the share of the Government of Karnataka for Bidar -Gulbarga new railway line project. 

2. The Expenditure shall be met under the Head of Account " 5465 -01- 190 -3 - 10 - 133 Cost Sharing Bidar – Gulbarga New 
Railway line (SDP )" during the year 2012- 13 . 

3. The South Central Railway, Secunderabad shall furnish Utilization Certificate and physical progress of the project. 

4 . The Chief Executive Officer, K -RIDE , Bangalore is authorized to draw the amount on a payee s receipt duly countersigned 
by the Under Secretary to Government, Infrastructure Development Department and K -RIDE shall in turn deposit the same with the 
Financial Advisor and Chief Accounts Officer (Construction ), South Central Railway, Secunderabad . 

5. This order is issued as per the financial powers delegated to Principal Secretaries / Secretaries to Government vide G .O 
No . FD 4 TFP 2012 , dated: 27 . 04 .2012. & G . O . No . FD 8 TFP 2012 dated 04 . 10 . 2012. 


By order and in the name of theGovernor of Karnataka 

S . J. SAMPATH KUMAR 
Under Secretary to Government, 
Infrastructure Development Department 


PR .422 


INFRASTRUCTURE DEVELOPMENT SECRETARIAT 


Sub : Construction of ROB in place of Level Crossing No.83-B at Gulbarga – Afzalpur Road and Construction 

of ROB (Br No. 567/ 1) near Mother Theresa School at Gulbarga - Administrative Approval – reg . 
Read : 1) G .O . No. IDD 64 NSW 2009 , dated : 20 -06 - 2011. 

2) Letter No. RVNL / Mumbai/ DD -GR/ 3, dated : 18 - 11-2012 received from the Chief Project Manager, 

Rail Vikas Nigam Limited , Navi Mumbai. 
3 ) Letter No. SUR / W / 3576 / RoB/ SDB , dated : 19 .11.2011 received from the Divisional Railway 

Engineer, Central Railways, Works Branch , Solapur. 
4) D .O Letter No. REV/ LAQ / 62 / 2010 - 2011, dated : 19 .06 . 2012 received from the Deputy 

Commissioner, Gulbarga District, Gulbarga . 
Preamble : 

1 . In the Government order dated : 20 -06 -2011 read at (1) above, an amount of Rs. 28 ,67 ,628 /- (Rupees twenty eight lakhs 
sixty seven thousand six twenty eight only ) was released to the Deputy Commissioner , Gulbarga District for preparation of GAD for the 
work of construction of RoB/ RuB at LC No. 83 near Mother Theresa School, Gulbarga . 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 


Els 


2 . In the letter dated : 18 -11 -2011 read at Sl. No. (2) above , the Chief Project Manager, Rail Vikas Nigam Limited (RVNL ), Navi 
Mumbai has forwarded the abstract estimate of Rs. 18 ,24 ,84,000 /- to the Deputy Commissioner, Gulbarga District for the construction of 
proposed RoB (Br No.567 / 1) near Mother Theresa School at Gulbarga . 

3. In the letter dated 19.11. 2011 read at Sl. No. (3) above, the Divisional Railway Engineer , Central Railways , Solapur, 
Maharastra has sent abstract estimates of Rs. 14 .87 crores to the Deputy Commissioner, Gulbarga District for construction of Road over 
Bridge (RoB ) in place of LC No .83 – B at Km .565 / 6 -7 on SUR -WD Section on 50 :50 cost sharing Basis. 

4 . Railway Board has clarified that Railways should not levy charges for maintenance of bridge , structure to the Road 
Authority / State Government in proportion to their share of the cost of RoB / RuBs subway , if sanctioned on cost sharing basis vide letter 
No. 2010 CE- Misc ./14 . BRO - 1 (Pt.) dated : 24 .05 .2012. 

5 . The construction of proposed ROB (Br No.567/1) near Mother Theresa School at Gulbarga at an estimated cost of 
Rs. 18 , 24 ,84 ,000-00 . This work will be taken up on 50:50 cost sharing basis between Government of Karnataka and Ministry of 
Railways . The cost is worked out at an total estimate of Rs.18, 24 ,84 ,000 -00 as below : 


Government of Karnataka share (50 % ) 

Rs. 7, 28 ,40 ,264-00 
Ministry of Railways share (50 % ) 
Add 30 % Maintenance charge (As per 

Rs. 10 , 96 ,43 ,736 -00 
Railway Engineering Code 1818) 

Grand Total Rs. 18 ,24,84,000 -00 
6 . The Construction of RoB in place of LC No.83- B at Gulbarga – Afzalpur road , Gulbarga to be taken up on 50 :50 cost 
sharing basis between Government of Karnataka and Ministry of Railways . The cost is worked out at an abstract estimate of 
Rs. 19, 35 , 10 ,760 -00 as below : 

Government of Karnataka share (50 % ) Rs . 8 , 16 ,45 ,917 -00 
GoK already deposited to Railways 

Rs. 11 ,00, 000 - 00 
Total 

Rs.8 , 05 ,45 ,917 -00 
Ministry of Railways share (50 % ) Rs. 11 , 18 ,64,843-00 
Add 30 % Maintenance charge (As per 
Railway Engineering Code 1818 ) 

Grand Total -Rs. 19 ,35 , 10 , 760 - 00 
7 . The proposals of Central Railways , Solapur, Maharastra and Deputy Commissioner Gulbarga District have been examined 
in detail. Hence this order . 

Government Order No . IDD 64 NSW 2009, Bangalore dated : 20 - 11- 2012 . 
Under the Circumstances explained in the preamble , Government ofKarnataka are accorded Administrative approval to take 
up Construction of RoB in place of LC No .83 -B at Gulbarga – Afzalpur Road on 50 :50 cost sharing basis between Government of 
Karnataka and Ministry of Railways at an estimated cost of Rs. 19 ,35 , 10 ,760 -00 . (Rupees Nineteen Crores Thirty Five Lakhs Ten 
Thousand Seven Hundred and Sixty Only ) (Government of Karnataka share is Rs.8 ,05 ,45 ,917 -00 & Ministry of Railways share is 
Rs.11, 18 ,64 ,843-00 ) and to take up Construction of RoB (Br No. 567/ 1) near Mother Theresa School at Gulbarga on 50:50 cost sharing 
basis between Government of Karnataka and Ministry of Railways at an estimated cost of Rs. 18 , 24 ,84 ,000 -00 (Rupees Eighteen Crores 
Twenty Four Lakhs Eighty Four Thousands Only). (Government of Karnataka share is Rs.7 ,28 ,40, 264-00 and Ministry of Railways share 
is Rs. 10 , 96 ,43 ,736 -00 ). 

2. The State Government has already released Rs.28 ,67 ,628 /- to the Deputy Commissioner , Gulbarga District for preparation 
of GAD vide G .O . No. IDD 64 NSW 2009, dated : 20 -06 - 2011. The amount released for the purpose of GAD will be deducted from the 
State share at the time of releases . 

3. The work shall be completed within the time schedule. Government of Karnataka will not consider revision of estimate/ cost 
escalation for these projects . If any cost escalation for these projects, the cost shall be borne by Ministry of Railways only . 
4 . This order is issued with the concurrence of Finance Department vide Note No . FD 1095 .Exp -1/ 12 , dated 27 .09 .2012. 

By order and in the name of theGovernor of Karnataka 

S . J . SAMPATH KUMAR 

Under Secretary to Government, 
PR .426 

Infrastructure Development Department 


520 ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 

2007 
INFRASTRUCTURE DEVELOPMENT SECRETARIAT 
Sub : Release of funds towards cost sharing Project of Bangalore – Mysore Doubling Railway 

Line Project-reg. 
Read : 

G .O . No . IDD 1 NSW 2002 dated 22 . 11. 2002. 
2 . G . O . No . IDD 1 NSW 2002 dated 22 .03 . 2002 . 

G .O . No . IDD 1 NSW 2002 dated 19 . 02.2003 . 

G .O . No . IDD 47 NSW 2003 dated 12 . 09.2003 . 
5 . G .O . No. IDD 47 NSW 2003 dated 22. 01 . 2004 . 

G .O . No . IDD 47 NSW 2003( P ) dated 26 . 03 . 2004 . 
G .O . No. IDD 51 NSW 2004 dated 19 . 07 .2004 . 

G . O . No. IDD 63 IDM 2005 dated 25 . 05 . 2005 . 
9 . G .O . NO. IDD 66 NSW 2005 dated 15 . 12 . 2005 . 
10 . G . O . No. IDD 68 NSW 2003 dated 30 .08 .2006 . 

G . O . No. IDD 68 NSW 2003 dated 24 .07 .2007 . 
12 . G . O . No. IDD 101 NSW 2007 dated 25 .04 . 2008 . 
13 . G . O . No. IDD 101 NSW 2007 dated 25 . 10 . 2008 . 
14 . G . O . No. IDD 101 NSW 07 dated 4 . 03 .2009. 
15 . G . O . No. IDD 101 NSW 07 dated 28 .03. 2009. 
16 . G . O . No. IDD 101 NSW 07 dated 31 .03 . 2009. 
17. G . O . No . IDD 101 NSW 07 dated 18 . 12 . 2009 . 
18 . G . O . No. IDD 101 NSW 07 dated 5 .02 .2010 . 

G . O . No. IDD 101 NSW 07 dated 26 .06 . 2010 . 
G . O . No. FD 143 BRS 2010 , dated 29 . 11. 2010 . 

G .O . No . IDD 101 NSW 07 dated 06 . 12. 2010 . 
22 . G . O . No. IDD 101 NSW 2007 dated 08 . 02 . 2012 . 
23 . G . O . No. IDD 101 NSW 2007 dated 20 .03.2012 . 

Letter No. W .63/ CN / BNC / MPIC & UC / 2012- 13 , dated 29 .08 .2012 of Chief 

Administrative Officer, SWR, Bangalore. 
Preamble : 

In G .O .s read at Sl. No.(1) to (23) above, the Government of Karnataka has so far released an amount of 296 . 99 crores 
towards its share of the investment on cost sharing projects of Bangalore – Mysore Railway Doubling Line Project. 

2. In the letter read at (24 ) above, the Chief Administrative Officer (Con .), South Western Railway, Bangalore , has reported 
that the Railway grant made available for the current year has been fully utilized for the project. The progress of the work will get 
hampered if the grant from Gok is not made available to Railways immediately and requested to release 80 .00 crores for the 
construction of Ramanagaram – Mysore Doubling Railway Line Project. 

3. The cost of the project was ..526 .00 crores ( inclusive of cost of electrification of . 145 .09 crores from Kengeri – Mysore ). 
The revised estimate of 381. 22 crores (GoK share is 254 .14 crores and MoR share is .. 127 .08 crores ). The State Government has 
already released 221.34 crores particularly for construction of Ramanagaram – Mysore Doubling Railway Line Project. 

4 . The proposal of South Western Railways, Bangalore has been examined in detail and hence this order. 

GOVERNMENT ORDER NO : IDD 50 NSW 2012 , BANGALORE DATED : 19- 12 -2012. 

Under the circumstances explained in the preamble, Government are pleased to release an amount of 30 .00 crores (Rupees 
Thirty Crores only) being the part of the Government of Karnataka share particularly for construction of Ramanagaram – Mysore 
Doubling Railway Line Project to South Western Railways , Bangalore . 

2. The expenditure shall be met under the Head of Account “ 5465 -01 - 190 - 3-08 cost sharing for Ramanagaram – Mysore 
Railway Doubling - other expenditure " out of the budget provision during 2012 - 13 . 

3. The Chief Executive Officer, K - RIDE , Bangalore is authorized to draw the amount on a payee s receipt duly countersigned 
by the Under Secretary to Government, Infrastructure Development Department and K -RIDE shall in turn deposit the same with the 
Financial Advisor and Chief Accounts Officer (Construction ), South Western Railway, Bangalore . 

4 . Bangalore – Kengeri and Kengeri – Ramanagaram Doubling Railway Line Project have already been completed and 
opened for traffic . Hence South Western Railways , Bangalore shall close the accounts of these projects and furnish the report 
along with Utilization Certificate . 

5 . This order is issued in accordance with the financial powers delegated to Principal Secretaries/ Secretaries to Government 
vide G .O No. FD /04 /TFP /2012 , dated 27-04 - 2012 & No. FD 8 TFP 2012 dated 04 .10. 2012 . 

By order and in the name of theGovernor of Karnataka 

S . J. SAMPATH KUMAR 

Under Secretary to Government, 
PR .429 

Infrastructure Development Department 


288 0 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 


620 


INFRASTRUCTURE DEVELOPMENT SECRETARIAT 
Sub : Servicing of HUDCO Loan availed for procurement of land for Bangalore International 

Airport Project - Release of funds reg . 
Read : 1. G .O . No.IDD 47 DIA 2006 dated 29 .06 .2007 . 

2. G .O . No .IDD 47 DIA 2006 (P ) dated 24 .09 .2007 . 
3. G .O . No . IDD 47 DIA 2006 (P ) dated 25 .09 .2007 . 
4 . G . O . No. IDD 47 DIA 2006 (P ) dated 03. 12.2007 . 
5. G .O . NO.IDD 47 DIA 2006 dated 25.03.2008 . 
6 . G .O . NO . IDD 47 DIA 2006 dated 23.06 .2008 . 
7. G .O . No. IDD 47 DIA 2007 dated 16 .09. 2008 
8 . G .O . No . IDD 47 DIA 2007 dated 15 .12 .2008 
9 . G .O . NO. IDD 47 DIA 2006 dated 13. 3.2009 . 
10. G .O . No.IDD 47 DIA 2006 dated 12 .08 .2009. 
11. G .O . No.IDD 47 DIA 2006 dated 26.09.2009 . 
12 . G .O . NO.IDD 47 DIA 2006 dated 17 . 12 .2009 . 
13 . G .O . NO.IDD 33 DIA 2010 dated 23.03 .2010 . 
14. G .O . No.IDD 33 DIA 2010 dated 22.06 .2010 . 
15 . G .O . No.IDD 33 DIA 2010 dated 23 .09.2010 . 
16 . G .O . No .IDD 33 DIA 2010 dated 21.12 .2010 . 
17 G .O . NO.IDD 33 DIA 2010 dated 04.03.2011. 
18 . G .O . NO. IDD 33 DIA 2010 dated 21.06 .2011. 
19 . G .O . No .IDD 33 DIA 2010 dated 26 .09.2011 . 
20.G .O . No. IDD 33 DIA 2010 dated 21.12. 2011. 
21. G . O . No.IDD 33 DIA 2010 dated 20 .03 .2012 . 
22 . G .O . No .IDD 33 DIA 2010 dated 18 . 06 .2012. 
23. Letter No. DGM (IPD -1 )/ 1212 / 2012 - 13 dated 11.09. 2012 . of the Deputy General 

Manager (IPD -I), KSIIDC , Bangalore . 
Preamble : 

In G .O s read at Sl. No . (1) to (22 ) above , periodical release of funds have been made to Karnataka State Industrial and 
Infrastructure Development Corporation (KSIIDC ), Bangalore for servicing HUDCO loan for the period 2007 -08 to 2011 - 12 and quarter 
ending June 2012 

2. In letter dated 11.09.2012 read at Sl. No. (23 ) above, the Deputy General Manager (IPD -I), KSIIDC , Bangalore has 
requested for release of an amount of Rs. 350 .66 lakhs (Principal Rs. 272.58 lakhs + Interest Rs.73. 86 lakhs + service charges Rs. 4. 22 
lakhs ) only towards servicing of HUDCO loan for the quarter ending September 2012 . 
3. The proposal ofKSIIDC has been examined in detail and hence this order. 

GOVERNMENT ORDER NO . IDD 33 DIA 2010 BANGALORE DATED : 24 .09 . 2012 
After careful examination of the proposal, sanction is accorded for release of Rs. 3,46 ,31,143 -00 (Rupees Three crores 
Forty Six lakhs Thirty one Thousand one hundred forty three only ) i.e. (Principal Rs. 2,72 ,58 ,000 -00 ) + ( Interest Rs.73,85 ,465 -00 ) - 
(previous excess payment Rs .12 ,322 .00 ) to KSIIDC , Bangalore towards the instalment for HUDCO loan servicing for the quarter ending 
September 2012 . 

2) This expenditure shall be met under the Head of Account "5465 -01- 190 - 1 -04 (P ) -BIAP Assistance for repayment of 
HUDCO loan - 240 Debt Servicing " out of the Budget Provision available in 2012 - 13. 

3) The Managing Director , KSIIDC , Bangalore is authorized to draw the amount on a payees receipt duly countersigned by 
the Under Secretary to Government, Infrastructure Development Department and to pay it to the HUDCO within the due date . 

4 ) This order issues in accordance with the financial powers delegated to Principal Secretaries/ Secretaries to Government 
vide G .O No FD /04/TFP / 2012 , dated 27-04 - 2012. 

By order and in the name of theGovernor of Karnataka 

S . J . SAMPATH KUMAR 

Under Secretary to Government, 
PR .432 

Infrastructure Development Department 


E 29 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 


2007 0 


INFRASTRUCTURE DEVELOPMENT SECRETARIAT 
Sub : Payment of fees to iDeCK for ProjectManagement and Consultancy Services for Construction of Gulbarga Airport. 
Read : 1. G .O . No . IDD 85 DIA 2008 dated 12.08. 2009 . 

2 . Letter No. iDeCK / 2011- 2012/ 886 dated : 16 .09. 2011. 
3. G .O . No. IDD 85 DIA 2008 dated 09. 11. 2011. 
4 . G . O . No .IDD 85 DIA 2008 dated 28 .01.2012. 
5 . G .O .No . IDD 85 DIA 2008 dated 27 .04. 2012 . 
6 . G .O .No . IDD 85 DIA 2008 dated 25 .07. 2012 . 
7 . Government Notification No.FD 790 Exp - 12 /12 dated 14 .09. 2012 . 

8 . Letters No. iDeCK / 2012 -13/864 dated 28 .09. 2012 of the President (Projects ), iDeCK , Bangalore. 
Preamble : 

In the G .O . read at ( 1) above , Governmenthas accorded approval for the scope of services and sanction for payment of fees 
to iDeCK for projectmanagement and Consultancy services for Gulbarga Airport Development Project at the rate not exceeding of 
Rs.3,00 ,000 per month (exclusive of applicable service tax) for the project for a period of twelve months. 

2. In the letter read at (2 ) above, the President, iDeCK , Bangalore, has stated that construction of Airport has been started 
only in April/ May, 2011 and iDeCK has deployed their engineers at site from 01.06 .2011 for supervision . 

3. In the G .O .s read at (3 ), (4 ), (5 ) & (6 ) above , an amount of Rs.43,20 ,240/- has been released to iDeCK for the period of 
June 2011 to June 2012 for project management and consultancy services. 

4 . In GovernmentNotification read at (8 ) above , exemption for procuring the services of iDeCK under the provisions of 4 ( g) of 
the KTPP Act 1999 has been extended for the period from January 2012 to December 2012 . 

5. In the letter read at (8 ) above , the President (projects ), iDeCK , Bangalore had sent invoices for ..10 , 11, 240 /- towards 
payment of fees to iDeCK for project management and consultancy services for themonths July , August & September 2012 . 
6 . The proposal has been examined in detail and hence this order. 

GOVERNMENT ORDER NO. IDD 85 DIA 2008 BANGALORE DATED : 25 -10-2012 . 
Under the circumstances explained in the preamble , Sanction is accorded for release of 10 , 11,240 /- (Rupees Ten Lakhs 
Eleven Thousand Two Hundred and Forty only ) towards fees to iDeCK for Project Management and Consultancy Services for the 
Gulbarga Airport Project for themonths of July , August & September 2012. 

2. This amount shall be met under the Head of Account " 5465 -01 -190 - 1-05 (Plan )-211 - Development of Minor Airport 
Investments during 2012 - 13 . 

3 . The Chief Financial Officer, iDeCK , Bangalore is authorised to draw the above amount on a payees receipt duly 
countersigned by the Under Secretary to Government, Infrastructure Development Department, Bangalore . 

4 . This order is issued in accordance with the financial powers delegated to Principal Secretaries / Secretaries to 
Government vide G .O No FD /04/ TFP /2012, dated : 27 -04- 2012 and FD /8 / TFP /2012 dated: 04 - 10 -2012. 

By order and in the name of theGovernor ofKarnataka 

S . J. SAMPATH KUMAR 

Under Secretary to Government, 
PR .419 

Infrastructure Development Department 
INFRASTRUCTURE DEVELOPMENT SECRETARIAT 
Sub : Release of funds for providing power supply to Gulbarga Airport site . 
Read : 1. G .O.No .IDD 24 DIA 2000 dated 23.03.2007 . 

2. Letter No .GADLPL/ 2012 -13/022 dated 19.07. 2012 from the Director ,Gulbarga Airport Developers Pvt., 

Limited , Bangalore 


Preamble : 

In G .O . read at Sl.No. (1) above, Government had accorded sanction for development of Gulbarga airport on PPP basis . 

2) In letter dated 19 .07 .2012 read at Sl.No.(2) above, the Director, M /s. Gulbarga Airport Developers Private Limited , 
Bangalore has stated that the Gulbarga Airport is nearing completion and shortly would be operational. To make the airport fully 
functional and operational, water and power has to be provided up to the battery limits of the airport site . He has enclosed a copy of 
letter No . CEE /GLB /SEE (O )/AE -2/2011 -12 dated 25 .01. 2012 of the Chief Engineer (Electy ), O & M Zone, Gulbarga , wherein he has 
submitted an estimate for arranging 200 KVA power supply to Gulbarga Airport at Sedam road near Saradagi cross in Rural sub 
division , GESCOM , Gulbarga under " Self Execution Scheme" as mentioned below and has requested for release of amount: 


288 0 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 


622 


Total Cost of the estimate 


Rs.78, 83,011-00 


Rs . 7 ,88 , 301-00 


Supervision charges at 10 % on Cost of estimate 
Service Tax at 10. 3 % on Supervision charges 

Total 


Rs. 81, 195 -00 


Rs.87,52,507- 00 


3. After examining the proposal, it has been decided to release an amount Rs.87 ,52 ,507 -00 to the Deputy Commissioner, 
Gulbarga District and hence this order. 

GOVERNMENT ORDER NO. IDD 87 DIA 2012 BANGALORE DATED 12.09.2012 
In the circumstances explained in the preamble , sanction is accorded for release of Rs.87 ,52 ,507-00 (Rupees Eighty Seven 
Lakhs Fifty Two Thousand Five Hundred and Seven Only ) to the Deputy Commissioner, Gulbarga District, Gulbarga for execution of 
Gulbarga Airport and to provide power supply to the Airport. 

2) This expenditure shall be met under the Head of Account " 5465 -01- 190 - 1-05 (P ) - 211 Development ofMinor Airports” 
out of the Budget Provision of Rs.500 .00 lakhs in 2012- 13 . 

3) The Deputy Commissioner, Gulbarga District , Gulbarga is authorized to draw the amount from the District Treasury , 
Gulbarga District. The Deputy Director, NMC , Bangalore to upload the said amount to the Deputy Commissioner, Gulbarga . 

4 ) This order is issued in accordance with the delegation of powers given to the Principal Secretaries / Secretaries to 
Government vide G .O .No.FD 04 TFP 2012 dated 27.04. 2012. 

By order and in the name of theGovernor ofKarnataka 

S . J. SAMPATH KUMAR 

Under Secretary to Government, 
PR .403 

Infrastructure Development Department 
INFRASTRUCTURE DEVELOPMENT SECRETARIAT 
Sub : Release of funds to iDeCK for developing monitoringmechanism and formats for carrying out Status 

review of Minor Airports projects - reg. 
Read : 1. Government Letter No: IDD/72 /DIA/ 2008 , dated : 09 -07- 2009 . 

2. G .O . No . IDD 86 DIA 08 , dated : 12-08 -2009 . 
3. Letter No : iDeCK /2011- 12/1426 , dated : 25 -01 -2012 of Chief-Business Development, iDeCK , 

Bangalore . 

4 . Proceedings of the meeting held on 19. 04 . 2012. 
Preamble : 

In Government letter dated : 09 -07 - 2009 read at Sl. No. (1) above , iDeCK has been appointed as consultant to oversee the 
project implementation including verification of the physical/ financialprogress of the Shimoga Airport Development Project on a monthly 
basis and generate periodical reports and submit it to the Infrastructure Development Department for monitoring the progress . 

2. In G .O . dated : 12-08 - 2009 read at Sl. No. (2 ) above , approval was given for scope of services and sanction for payment of 
fees to iDeCK for project management services for Shimoga Airport Development project at the rate not exceeding of 3 , 00 , 000 / 
exclusive of applicable service taxes per month for the project period of twelve months. 

3. In letter dated : 25.01.2012 read at ( 3) above , the Chief, Business Development, iDeCK , Bangalore has claimed fees for 
developing monitoring mechanism and the activities undertaken for all the minor airports under development as these activities are not 
part of the projectmonitoring and consultancy services being undertaken by iDeCK for Shimoga and Gulbarga . These activities were 
necessary and undertaken in pursuance to requirement arisen out ofmeeting with Ministry of Civil Aviation . Therefore the claim of fees 
of .3 ,85 ,000 /- for the activities undertaken for minor airports is considered by the Government. 
4 . The proposalhas been examined in detail and hence the following order. 

GOVERNMENT ORDER NO : IDD 86 DIA 2011 BANGALORE, DATED : 27 -06 -2012 . 
After careful examination of the above proposal, sanction is accorded for release of .3 ,85 ,000 /- ( . Three lakhs Eighty Five 
thousand only) to iDeCK towards fees for developing monitoring mechanism and formats and carry out status review of all minor airports 
and compiling information in respect of all the minor airports under development in Karnataka i.e Gulbarga , Shimoga , Bijapur, Hassan 
and Bellary by iDeCK . 

2 . This amount shall be met under the Head of Account 3451- 00 -090 - 1- 06 -059 – Infrastructure Preliminary Studies. Other 
Expenditure – out of the provision of . 1000 . 00 lakhs . 

3. The Chief Financial Officer, iDeCK , Bangalore is authorised to draw the amount on a payee s receipt duly countersigned by 
the Under Secretary to Government, Infrastructure Development Department, Bangalore . 


628 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 


JOM O 


4 . This order issues in accordance with the financial powers delegated to Principal Secretaries/ Secretaries to Government 
vide G . O No FD /04 / TFP / 2012 , dated 27 -04 - 2012 . 

By order and in the name of theGovernor of Karnataka 

S . J. SAMPATH KUMAR 

Under Secretary to Government, 
PR .405 

Infrastructure Development Department 
INFRASTRUCTURE DEVELOPMENT SECRETARIAT 
Sub : 

Project Management Services for Construction of Shimoga Airport - Fees to iDeck . 
Read : 1. Government letter No. IDD 72 DIA 08 dated : 09 -07 -2009 . 

G .O . No. IDD 86 DIA 08 , dated 12- 08 -2009. 
3. G . O . No. IDD 86 DIA 08 , dated 24 -09-2010. 

G .O . No. IDD 86 DIA 08 , dated 04 -03 -2011. 
G .O . No . IDD 86 DIA 08 , dated 21-03- 2011 . 
Letter No. IDeCK/ 2011- 12 / 887 , dated : 16 -09- 2011 from CFO , iDeCK , Bangalore . 

G . O .No.IDD 86 DIA 2008 dated 10 . 02 .2012 . 
8 . G .O .No.IDD 86 DIA 2008 dated 29.02.2012 . 

G .O .No.IDD 86 DIA 2008 dated 16 .06 .2012 . 

Government Notification No . esa 846 383 - 12 /12 , dated : 12. 10 .2012 . 
11. Letter No. iDeCK /2011- 12 /1773 dated 31.03.2012 and Letter No .iDeCK /2012- 13/442A 

dated 29 .06 .2012 from the President (Projects ), iDeCK , Bangalore . 
Preamble : 

In Government letter dated : 09 -07- 2009 read at Sl. No. (1) above, iDeCK has been appointed as consultant to oversee the 
project implementation including verification of the physical / financial progress of the Shimoga Airport Development Project on a 
monthly basis and generate periodical reports and submit it to the Infrastructure Development Department formonitoring the progress . 

2 . In G .O . dated 12 -08- 2009 read at Sl. No . (2) above , approval was given for scope of services and sanction for payment of 
fees to iDeCK for project management services for Shimoga Airport Development project at the rate not exceeding of Rs. 3,00 ,000 / 
exclusive of applicable service taxes per month for the project period of twelve months. 

3 . In Government Orders read at Sl. No . (3 to 5) above, necessary amounts have been released to iDeCK , Bangalore towards 
the fees for Project Management Services of Shimoga Airport Project from October 2009 – February 2011 respectively. 

4 . In letter dated : 16 -09 -2011 read at (6 ) above , the President (projects ), iDeCK , Bangalore has stated that the construction 
of Airport started in October 2009 and is likely to continue upto August 2012 and has requested for extension of the Project 
Management and Consultancy Services till the completion of the project. 

5 . In G .O . dated 10 .02.2012 read at Sl. No. (7), (8 ) & (9 ) above , an amount of Rs. 37,50 ,200 /- has been released to iDeCK , 
Bangalore towards fees to iDeck for Project Management and Consultancy Services for the Shimoga Airport Project for the months of 
March 2011 to February 2012 . 

6 . In Government Notification read at (10 ) above , exemption for procuring the services of iDeCK under the provisions of 4 (g ) 
of the KTPP Act 1999 has been extended upto 28 .02 .2013. 

7. In letter read at Sl.No .(11) above , the President (Projects), iDeCK , Bangalore has sent invoices for Rs. 3,30 , 900/- & 
Rs .10 , 11, 240 /- respectively towards payment of fees to iDeCK for project management and consultancy services for the months of 
March 2012 , April 2012 , May 2012 and June 2012 . 
8 . The proposal has been examined in detail and hence this order. 

GOVERNMENT ORDER NO . IDD 86 DIA 2008 BANGALORE DATED : 27 - 11 -2012. 
Under the circumstances explained in the preamble , sanction is accorded for release of Rs . 13,42, 140 /- (Rupees Thirteen 
lakhs Forty two thousand One Hundred forty only) to iDeCK , Bangalore towards fees for Project Management and Consultancy 
Services for the Shimoga Airport Project for the months of March 2012 , April 2012, May 2012 and June 2012 . 

2. This amount shall be met under the Head of Account " 5465-01- 190 -1-05 -211- Development of Minor Airports Investments " 
out of the budget provision during 2012 -13 . 

3. The Chief Financial Officer, iDeCK , Bangalore is authorised to draw the above amount on a payee s receipt duly 
countersigned by the Under Secretary to Government, Infrastructure Development Department, Bangalore . 


288 0 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮೇ ೯ , ೨೦೧೩ 


6233 


4 . This order is issued in accordance with the delegation of financialpowers given to the Principal Secretaries / Secretaries to 
Government vide G .O .No .FD 04 TFP 2012 dated 27 .04.2012 and FD 8 TFP 2012 dated : 04 -10 -2012 . 

By order and in the name of theGovernor of Karnataka 

S . J. SAMPATH KUMAR 

Under Secretary to Government, 
PR . 395 

Infrastructure Development Department 
INFRASTRUCTURE DEVELOPMENT SECRETARIAT 
Sub : Dabhol Bangalore Gas Pipeline Project – Release of funds - reg . 
Read : 1. G .O No . IDD 14 UIP 2008, dated 10 .07.2008 . 

2 . G .O No. IDD 14 UIP 2008 , dated 25 . 11.2009 . 

G . O .No.IDD 18 UIP 2008 (P -III) dt: 29.7 .2010 . 

G . O No. IDD 18 UIP 2010 , dated 08 . 06 .2011. 
5 . G .O No. IDD 14 UIP 2008 , dated 06 .01.2012 . 

6 . Letter No. DGM ( IPD )/ GAIL/ 636 / 2012 & 13 , dated 25 -06 - 2012 received from the DGM ,KSIIDC , Bangalore . 
Preamble : 

In the Government Order read at (1) above, an Apex Level Coordination group ( COG ) for overseeing in the implementation of 
the Dabhol Bangalore ( Bidadi) Gas Pipeline Project was constituted . 

2 . In the Government Order read at (2) above , KSIIDC , has been designated as Nodal / Co -ordination / Liaison Agency for 
the project and also accorded for the approval for creation of “Gail Gas Project Cell” in Karnataka State Industrial Investment 
Development Corporation (KSIIDC ), Bangalore . 

3 . In the Government Orders read at (3 ), (4 ) & (5 ) above , an amount of Rs. 115 . 00 lakhs was released towards the 
expenditure of GAIL Cell for the periods of 2010 , 2011 & 2012. 

4 . In the letter read at Sl.No. (6 ) above , the DGM , KSIIDC , Bangalore has furnished utilization certificate for the year 2011 
12 and have stated that balance amount of Rs.62 ,000 /- is available with them and requested to release an amount of Rs. 82 . 00 lakhs 
towards the expenditure ofGAIL Cell for the period of 2012 - 13 . 
5 . The proposal ofKSIIDC , Bangalore has been examined in detail, hence this order . 

GOVERNMENT ORDER NO. IDD 14 UIP 2008 (P -1) BANGALORE, DATED :07 -08 - 2012 . 
Government of Karnataka is pleased to release an amount of Rs.40 .00 lakhs (Rupees Fourty Lakhs only ) towards the Gas 
Pipeline ProjectGail Cell for the year 2012 - 2013 . 

2. This Expenditure shall be met from the Head of Account "5465 -01-190 -1 - 16 - Gas Pipeline Project out of the Budget 
Provision of Rs.82 .00 lakhs in 2012 -13 . 

3 . The Managing Director, KSIIDC , Bangalore is authorized to draw the amount on a payee s Receipt duly counter signed by 
the Under Secretary to Government Infrastructure Development Department & also furnish the utilization certificate for the periods 2010 , 
2011 & 2012 for funds released by Government of Karnataka towards Gas Pipeline Project Gail Cell. 

4 . This order is issued in accordance with the financial powers delegated to the Principal Secretaries / Secretaries to 
Government vide Government Order No. FD 4 TFP 2012 dated 27 . 04 . 2012 . 


PR .420 


By order and in the name of theGovernor of Karnataka 

S . J. SAMPATH KUMAR 
Under Secretary to Government, 

Infrastructure Development Department 
INFRASTRUCTURE DEVELOPMENT SECRETARIAT 
Sub : Release of funds towards Equity contribution from KSIIDC (on behalf of Government of Karnataka) for 

Joint Venture Company for City Gas Distribution project - reg . 
Read : 1. MoU signed between GOK and GAIL dated : 29-04-2009. 

2 . G .O . No. IDD 14 UIP 2008 dated 25 -11 -2009 . 
3. JVA signed between KSIIDC & GAIL on 08- 06 -2011. 
4 . G .O . NO. IDD 18 UIP 2010 dated 20-01-2011. 
5 . G .O . No. IDD 18 UIP 2010 dated 03 -08 -2011. 
6 . G .O . NO. IDD 18 UIP 2010 dated 29.02.2012. 
7 . Letter No. DGM (IPD )/ CGD/ 1748 / 2012 -13 , dated 09 .11. 2012 received from the Deputy General 

Manger ( IPD ), KSIIDC , Bangalore . 


526 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 


JON O 


Preamble : 

In the Sl. No. read at (1 ) above , A Memorandum of Understanding (MoU ) for Natural Gas Infrastructure and City Gas 
Distribution was signed between the State Government in IDD and M /S.GAIL ( India ) Limited , New Delhi on 29 -04 -2009 . 

2. In the G . O . read at (2 ) above , Karnataka State Industrial and Infrastructure Development Corporation (KSIIDC ), Bangalore 
has been nominated as the Nodal Agency for Dhabhol – Bangalore Gas pipeline project. As per the MoU , Promotion of Joint Venture for 
City Gas Distribution projects for Domestic , Commercial , Industrial and Transport sectors with the participation of M /s. GAIL , GAIL Gas 
Limited , (GGL), KSIIDC , KSRTC and BMTC was also agreed . It was also agreed that M /S.GAIL and IDD to conduct necessary Techno 
Economic studies based on demand potential and geographical distribution of demand and address accordingly the requirements of 
Infrastructure for distribution , including pipelines and City Gas Distribution networks and associated facilities for the state under feasible 
supply options on long term competitive basis . City Gas Distribution is also proposed to be taken up by the Government ofKarnataka . 

3. In Sl. No. read at (3 ) above , Joint Venture Agreement (JVA ) was entered between KSIIDC & GAIL (India) Limited , for City 
Gas Distribution in the State . Joint Venture Company has been formed between the KSIIDC and GAIL for this project with the Initial 
Authorised Share Capital of Rs. 100 .00 crores. The Capital Structure of the Joint Venture Company is as follows: 
GAIL 

26 % 
KSIIDC 

24 % 
Strategic Investors/ Non - Government Companies / 50 % 
Financial Institutions 


Total 


100 % 


The total equity contribution from KSIIDC (on behalf ofGovernment of Karnataka ) at 24 % of initial authorized share capital of 
Rs. 100 .00 crores is Rs. 24 .00 crores . It was agreed that the equity contribution will be released in installment every year. 

4 . In the G .O . s read at (4 & 5 ) above , an amount of Rs. 169 .64 lakhs (Rs .One Hundred and Sixty Nine lakhs Sixty Four 
Thousand only ) was released towards Establishment of a Joint Venture Company by KSIIDC and GAIL India Limited , for City Gas 
Distribution (CGD) Project. 

5 . In the G .O . read at (6 ) above, an amount of Rs. 298 . 30 lakhs (Rs .Two Hundred and Ninety Eight lakhs and Thirty Thousand 
only ) was released towards Equity Share for Joint Venture Company for the City Gas Distribution Project. 

6 . In the letter dated : 19. 11. 2012 read at (7) above, the Deputy General Manager, KSIIDC , Bangalore has requested to 
release Rs. 553 .60 lakhs i.e Rs.500 .00 lakhs (Rs. Five Hundred lakhs only ) towards equity investment and the balance amount of 
Rs .53 .60 lakhs towards establishment & administrative expenses will be drawn in the last quarter of 2012 - 13. 

7 . Government of Karnataka after examining the proposal has decided to release Rs.253 .60 lakhs (Rs. Two Hundred and 
Fifty Three lakhs and Sixty Thousand only ) i.e. Rs.200 .00 lakhs for Equity Investment and Rs.53.60 lakhs for Administrative Expenses 
towards City Gas Distribution Project. Hence this order. 

GOVERNMENT ORDER NO . IDD 10 UIP 2012 BANGALORE, DATED : 29 -12 -2012 . 
Under the circumstances explained in the preamble , Government of Karnataka is pleased to release an amount of Rs. 253.60 
lakhs (Rs. Two Hundred and Fifty Three lakhs and Sixty Thousand only) i.e. Rs.200.00 lakhs for equity investment and Rs.53.60 lakhs 
for establishment & administrative expenses to Karnataka State Industrial and Infrastructure Development Corporation (KSIIDC ), 
Bangalore towards City Gas Distribution Project for the year 2012 - 13 . 

2. This amount shall be met from the Head of Account “ 5465 -01 -190 -1- 17- City Gas Distribution Project” out of the Budget 
provision of Rs.553.50 lakhs during 2012 -13 . 

3 . The Managing Director, KSIIDC , Bangalore is authorized to draw the amount on a Payees Receipt duly countersigned by 
the Under Secretary to Government, Infrastructure Development Department. 

4 . This order is issued in accordance with the financialpowers delegated to Principal Secretaries/ Secretaries to Government 
vide G .O No FD /04 /TFP /2012 , dated 27 -04 - 2012 & No.FD 8 TFP 2012 dated 04 .10. 2012 . 

By order and in the name of theGovernor of Karnataka 

S . J. SAMPATH KUMAR 

Under Secretary to Government, 
PR .406 

Infrastructure Development Department 

ಮೂಲಸೌಲಭ್ಯ ಅಭಿವೃದ್ಧಿ ಸಚಿವಾಲಯ 
ವಿಷಯ : ಮೈಸೂರು ವಿಮಾನ ನಿಲ್ದಾಣದ ವಿದ್ಯುಚ್ಛಕ್ತಿ ಬಿಲ್ಲನ್ನು ಪಾವತಿಸಲು ಹಣ ಬಿಡುಗಡೆ ಮಾಡುವ ಬಗ್ಗೆ. 
Eugeons : 1. JUOFO edes JOBB ..DISu 2 48 49 2010 @ JDOF 20.05.2011 

2. JUOFO GBCJ J023 . JNoua 48 49 2010 OJD OF 16 . 11.2011. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 


೯೭೭ 


ಸರ್ಕಾರಿ ಆದೇಶ ಸಂಖ್ಯೆ.ಮೂಅಇ 48 ರಾಅವಿ 2010 ದಿನಾಂಕ 28 .01.2012. 

ಸರ್ಕಾರಿ ಆದೇಶ ಸಂಖ್ಯೆ.ಮೂಅಇ 48 ರಾಅವಿ 2010 ದಿನಾಂಕ 20. 03.2012 

- ಮೈಸೂರು ಜಿಲ್ಲಾಧಿಕಾರಿಗಳ ಕಛೇರಿಯ ಪತ್ರ ಸಂ .: ಎಲ್ . ಎ . ಕ್ಯೂ , ಸಿ. ಆರ್‌. 72 / 2011 - 12 , ದಿನಾಂಕ: 12 - 06 - 2012 . 
ಪ್ರಸ್ತಾವನೆ: 

ಮೈಸೂರು ವಿಮಾನ ನಿಲ್ದಾಣದ ಅಭಿವೃದ್ದಿಗಾಗಿ ರಾಜ್ಯ ಸರ್ಕಾರವು ದಿನಾಂಕ: 06 -10 - 2005 ರಂದು ಭಾರತ ವಿಮಾನ ನಿಲ್ದಾಣಗಳ 
ಪಾಧಿಕಾರದೊಂದಿಗೆ ಮಾಡಿಕೊಂಡಿರುವ ಒಪ್ಪಂದದ ಅನುಸಾರ ವಿಮಾನ ನಿಲ್ದಾಣದ ವಿದ್ಯುಚ್ಛಕ್ತಿ ಬಳಕೆ ಬಿಲ್ಲನ್ನು ವಿಮಾನಯಾನ ಸೇವೆ 
ಕಾರ್ಯಾರಂಭಗೊಂಡ ದಿನಾಂಕದಿಂದ 5 ವರ್ಷಗಳ ಅವಧಿಗೆ ರಾಜ್ಯ ಸರ್ಕಾರದಿಂದ ಭರಿಸಬೇಕಾಗಿರುತ್ತದೆ. 

2. ಮೇಲೆ ಓದಲಾದ ಕಮ ಸಂಖ್ಯೆ. (1), (2), (3) & (4) ರ ಸರ್ಕಾರದ ಆದೇಶಗಳಲ್ಲಿ ನವೆಂಬರ್ 2010 ರಿಂದ ಜನವರಿ 2012 ರವರೆಗೆ 
ಮೈಸೂರು ವಿಮಾನ ನಿಲ್ದಾಣದ ವಿದ್ಯುಚ್ಛಕ್ತಿ ಬಿಲ್ಲನ್ನು ಪಾವತಿಸಲು ಬಿಲ್ಲಿನ ಮೊತ್ತ ರೂ .63,75,101- 00 ಗಳನ್ನು ಜಿಲ್ಲಾಧಿಕಾರಿಗಳು, ಮೈಸೂರು ಜಿಲ್ಲೆ, ಇವರಿಗೆ 
ಬಿಡುಗಡೆ ಮಾಡಲಾಗಿದೆ. 

3. ಮೇಲೆ ಕಮ ಸಂಖ್ಯೆ . (5) ರಲ್ಲಿ ಓದಲಾದ ಪತ್ರದಲ್ಲಿ ಜಿಲ್ಲಾಧಿಕಾರಿಗಳು, ಮೈಸೂರು ಜಿಲ್ಲೆ ಇವರು ಮಾರ್ಚ್ 2012 ರಿಂದ ಮೇ 2012 ರ 
ಮಾಹೆಯ ಅಂತ್ಯಕ್ಕೆ ಬಾಕಿ ಉಳಿದಿರುವ ವಿದ್ಯುತ್ಚ್ಛಕ್ತಿ ಬಿಲ್ಲಿನ ಮೊತ್ತ ರೂ . 12,60, 753/ - ( ಹನ್ನೆರಡು ಲಕ್ಷಗಳ ಅರವತ್ತು ಸಾವಿರದ ಏಳು ನೂರ ಐವತ್ತ 
ಮೂರುರೂಪಾಯಿಗಳು ಮಾತ್ರ) ಗಳನ್ನು ಬಿಡುಗಡೆ ಮಾಡಲು ಸರ್ಕಾರವನ್ನು ಕೋರಿರುತ್ತಾರೆ. ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆಮೂಅಇ 48 ರಾMವಿ 2010, ಬೆಂಗಳೂರು, ದಿನಾಂಕ: 06 - 08 - 2012, 
ಪಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಮಾರ್ಚ್ 2012ರ ಅಂತ್ಯಕ್ಕೆ ಬಾಕಿ ಉಳಿದಿರುವ ಮೈಸೂರು ವಿಮಾನ ನಿಲ್ದಾಣದ 
ವಿದ್ಯುಚ್ಛಕ್ತಿ ಬಿಲ್ಲಿನ ಮೊತ್ತ ರೂ .12,60,753/- ( ಹನ್ನೆರಡು ಲಕ್ಷಗಳ ಅರವತ್ತು ಸಾವಿರದ ಏಳು ನೂರ ಐವತ್ತ ಮೂರು ರೂಪಾಯಿಗಳು ಮಾತ್ರ) ಗಳನ್ನು 
ಜಿಲ್ಲಾಧಿಕಾರಿಗಳು , ಮೈಸೂರು ಜಿಲ್ಲೆ, ಮೈಸೂರು ಇವರಿಗೆ ಬಿಡುಗಡೆ ಮಾಡಲು ಸರ್ಕಾರದ ಮಂಜೂರಾತಿ ನೀಡಿದೆ. 

2. ಈ ಮೊತ್ತವನ್ನು 2011- 12ನೇ ಸಾಲಿನ ಹೊಸ ಲೆಕ್ಕ ಶೀರ್ಷಿಕೆ "3451-00- 090 -1-06 -12 - ಸಣ್ಣ ವಿಮಾನ ನಿಲ್ದಾಣಗಳ ಅಭಿವೃದ್ಧಿ 
(ಯೋಜನೆ) -71-ಕಟ್ಟಡ ವೆಚ್ಚಗಳು" ಇದರಡಿಯಲ್ಲಿ ಒದಗಿಸಿರುವ ರೂ .60.00 ಲಕ್ಷಗಳಿಂದ ಭರಿಸತಕ್ಕದ್ದು. 

3. ಈ ಹಣವನ್ನು ಜಿಲ್ಲಾಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು ಇವರು ಜಿಲ್ಲಾ ಖಜಾನೆ ಮೈಸೂರು ಇಲ್ಲಿ ಡಿ.ಸಿ. ಬಿಲ್ ಮೂಲಕ ಡಾ. 
ಮಾಡಲು ಅಧಿಕರಿಸಿದೆ. ಉಪ ನಿರ್ದೇಶಕರು, ಎನ್. ಎಂ . ಸಿ, ಬೆಂಗಳೂರು, ಇವರು ಈ ಮೊತ್ತವನ್ನು ಜಿಲ್ಲಾಧಿಕಾರಿಗಳ ಖಾತೆಗೆ ಅಪ್‌ಲೋಡ್ ಮಾಡುವುದು. 
ಈ ಹಣವನ್ನು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ, ಮೈಸೂರು ಇವರಿಗೆ ಜಮಾ ಮಾಡಿ ಸ್ವೀಕೃತಿ ಪಡೆದು ಮಾಹಿತಿಯನ್ನು 
ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 

4. ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ .ಆಇ /717/ ವೆಚ್ಚ -1/2012 ದಿನಾಂಕ 28.06.2012 ಹಾಗೂ ಸರ್ಕಾರದ ಆದೇಶ 
ಸಂಖ್ಯೆ: ಆಇ 4 ಟಿಎಫ್ ಪಿ 2012 ದಿನಾಂಕ 27.04. 2012 ರಲ್ಲಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ /ಕಾರ್ಯದರ್ಶಿಗಳಿಗೆ ನೀಡಿರುವ ಆರ್ಥಿಕ 
ಪತ್ಯಾಯೋಜನೆಯ ಅಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್ . ಜೆ. ಸಂಪತ್ ಕುಮಾರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR. 402 

ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ. 
ಮೂಲಸೌಲಭ್ಯ ಅಭಿವೃದ್ಧಿ ಸಚಿವಾಲಯ 
ವಿಷಯ: ಶಿವಮೊಗ್ಗ ಜಿಲ್ಲೆಯಲ್ಲಿ ವಿಮಾನ ನಿಲ್ದಾಣದಲ್ಲಿ ವಿಮಾನಗಳ ಹಾರಾಟಕ್ಕಾಗಿ ರನ್ ವೇ ಸಿದ್ಧಪಡಿಸಲು ಅಗತ್ಯವಾದ ಜಮೀನನ್ನು 

ಸ್ವಾಧೀನಪಡಿಸಿಕೊಳ್ಳಲು ಹಣ ಬಿಡುಗಡೆ ಮಾಡುವ ಬಗ್ಗೆ 
ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂಖ್ಯೆ .ಮೂಅಇ 16 ರಾಅವಿ 2002 ದಿನಾಂಕ 03 . 01 . 2007 

2 . ಸರ್ಕಾರಿ ಆದೇಶ ಸಂಖ್ಯೆ .ಮೂಅಇ 70 ರಾಅವಿ 2007 ದಿನಾಂಕ 19.07. 2007 
3. ವಿಶೇಷ ಭೂಸ್ವಾಧೀನಾಧಿಕಾರಿ, ಕ.ಕೈ .ಪ್ರ. ಅ. ಮಂಡಳಿ, ಬೈಕಂಪಾಡಿ , ಮಂಗಳೂರು ಇವರ ಪತ್ರ ಸಂಖ್ಯೆ .ಎಲ್.ಎ.ಕ್ಯೂ .ಎಸ್. ಆರ್:5/ 08 

09 ( VI) /207 ದಿನಾಂಕ 08 . 05 .2012 


4 . ದಿನಾಂಕ 11 .05 .2012 ರಂದು ಮುಖ್ಯ ಮಂತ್ರಿಯವರ ಪ್ರಧಾನ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಜರುಗಿದ ಸಭೆಯ ನಡೆವಳಿ . 


ಪ್ರಸ್ತಾವನೆ : 


ಮೇಲೆ ಕಮ ಸಂ .(1) ರಲ್ಲಿ ಓದಲಾದ ಸರ್ಕಾರಿ ಆದೇಶ ದಿನಾಂಕ 03 .01.2007 ರಲ್ಲಿ ಶಿವಮೊಗ್ಗದಲ್ಲಿ ಒಂದು ಹೊಸ ವಿಮಾನ ನಿಲ್ದಾಣ 
ನಿರ್ಮಿಸಲು ಅವಶ್ಯವಿರುವ 662 ಎಕರೆ 38 ಗುಂಟೆ ಜಮೀನಿನ ಭೂಸ್ವಾಧೀನಕ್ಕಾಗಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ಕಾರ್ಯನಿರ್ವಾಹಕ 

ದಿ ಮಂಡಳಿ ಇವರು ಅಂದಾಜಿಸಿದ ಒಟ್ಟು ವೆಚ್ಚ ರೂ .14,58,49 ,000.00 ಗಳ ಪೈಕಿ ಕರ್ನಾಟಕ ಕೈಗಾರಿಕಾ 
ಪ್ರದೇಶಾಭಿವೃದ್ಧಿ ಮಂಡಳಿಗೆ ಭೂಸ್ವಾಧೀನ ಪ್ರಕ್ರಿಯೆ ಕೈಗೊಳ್ಳಲು ಪ್ರಾರಂಭಿಕವಾಗಿ ರೂ .5,83,00 ,000.00 ಗಳನ್ನು ಭೂಸ್ವಾಧೀನಕ್ಕೆ ಸಂಬಂಧಪಟ್ಟಂತೆ 


೯೭೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 


ಭಾಗ ೧ 


ಅಂತಿಮ ಅಧಿಸೂಚನೆ ಹೊರಡಿಸುವ ಹಾಗೂ ಪರಿಹಾರ ಧನವನ್ನು ಬಟವಾಡೆ ಮಾಡುವ ಮುನ್ನ ಎಲ್ಲಾ ಔಪಚಾರಿಕ ಕಾರ್ಯಗಳನ್ನು ಪೂರೈಸುವ 
ಷರತ್ತಿಗೊಳಪಟ್ಟು ಬಿಡುಗಡೆ ಮಾಡಲು ಸರ್ಕಾರದ ಮಂಜೂರಾತಿಯನ್ನು ನೀಡಲಾಗಿದೆ. 

2 . ಮೇಲೆ ಕ್ರಮ ಸಂಖ್ಯೆ.(2 ) ರಲ್ಲಿ ಓದಲಾದ ಸರ್ಕಾರಿ ಆದೇಶ ದಿನಾಂಕ 19 .07. 2007 ರಲ್ಲಿ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕಾಗಿ ಸುಮಾರು 
662.38 ಎಕರೆ ಜಮೀನನ್ನು ಭೂಸ್ವಾಧೀನಪಡಿಸಿಕೊಳ್ಳಲಾಗುತ್ತಿದ್ದು , ಇದರಲ್ಲಿ 135 ಎಕರೆ ಜಮೀನು ಖಾಸಗಿ ಜಮೀನಾಗಿದ್ದು, ಉಳಿದ 529 ಎಕರೆ ಸರ್ಕಾರಿ 
ಜಮೀನಾಗಿರುತ್ತದೆ. ಅದರಲ್ಲಿ ಸುಮಾರು 300 ಕ್ಕಿಂತ ಹೆಚ್ಚು ಬಗರ್ ಹುಕುಂ ಸಾಗುವಳಿ ಮಾಡುತ್ತಾ ಬಂದಿರುವ ಸಣ್ಣ ಮತ್ತು ಅತಿ ಸಣ್ಣ ರೈತರನ್ನು 
ಸ್ಥಳಾಂತರಿಸಿ ಅವರಿಗೆ ಸೂಕ್ತ ಪರಿಹಾರ ಮತ್ತು ಪುನರ್ವಸತಿ ವ್ಯವಸ್ಥೆಯನ್ನು ಕಲ್ಪಿಸಲು ಪ್ರತಿ ಎಕರೆಗೆ ರೂ .2.00 ಲಕ್ಷದಂತೆ ಹಾಗೂ 4.00 ಎಕರೆಗೆ 
ಮೀರದಂತೆ ದಯಾತ್ಮಕ ಪರಿಹಾರ ನೀಡಲು ರೂ .20 .13 ಕೋಟಿಗಳನ್ನು ಮಂಜೂರು ಮಾಡಲಾಗಿದೆ. 

3. ಮೇಲೆ ಕ್ರಮ ಸಂ : (3) ರಲ್ಲಿ ಓದಲಾದ ಪತ್ರ ದಿ: 08 - 05 - 2012ರಲ್ಲಿ ವಿಶೇಷ ಭೂಸ್ವಾಧೀನಾಧಿಕಾರಿ, ಕ.ಕೈ . ಪ್ರ. ಅ. ಮಂಡಳಿ , ಬೈಕಂಪಾಡಿ, 
ಮಂಗಳೂರು, ಇವರು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಇವರಿಗೆ ಬರೆದಿರುವ ಪತ್ರದಲ್ಲಿ ಶಿವಮೊಗ್ಗ ವಿಮಾನ 

೦ದ ನಿರ್ವಸಿತರಾದವರಿಗೆ ಸೋಗಾನೆ ಗ್ರಾಮದ ಸರ್ವೇ ನಂ .120ರಲ್ಲಿ ನಿರ್ಮಿಸುತ್ತಿರುವ ಪುನರ್ವಸತಿ ಪ್ರದೇಶಕ್ಕೆ 
ಸಂಪರ್ಕ ರಸ್ತೆ ಕಲ್ಪಿಸುವ ಸಲುವಾಗಿ ನಿಧಿಗೆ ಗ್ರಾಮದ ಸರ್ವೇ ನಂ .158, 159 ಮತ್ತು 175 /5 ರಲ್ಲಿ ರಸ್ತೆಗಾಗಿ 0 . 29 ಗುಂಟೆ ಜಮೀನನ್ನು ಸ್ವಾಧೀನಪಡಿಸಲು 
ಹಾಗೂ ರನ್‌ವೇಗಾಗಿ ಸೋಗಾನೆ ಗ್ರಾಮದ ಸರ್ವೆ ನಂ .131 ಮತ್ತು 133 ರಲ್ಲಿ 3 ಎಕರೆ 16 ಗುಂಟೆ ಜಮೀನು ಅಗತ್ಯವಿದೆಯೆಂದು ಈ ಜಮೀನಿಗೆ 
ಭೂಮೌಲ್ಯ ರೂ .46, 62 ,000/- ಹಾಗೂ ಕಟ್ಟಡ ಮರ, ಮಾಲ್ಕಿ ಅಂದಾಜು ರೂ .7,00,000 /- ಗಳು ಒಟ್ಟು ರೂ .53,62 ,500 /- ವೆಚ್ಚ ತಗಲುತ್ತದೆಂದು ಈ 
ಬಗ್ಗೆ ಶಿವಮೊಗ್ಗ ಜಿಲ್ಲೆಯ ಉಸ್ತುವಾರಿ ಕಾರ್ಯದರ್ಶಿಗಳು ನಡೆಸಿದ ಸಭೆಯಲ್ಲಿ ಶಿವಮೊಗ್ಗ ವಿಮಾನ ನಿಲ್ದಾಣದ ರನ್ ವೇ ಗಾಗಿ ಹೆಚ್ಚುವರಿಯಾಗಿ 
ಬೇಕಾಗಿರುವ ಶಿವಮೊಗ್ಗ ತಾಲ್ಲೂಕು ಸೋಗಾನೆ ಗ್ರಾಮದ ಸರ್ವೇ ನಂ . 131, 133ರಲ್ಲಿನ 3 ಎಕರೆ 16 ಗುಂಟೆ ಜಮೀನನ್ನು ಭೂಸ್ವಾಧೀನ ಕಾಯಿದೆಯಡಿ 
ಸ್ವಾಧೀನಪಡಿಸುವುದು ವಿಳಂಬವಾಗುವುದರಿಂದ ನೇರವಾಗಿ ಹಿಡುವಳಿದಾರರಿಂದ ಕ್ರಯಪಡೆಯುವಂತೆ ಸೂಚಿಸಿರುವುದಾಗಿಯೂ ಹಾಗೂ ದಿನಾಂಕ: 
17 - 06 - 2010ರಂದು ಹೊರಡಿಸಿರುವ ಪ್ರಾಥಮಿಕ ಅಧಿಸೂಚನೆಯಲ್ಲಿ ಒಳಗೊಂಡಿರುವ ಜಮೀನನ್ನು ಸಹ ಭೂಸ್ವಾಧೀನಪಡಿಸುವ ಮೊದಲು ನೇರವಾಗಿ 
ರೈತರಿಂದಲೇ ಖರೀದಿಸಲು ಸೂಚಿಸಿರುತ್ತಾರೆ ಹಾಗೂ ಅದರಂತೆ ಮುಖ್ಯ ಕಾರ್ಯನಿರ್ವಾಹಣಾಧಿಕಾರಿ ಹಾಗೂ ಕಾರ್ಯ ನಿರ್ವಾಹಕ ಸದಸ್ಯರು , 
ಕೆ. ಐ. ಎ. ಡಿ. ಬಿ , ಬೆಂಗಳೂರು ಇವರು ದಿ: 25 - 02 - 2012ರ ಪತ್ರದಲ್ಲಿ ಶಿವಮೊಗ್ಗ ಜಿಲ್ಲಾಧಿಕಾರಿಗಳಿಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಕೋರಿರುವ ಹಿನ್ನೆಲೆಯಲ್ಲಿ 
ಜಿಲ್ಲಾಧಿಕಾರಿಗಳು , ಶಿವಮೊಗ್ಗ, ಇವರು ದಿನಾಂಕ: 23 - 04 - 2012ರಂದು ಸಭೆ ನಡೆಸಿ , ಈ ಜಮೀನಿಗೆ ರೂ .53,62 ,500.00ಗಳನ್ನು ಬಿಡುಗಡೆ ಮಾಡುವಂತೆ 
ಕೋರಿರುತ್ತಾರೆಂದು ತಿಳಿಸುತ್ತಾ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕಾಗಿ ಸೋಗಾನೆ ಗ್ರಾಮದಲ್ಲಿ 3 ಹಂತದಲ್ಲಿ ಭೂಸ್ವಾಧೀನಪಡಿಸಲು ದರ ನಿಗದಿಯಾಗಿರುವ 
ಪ್ರಕ್ರಿಯೆ ಬಗ್ಗೆ ಮಾಹಿತಿಯನ್ನು ಈ ಕೆಳಕಂಡಂತೆ ನೀಡಿರುತ್ತಾರೆ . ಅದರಂತೆ, 3ನೇ ಹಂತದಲ್ಲಿ ವಿಮಾನ ನಿಲ್ದಾಣದ ರನ್ ವೇ ಗಾಗಿ ಭೂಸ್ವಾಧೀನಪಡಿಸಿದ 
ಜಮೀನಿಗೆ ಖುಷಿ ಜಮೀನಿಗೆ 1 ಎಕರೆಗೆ ರೂ . 13 .50 ಲಕ್ಷ ಇತರೆ ಜಮೀನಿಗೆ 1 ಎಕರೆಗೆ ರೂ .14.50 ಲಕ್ಷ ದರ ನಿಗದಿಪಡಿಸಲಾಗುವುದರಿಂದ ಅಂತಿಮವಾಗಿ 
3ನೇ ಹಂತದಲ್ಲಿ ನಿಗದಿಪಡಿಸಿದ ದರವನ್ನು ಈಗ ಖರೀದಿಸುವ ಜಮೀನಿಗೆ ಲೆಕ್ಕಾಚಾರ ಮಾಡಬೇಕಾಗಿರುತ್ತದೆ ಎಂದು ತಿಳಿಸಿ , ಈ ಜಮೀನಿನ ಮೌಲ್ಯದ ಬಗ್ಗೆ 
ಮಾಹಿತಿಯನ್ನು ಈ ಕೆಳಕಂಡಂತೆ ನೀಡಿರುತ್ತಾರೆ. 

ಗ್ರಾಮ ಸ, ನಂಬರ್ | ತರಹ ವಿಸ್ತೀರ್ಣ || ನಿಗದಿಪಡಿಸಿದ ಮೌಲ್ಯ ಲಕ್ಷದಲ್ಲಿ ಒಟ್ಟು ಮೌಲ್ಯ 
ಸೋಗಾನೆ 131 

0 .26 13.50 

_ 8 , 77 ,500. 00 
2 .01 . 13 .50 

27,33 , 750. 00 
ನಿಧಿಗೆ 158 

0 .11 14 .50 

3 ,98 , 750 .00 
159 ತರಿ 0 .10 

14 .50 

3 , 62 ,500. 00 
175 

0 . 08 14 .50 

2 , 90 ,000. 00 
3 .16 

46 ,62 ,500.00 


ಖುಷಿ 
ಖುಷ್ಠಿ 


131 


ತರಿ 


ತರಿ 


4 . ಪಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ.ಮೂಅಇ 63 ರಾಅವಿ 2012 , ಬೆಂಗಳೂರು, ದಿನಾಂಕ 09 .07.2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನಲೆಯಲ್ಲಿ ಶಿವಮೊಗ್ಗ ವಿಮಾನ ನಿಲ್ದಾಣದ ಪುನರ್ವಸತಿ ಯೋಜನೆಯ ರಸ್ತೆ ಉದ್ದೇಶಕ್ಕಾಗಿ 
ಶಿವಮೊಗ್ಗ ತಾಲ್ಲೂಕು ನಿಧಿಗೆ | ಹೋಬಳಿ ನಿಧಿಗೆ ಗ್ರಾಮದ ಸರ್ವೆ ನಂ . 158, 159 ಮತ್ತು 175 /5 ರಲ್ಲಿ ರಸ್ತೆಗಾಗಿ 0.29 ಎಕರೆ ಹಾಗೂ ರನ್‌ವೇಗಾಗಿ 
ಸೋಗಾನೆ ಗ್ರಾಮದ ಸರ್ವೆ ನಂ .131 ಮತ್ತು 133 ರಲ್ಲಿ 3 ಎಕರೆ 16 ಗುಂಟೆ ಜಮೀನನ್ನು ಸ್ವಾಧೀನಪಡಿಸಿಕೊಳ್ಳಲು ರೂ .46,62 ,000/ - ಹಾಗೂ ಕಟ್ಟಡ ಮರ, 
ಮಾಲ್ಕಿಗಳಿಗೆ ಅಂದಾಜು ರೂ .7,00,000/- ಗಳು ಒಟ್ಟು ರೂ .53,62,500.00 (ಐವತ್ತ ಮೂರು ಲಕ್ಷಗಳು ಅರವತ್ತೆರಡು ಸಾವಿರ ರೂಪಾಯಿಗಳು ಮಾತ್ರ) 
ಗಳನ್ನು ಬಿಡುಗಡೆ ಮಾಡಲು ಸರ್ಕಾರದ ಮಂಜೂರಾತಿಯನ್ನು ನೀಡಿದೆ. 

2. ಈ ಮೊತ್ತವನ್ನು 2012 - 13 ನೇ ಸಾಲಿನ ಲೆಕ್ಕಶೀರ್ಷಿಕೆ 5465 -01 -190 -1- 05 ( ಯೋಜನೆ)- 211 - ಬಂಡವಾಳಗಳು - ಸಣ್ಣ ವಿಮಾನ 
ನಿಲ್ದಾಣಗಳ ಅಭಿವೃದ್ದಿ ಇದರಡಿಯಲ್ಲಿ ಒದಗಿಸಿರುವ ರೂ .5. 00 ಕೋಟಿಗಳ ಆಯವ್ಯಯದಿಂದ ಭರಿಸತಕ್ಕದ್ದು . 

3. ಮೇಲೆ ತಿಳಿಸಿರುವ ಜಮೀನು ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕಾಗಿ ಈಗಾಗಲೇ ಭೂಸ್ವಾಧೀನ ಪಡಿಸಿರುವ ಜಮೀನಿನ ವಿಸ್ತೀರ್ಣದಲ್ಲಿ 
ಬಿಟ್ಟುಹೋಗಿರುವ ಬಗ್ಗೆ ಖಚಿತ ಪಡಿಸಿಕೊಂಡು, ಬಿಟ್ಟುಹೋಗಿರುವುದಕ್ಕೆ ಕಾರಣಗಳನ್ನು ಸರ್ಕಾರಕ್ಕೆ ವರದಿ ಮಾಡತಕ್ಕದ್ದು ಹಾಗೂ ಈ ಜಮೀನು ಬಗೇರ್ 
ಹುಕಂ ಸಾಗುವಳಿದಾರರ ಪ್ರದೇಶದಲ್ಲಿ ಬರುವುದಿಲ್ಲ ಎಂಬುದನ್ನು ಸಹ ಖಚಿತ ಪಡಿಸಿಕೊಳ್ಳುವ ಷರತ್ತಿಗೆ ಒಳಪಟ್ಟು ಈ ಮೊತ್ತವನ್ನು ಖರ್ಚು ಮಾಡುವಂತೆ 
ಸೂಚಿಸಿದೆ. 

4. ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಕಾರ್ಯಕಾರಿ ಸದಸ್ಯರು, ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ, ಬೆಂಗಳೂರು 
ಇವರು ಪೇಯೀಸ್ ರಸೀತಿಯ ( Payees Receipt) ಮುಖೇನ ಸರ್ಕಾರದ ಅಧೀನ ಕಾರ್ಯದರ್ಶಿ , ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ ಇವರ 
ಮೇಲು ರುಜು ಪಡೆದು ಹಣ ಪಡೆಯತಕ್ಕದ್ದು . 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 


೯೭೯ 


5 . ಈ ಆದೇಶವನ್ನು ದಿನಾಂಕ 27.04.2012 ರ ಆದೇಶ ಸಂಖ್ಯೆ . ಆಇ 4 ಟಿಎಫ್ ಪಿ 2012 ರಲ್ಲಿ ಇಲಾಖಾ ಪ್ರಧಾನ ಕಾರ್ಯದರ್ಶಿ | 
ಕಾರ್ಯದರ್ಶಿಗಳಿಗೆ ನೀಡಿರುವ ಆರ್ಥಿಕ ಅಧಿಕಾರ ಪತ್ಯಾ ಯೋಜನೆಯಂತೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್ . ಜೆ. ಸಂಪತ್ ಕುಮಾರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR.404 

ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ. 
ಮೂಲಸೌಲಭ್ಯ ಅಭಿವೃದ್ಧಿ ಸಚಿವಾಲಯ 
ವಿಷಯ : ಶಿವಮೊಗ್ಗ ವಿಮಾನ ನಿಲ್ದಾಣದ ನೀರು ಪೂರೈಕೆಗಾಗಿ ಅನುದಾನ ಬಿಡುಗಡೆ ಮಾಡುವ ಬಗ್ಗೆ . 
ಓದಲಾಗಿದೆ: ಜಿಲ್ಲಾಧಿಕಾರಿ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ, ಇವರ ಪತ್ರ ಸಂ : ಎಲ್. ಎನ್. ಡಿ.(1) ಸಿ. ಆರ್. 

653/ 2011 - 12 (9583) ದಿನಾಂಕ: 20.07.2012. 
ಪ್ರಸ್ತಾವನೆ: 

ಮೇಲೆ ಓದಲಾದ ದಿ : 20 - 07 - 2012ರ ಪತ್ರದಲ್ಲಿ ಜಿಲ್ಲಾಧಿಕಾರಿಗಳು, ಶಿವಮೊಗ್ಗ ಜಿಲ್ಲೆ, ಇವರು ಶಿವಮೊಗ್ಗ ವಿಮಾನ ನಿಲ್ದಾಣದ ಕಾಮಗಾರಿಗಾಗಿ 
ಅಗತ್ಯವಿರುವ ನೀರು ಪೂರೈಕೆಯನ್ನು ಮತ್ತೂರು ಗ್ರಾಮದ ಬಳಿ ತುಂಗಾ ನದಿಯಿಂದ ಸರಬರಾಜು ಮಾಡುವ ಬಗ್ಗೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ 
ಉಪ ವಿಭಾಗದಿಂದ Construction of intake Well, jack Well,intake pipeline, raising main , electrical express feeder line, ಇತರೆ ಕಾಮಗಾರಿಗಾಗಿ 
ರೂ .500 .00 ಲಕ್ಷ ಹಾಗೂ ವಿಮಾನ ನಿಲ್ದಾಣ ಪ್ರಾಧಿಕಾರದಿಂದ Water treatment plant, aerator, Settling tank, ಇತರೆ ಕಾಮಗಾರಿಗಾಗಿ ರೂ .700. 00 
ಲಕ್ಷ ಮೊತ್ತಕ್ಕೆ ತಯಾರಿಸಿರುವ ಅಂದಾಜು ಪಟ್ಟಿಯಂತೆ ಅನುದಾನ ಬಿಡುಗಡೆ ಮಾಡುವಂತೆ ಕೋರಿರುತ್ತಾರೆ. 

2. ಜಿಲ್ಲಾಧಿಕಾರಿಗಳ ಪ್ರಸ್ತಾವನೆಯನ್ನು ಪರಿಶೀಲಿಸಿದ ನಂತರ ಜಿಲ್ಲಾ ಪಂಚಾಯತ್, ಶಿವಮೊಗ್ಗ, ಇವರು ಶಿವಮೊಗ್ಗ ವಿಮಾನ ನಿಲ್ದಾಣದ ನೀರು 
ಪೂರೈಕೆಗಾಗಿ ಮತ್ತೂರು ಗ್ರಾಮದ ಬಳಿ ತುಂಗಾ ನದಿಯಿಂದ ವಿಮಾನ ನಿಲ್ದಾಣದ ನಿವೇಶನದವರೆಗೆ ನೀರು ಸರಬರಾಜು ಮಾಡುವ ಕಾಮಗಾರಿಗಳಿಗೆ 
ವಿಸ್ತತ ಯೋಜನಾ ವರದಿ ( ಆಕಖ) ತಯಾರಿಸಲು ತಗಲುವ ರೂ .500 .00 ಲಕ್ಷಗಳನ್ನು ಬಿಡುಗಡೆ ಮಾಡಲು ಹಾಗೂ ಈ ಯೋಜನೆಗೆ ಆಡಳಿತಾತ್ಮಕ 
ಅನುಮೋದನೆಯನ್ನು ನೀಡಲು ನಿರ್ಧರಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ , ಮೂಅಇ 32 ರಾMವಿ 2012, ಬೆಂಗಳೂರು ದಿನಾಂಕ: 07 - 09 - 2012 . 
- ಪಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿದ ನಂತರ , ಶಿವಮೊಗ್ಗ ವಿಮಾನ ನಿಲ್ದಾಣದ ನೀರು ಪೂರೈಕೆಗಾಗಿ ಮತ್ತೂರು ಗ್ರಾಮದ ಬಳಿ 
ತುಂಗಾ ನದಿಯಿಂದ ವಿಮಾನ ನಿಲ್ದಾಣದ ನಿವೇಶನದವರೆಗೆ ನೀರು ಸರಬರಾಜು ಮಾಡುವ ಕಾಮಗಾರಿಗೆ ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿ 
ಇದಕ್ಕಾಗಿ ವಿಸೃತ ಯೋಜನಾ ವರದಿ ( DPR) ತಯಾರಿಸಲು ರೂ .5.00 ಲಕ್ಷಗಳನ್ನು (ರೂಪಾಯಿ ಐದು ಲಕ್ಷಗಳು ಮಾತ್ರ) ಬಿಡುಗಡೆ ಮಾಡಲು ಸರ್ಕಾರದ 
ಮಂಜೂರಾತಿಯನ್ನು ನೀಡಿದೆ. 

2) ಈ ಮೊತ್ತವನ್ನು 2012 - 13 ನೇ ಸಾಲಿನ ಆಯವ್ಯಯದ ಲೆಕ್ಕ ಶೀರ್ಷಿಕೆ 5465 - 01 -190 -1- 05 - ( P) 211 ರಡಿಯಲ್ಲಿ ಸಣ್ಣ ವಿಮಾನ 
ನಿಲ್ದಾಣಗಳ ಅಭಿವೃದ್ಧಿಗಾಗಿ ಒದಗಿಸಿರುವ ರೂ .500.00 ಲಕ್ಷಗಳ ಮೊತ್ತದಿಂದ ಭರಿಸತಕ್ಕದ್ದು. 

3) ಈ ಮೊತ್ತವನ್ನು ಜಿಲ್ಲಾಧಿಕಾರಿಗಳು, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಇವರು ಜಿಲ್ಲಾ ಖಜಾನೆ, ಶಿವಮೊಗ್ಗ, ಇಲ್ಲಿ ಡ್ರಾ ಮಾಡಲು ಅಧಿಕರಿಸಿದೆ. 
ಉಪ ನಿರ್ದೇಶಕರು , ಎನ್. ಎಂ . ಸಿ., ಬೆಂಗಳೂರು, ಇವರು ಈ ಮೊತ್ತವನ್ನು ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಖಾತೆಗೆ ಅಪ್ ಲೋಡ್ ಮಾಡುವುದು . ಈ 
ಹಣವನ್ನು ಯೋಜನೆಗೆ ವೆಚ್ಚ ಮಾಡಿ ಉಪಯೋಗಿತ ಪ್ರಮಾಣ ಪತ್ರವನ್ನು ಶಿವಮೊಗ್ಗ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 

4) ಈ ಆದೇಶವನ್ನು ದಿ: 27 - 04 - 2012ರ ಆದೇಶ ಸಂ : ಆಇ 4 ಟಿಎಫ್ ಪಿ 2012ರಲ್ಲಿ ಇಲಾಖಾ ಪ್ರಧಾನ ಕಾರ್ಯದರ್ಶಿ / ಕಾರ್ಯದರ್ಶಿಗಳಿಗೆ 
ನೀಡಿರುವ ಆರ್ಥಿಕ ಅಧಿಕಾರ ಪ್ರತ್ಯಾ ಯೋಜನೆಯಂತೆ ಹೊರಡಿಸಲಾಗಿದೆ . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್ . ಜೆ. ಸಂಪತ್ ಕುಮಾರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR . 409 

ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ. 
ಮೂಲಸೌಲಭ್ಯ ಅಭಿವೃದ್ಧಿ ಸಚಿವಾಲಯ 
ವಿಷಯ : ಹುಬ್ಬಳ್ಳಿ ವಿಮಾನ ನಿಲ್ದಾಣದ ಅಭಿವೃದ್ಧಿಗಾಗಿ ಹಣ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ , ಮೂಅಇ 32 ರಾಅವಿ 2004 ದಿನಾಂಕ: 20. 03.2007. 

ಸರ್ಕಾರದ ಆದೇಶ ಸಂಖ್ಯೆ , ಮೂಅಇ 32 ರಾಅವಿ 2004 ದಿನಾಂಕ: 07.05.2007 . 
ಸರ್ಕಾರದ ಆದೇಶ ಸಂಖ್ಯೆ. ಮೂಅಇ 23 ರಾಅವಿ 2008 ದಿನಾಂಕ: 23.05.2009 . 
ಸರ್ಕಾರದ ಆದೇಶ ಸಂಖ್ಯೆ , ಮೂಅಇ 23 ರಾಅವಿ 2008 ದಿನಾಂಕ : 27 .11 .2009 , 26 .03.2010 ಮತ್ತು 30.03.2010 
ವಿಶೇಷ ಜಿಲ್ಲಾಧಿಕಾರಿಗಳು, ಕೆ. ಐ . ಎ . ಡಿ . ಬಿ ಇವರ ದಿನಾಂಕ : 08 - 09 - 2010ರ ಆದೇಶ ಸಂಖ್ಯೆ : ಕೆ. ಐ . ಎ . ಡಿ. ಬಿ / 

ಕೇಂ .ಕವಿಜೆ/ 1849 - ( 2) 10/ 88 - 2010 - 11 . 
6. ಸರ್ಕಾರದ ಆದೇಶ ಸಂಖ್ಯೆ : ಮೂಅಇ 23 ರಾಅವಿ 2008 ದಿನಾಂಕ : 04 - 12 - 2010ರ 


೯೮೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 


ಭಾಗ ೧ 


ವಿಶೇಷ ಜಿಲ್ಲಾಧಿಕಾರಿಗಳು, ಕೆ . ಐ . ಎ . ಡಿ . ಬಿ ಇವರ ಆದೇಶ ಸಂಖ್ಯೆ: ಕೆ. ಐ . ಎ . ಡಿ. ಬಿ / ಕೇಂ .ಕವಿಜೆ/ 849 - ( 2) 14646 

ದಿನಾಂಕ: 14 -12 - 2010. 
8. ಸರ್ಕಾರದ ಆದೇಶ ಸಂಖ್ಯೆ: ಮೂಅಇ 23 ರಾವಿ 2008 ದಿನಾಂಕ: 22 - 03 - 2011 . 
9 , ಸರ್ಕಾರದ ಆದೇಶ ಸಂಖ್ಯೆ: ಮೂಅಇ 23 ರಾಅವಿ 2008 ದಿನಾಂಕ : 16 .02. 2012 . 
10 . ಜಿಲ್ಲಾಧಿಕಾರಿ, ಧಾರವಾಡ ಜಿಲ್ಲೆ, ಧಾರವಾಡ, ಇವರ ಪತ್ರ ಸಂ : DC/ PA/ CR-116 / 2012 -13, ದಿನಾಂಕ: 11.07.2012. 


ಪ್ರಸ್ತಾವನೆ: 


ಮೇಲೆ ಓದಲಾದ ಕ್ರಮ ಸಂಖ್ಯೆ: (1) ರ ಆದೇಶದಲ್ಲಿ ಭಾರತೀಯ ವಿಮಾನ ನಿಲ್ದಾಣಗಳ ಪ್ರಾಧಿಕಾರ ( AAI) ತಯಾರಿಸಿರುವ ಮಾಸ್ಟರ್ ಪ್ಲಾನ್ 
ಪ್ರಕಾರ ಹುಬ್ಬಳ್ಳಿ ವಿಮಾನ ನಿಲ್ದಾಣವನ್ನು ವಿಸ್ತರಿಸಿ ಅಭಿವೃದ್ಧಿಪಡಿಸಲು ಸುಮಾರು 650 ಎಕರೆ ಜಮೀನಿನ ಭೂಸ್ವಾಧೀನಕ್ಕೆ ತಗಲುವ ವೆಚ್ಚವನ್ನು ಭರಿಸಲು 
ಮಂಜೂರಾತಿ ನೀಡಲಾಗಿದೆ. 

2. ಮೇಲೆ ಓದಲಾದ ಕ್ರಮ ಸಂಖ್ಯೆ : ( 2), (3), ( 4), ( 6), ( 8) ಮತ್ತು ( 9) ರ ಆದೇಶಗಳಲ್ಲಿ ಹುಬ್ಬಳ್ಳಿ ವಿಮಾನ ನಿಲ್ದಾಣದ ಅಭಿವೃದ್ಧಿ ಹಾಗೂ 
ಈ ವಿಮಾನ ನಿಲ್ದಾಣದ ವಿಸ್ತರಣೆಗೆ ಅಗತ್ಯವಾದ ಭೂಸ್ವಾಧೀನಕ್ಕಾಗಿ ರೂ . 220.00 ಕೋಟಿಗಳನ್ನು ಜಿಲ್ಲಾಧಿಕಾರಿಗಳು, ಧಾರವಾಡ ಜಿಲ್ಲೆ, ಧಾರವಾಡ, ಇವರಿಗೆ 
ಬಿಡುಗಡೆ ಮಾಡಲಾಗಿದೆ. 

3. ಮೇಲೆ ಓದಲಾದ ಕ್ರಮ ಸಂಖ್ಯೆ : (5) ರ ಭೂಪರಿಹಾರಧನ ಬಿಡುಗಡೆ ಆದೇಶದಲ್ಲಿ ವಿಮಾನ ನಿಲ್ದಾಣದ ವಿಸ್ತರಣೆಗಾಗಿ ಧಾರವಾಡ ಜಿಲ್ಲೆ, 
ಹುಬ್ಬಳ್ಳಿ ತಾಲ್ಲೂಕಿನ ಗೋಕುಲ ಮತ್ತು ಉಣಕಲ ಗ್ರಾಮಗಳಲ್ಲಿ ಭೂಸ್ವಾಧೀನಪಡಿಸಿರುವ 710.36 ಎಕರೆ ಜಮೀನಿಗೆ ಭೂಪರಿಹಾರ ಧನವನ್ನು ಬಿಡುಗಡೆ 
ಮಾಡಲಾಗಿದೆ. 

4. ಮೇಲೆ ಓದಲಾದ ಕಮ ಸಂಖ್ಯೆ : (7)ರ ಕೆ.ಐ.ಎ.ಡಿ. ಬಿ. ಆದೇಶದಲ್ಲಿ ಹುಬ್ಬಳ್ಳಿ ವಿಮಾನ ನಿಲ್ದಾಣದ ಭೂಸ್ವಾಧೀನಕ್ಕಾಗಿ ಬಿಡುಗಡೆಗೆ 
ಬಾಕಿಯಿರುವ ಮೊತ್ತ ರೂ .27.45 ಕೋಟಿಗಳನ್ನು ವಿಶೇಷ ಭೂಸ್ವಾಧೀನಾಧಿಕಾರಿ, ಧಾರವಾಡ ಜಿಲ್ಲೆ, ಧಾರವಾಡ, ಇವರಿಗೆ ಬಿಡುಗಡೆ ಮಾಡಲಾಗಿದೆ. 

5. ಮೇಲೆ ಓದಲಾದ ಕ್ರಮ ಸಂ. (10 )ರ ಪತ್ರ ದಿನಾಂಕ 11.07.2012 ರಲ್ಲಿ ಜಿಲ್ಲಾಧಿಕಾರಿಗಳು, ಧಾರವಾಡ ಜಿಲ್ಲೆ, ಇವರು ಹುಬ್ಬಳ್ಳಿ ವಿಮಾನದ 
ವಿಸ್ತರಣೆಗೆ ಅಗತ್ಯವಿರುವ 615 ಎಕರೆ ಜಮೀನಿನ ಭೂಸ್ವಾಧೀನಕ್ಕಾಗಿ ಬಾಕಿ ಪರಿಹಾರ ಮೊತ್ತ ರೂ .61.09 ಕೋಟಿಗಳ ಅನುದಾನದ ಅಗತ್ಯತೆ ಇದೆಯೆಂದು, 
ಇದರಲ್ಲಿ ಈ ಹಿಂದೆ ಬಿಡುಗಡೆ ಮಾಡಿದ ಮೊತ್ತದ ಪೈಕಿ ರೂ .4 .21 ಕೋಟಿ ಶಿಲ್ಕು ಇರುವುದರಿಂದ ಇದನ್ನು ಕಡಿಮೆ ಮಾಡಿ ರೂ .56. 88 ಕೋಟಿಗಳನ್ನು 
ಬಿಡುಗಡೆ ಮಾಡುವಂತೆ ಕೋರಿರುತ್ತಾರೆ. 

6, ಹುಬ್ಬಳ್ಳಿ ವಿಮಾನ ನಿಲ್ದಾಣದ ಭೂಸ್ವಾಧೀನಕ್ಕಾಗಿ ಇದುವರೆಗೆ ಸರ್ಕಾರದಿಂದ ರೂ .220.00 ಕೋಟಿಗಳನ್ನು ಬಿಡುಗಡೆ ಮಾಡಲಾಗಿದ್ದು, 
ಜಿಲ್ಲಾಧಿಕಾರಿಗಳು, ಧಾರವಾಡ ಜಿಲ್ಲೆ ಇವರು ಪ್ರಸ್ತಾಪಿಸಿರುವಂತೆ ರೂ .56.88 ಕೋಟಿಗಳನ್ನು ಬಿಡುಗಡೆ ಮಾಡಲು ವಿಷಯವನ್ನು ಪರಿಶೀಲಿಸಿ ಈ ಕೆಳಕಂಡಂತೆ 
ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ, ಮೂಅಇ 23 ರಾಶಿವಿ 2008, ಬೆಂಗಳೂರು ದಿನಾಂಕ: 26 - 07 - 2012. 
ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳ ಹಿನ್ನಲೆಯಲ್ಲಿ, ಹುಬ್ಬಳ್ಳಿ ವಿಮಾನ ನಿಲ್ದಾಣದ ಅಭಿವೃದ್ಧಿಗಾಗಿ ಭೂಸ್ವಾಧೀನಪಡಿಸಿಕೊಂಡಿರುವ ಜಮೀನಿನ 
ಮಾಲೀಕರಿಗೆ ಬಾಕಿ ಪರಿಹಾರ ಪಾವತಿಸುವ ಸಲುವಾಗಿ ರೂ .39.86 ಕೋಟಿಗಳನ್ನು (ಮೂವತ್ತೊಂಬತ್ತು ಕೋಟಿ ಎಂಬತ್ತಾರು ಲಕ್ಷಗಳು ಮಾತ್ರ) 
ಜಿಲ್ಲಾಧಿಕಾರಿಗಳು, ಧಾರವಾಡ ಜಿಲ್ಲೆ, ಧಾರವಾಡ, ಇವರಿಗೆ ಬಿಡುಗಡೆ ಮಾಡಲಾಗಿದೆ. 

2) ಈ ಮೊತ್ತವನ್ನು 2012 - 13 ನೇ ಸಾಲಿನ ಆಯವ್ಯಯದ ಲೆಕ್ಕ ಶೀರ್ಷಿಕೆ 5465 -01 -190 -1 - 05 - ( SDP) 133 ರಡಿಯಲ್ಲಿ ಸಣ್ಣ ವಿಮಾನ 
ನಿಲ್ದಾಣಗಳ ಅಭಿವೃದ್ದಿಗಾಗಿ ಒದಗಿಸಿರುವ ರೂ .40.00 ಕೋಟಿಗಳ ಮೊತ್ತದಿಂದ ಭರಿಸತಕ್ಕದ್ದು. 

3) ಈ ಮೊತ್ತವನ್ನು ಜಿಲ್ಲಾಧಿಕಾರಿಗಳು ಧಾರವಾಡ ಜಿಲ್ಲೆ, ಧಾರವಾಡ ಇವರು ಜಿಲ್ಲಾ ಖಜಾನೆ, ಧಾರವಾಡ, ಇಲ್ಲಿ ಡ್ರಾ ಮಾಡಲು ಅಧಿಕರಿಸಿದೆ. 
ಉಪ ನಿರ್ದೇಶಕರು, ಎನ್ ಎಂ ಸಿ, ಬೆಂಗಳೂರು, ಇವರು ಈ ಮೊತ್ತವನ್ನು ಧಾರವಾಡ ಜಿಲ್ಲಾಧಿಕಾರಿಗಳ ಖಾತೆಗೆ ಅಪ್ ಲೋಡ್ ಮಾಡುವುದು. ಈ 
ಹಣವನ್ನು ಯೋಜನೆಗೆ ವೆಚ್ಚ ಮಾಡಿ ಉಪಯೋಗಿತ ಪ್ರಮಾಣ ಪತ್ರವನ್ನು ಧಾರವಾಡ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 

4) ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ ಆಇ 867 ವೆಚ್ಚ -I/ 2012 ದಿನಾಂಕ 23- 07 - 2012 ರಲ್ಲಿ ನೀಡಲಾದ 
ಸಹಮತಿಯೊಂದಿಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್ . ಜೆ. ಸಂಪತ್ ಕುಮಾರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR. 411 

ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ . 
ಮೂಲಸೌಲಭ್ಯ ಅಭಿವೃದ್ಧಿ ಸಚಿವಾಲಯ 
ವಿಷಯ : ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ 200 ಕೆ. ವಿ. ಎ. ಹೆಚ್. ಟಿ. ವಿದ್ಯುತ್ ಸಂಪರ್ಕ ಕಲ್ಪಿಸಲು ಆಡಳಿತಾತ್ಮಕ ಅನುಮೋದನೆ ಮತ್ತು 

ಅನುದಾನವನ್ನು ಬಿಡುಗಡೆ ಮಾಡುವ ಬಗ್ಗೆ . 
ಓದಲಾಗಿದೆ: 1. ಜಿಲ್ಲಾಧಿಕಾರಿ , ಶಿವಮೊಗ್ಗ ಜಿಲ್ಲೆ ಇವರ ಪತ್ರ ಸಂಖ್ಯೆ . ನಂ .ಎಲ್.ಎನ್. ಡಿ(1). ಸಿಆರ್ 519 /11- 13 ದಿನಾಂಕ 12.09.2012. 

2. ದಿನಾಂಕ 31.10 .2012 ರಂದು ಮಾನ್ಯ ಉಪ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಸಭೆ. 


ಭಾಗ ೧ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮೇ ೯ , ೨೦೧೩ 


೯೮೧ 


ಪ್ರಸ್ತಾವನೆ: 


ಮೇಲೆ ಓದಲಾದ ಉಲ್ಲೇಖ (1) ರ ದಿನಾಂಕ: 12.09 .2012ರ ಪತ್ರದಲ್ಲಿ ಜಿಲ್ಲಾಧಿಕಾರಿ , ಶಿವಮೊಗ್ಗ ಜಿಲ್ಲೆ. ಇವರು ಶಿವಮೊಗ್ಗ ನಗರದ ವಿಮಾನ 
ನಿಲ್ದಾಣಕ್ಕೆ ಸಂಬಂಧಪಟ್ಟಂತೆ ದಿನಾಂಕ 15.09.2012ರಂದು ಮಾನ್ಯ ಉಪ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಮಂಗಳೂರು ವಿದ್ಯುಚ್ಛಕ್ತಿ 
ಸರಬರಾಜು ಕಂಪನಿ ನಿಯಮಿತ ರವರು 200 ಕೆ. ವಿ . ಎ ಹೆಚ್ . ಟಿ ವಿದ್ಯುತ್ ಸಂಪರ್ಕ ಕಲ್ಪಿಸುವ ಬಗ್ಗೆ ಅನುದಾನ ಬಿಡುಗಡೆ ಮಾಡುವ ಬಗ್ಗೆ ತೆಗೆದುಕೊಂಡ 
ನಿರ್ಧಾರದಂತೆ ಕಾರ್ಯ ನಿರ್ವಾಹಕ ಇಂಜಿನೀಯರ್ ( ವಿ ), ಕಾರ್ಯ ಮತ್ತು ಪಾಲನೆ ವಿಭಾಗ, ಶಿವಮೊಗ್ಗ ಇವರ ಪತ್ರ ಸಂಖ್ಯೆ .ಕಾನಿಇಂ 
( ವಿ) / ಸಕಾನಿಇಂ ( ಕ)/ ಸ. ಇ೦ / 8/8875 - 79 ದಿನಾಂಕ 12 .09 .2012ರಲ್ಲಿ ಶಿವಮೊಗ್ಗ ವಿಮಾನ ನಿಲ್ದಾಣದ ನಿವೇಶನದಲ್ಲಿ 200 ಕೆ. ವಿ. ಎ ಹೆಚ್ . ಟಿ ಸ್ಥಾವರಕ್ಕೆ 
ವಿದ್ಯುತ್ ಸಂಪರ್ಕ ಕಲ್ಪಿಸಲು, 11 ಕೆ. ವಿ. ಹೆಚ್. ಟಿ. ಎಲ್. ಟಿ . ಮಾರ್ಗಗಳ ಸ್ಥಳಾಂತರ ಮಾಡಲು ಮತ್ತು 110 ಕೆ. ವಿ. ವಿದ್ಯುತ್ ವಿತರಣಾ ಕೇಂದ್ರ 
ಮಾಚೇನಹಳ್ಳಿಯಲ್ಲಿ 2 ಸಂಖ್ಯೆ 11 ಕೆ.ವಿ ಸ್ವಿಚ್ಗೇರ್‌ಗಳನ್ನು ಸ್ವಯಂ ಕಾರ್ಯನಿರ್ವಹಣೆಯಡಿ ಅಳವಡಿಸಲು ಈ ಕೆಳಕಂಡಂತೆ ತಯಾರಿಸಿರುವ ಅಂದಾಜು 
ತ: ಖ್ಯೆಯನ್ನು ಲಗತ್ತಿಸಿ ರೂ .2, 26 ,33,824 /-ಗಳ ಅನುದಾನವನ್ನು ಬಿಡುಗಡೆ ಮಾಡುವಂತೆ ಕೋರಿದ್ದಾರೆ. 


ಕ್ರ. ಸಂ . 


ಕಾಮಗಾರಿ ವಿವರ 


ಅಂದಾಜು ಪಟ್ಟಿ ಮೊತ್ತ 
1,79 , 27,522/ 


10 % ಅಂದಾಜು ಪಟ್ಟಿ ಮೊತ್ತ 

17 ,92 ,752 / 


ಶಿವಮೊಗ್ಗ ಏರ್‌ಪೋಟ್‌ ಡೆವಲಪರ್ ಪ್ರೈ . ಲಿ ಇವರಿಗೆ 
200 ಕೆ.ವಿ . ಎ ಹೆಚ್. ಟಿ . ವಿದ್ಯುತ್ ಸಂಪರ್ಕ ಕಲ್ಪಿಸಲು. 
ಏರ್‌ಪೋರ್ಟ್‌ ಆವರಣದಲ್ಲಿ ಹೆಚ್. ಟಿ. ಎಲ್. ಟಿ. 
ಮಾರ್ಗ ಪರಿವರ್ತಕ ಕೇಂದ್ರ ಸ್ಥಳಾಂತರಿಲು 
ಮಾಚೇನಹಳ್ಳಿಯಲ್ಲಿ ಸ್ವಿಚ್ಗೇರ್ ಅಳವಡಿಸಲು 


493 ,640 / 


49 ,364 / 


21,55 , 042/ 


215 ,504 / 


2 . ಮೇಲೆ ಓದಲಾದ ಕ್ರಮ ಸಂಖ್ಯೆ ( 2) ರಲ್ಲಿ ಮಾನ್ಯ ಉಪ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಶಿವಮೊಗ್ಗ ವಿಮಾನ 
ನಿಲ್ದಾಣಕ್ಕೆ 200 ಕೆ.ವಿ. ಎ . ಹೆಚ್ . ಟಿ. ವಿದ್ಯುತ್ ಸಂಪರ್ಕ ಕಲ್ಪಿಸಲು ಅಗತ್ಯವಿರುವ ಅನುದಾನವನ್ನು ಬಿಡುಗಡೆ ಮಾಡ 

3. ಶಿವಮೊಗ್ಗ ವಿಮಾನ ನಿಲ್ದಾಣದ ಕಾಮಗಾರಿಯನ್ನು ಜೂನ್ 2013 ರೊಳಗಾಗಿ ಪೂರ್ಣಗೊಳಿಸುವ ಗುರಿಯನ್ನು ಹೊಂದಿರುವುದರಿಂದ 
ಇದಕ್ಕೆ ಅಗತ್ಯವಾದ ವಿದ್ಯುತ್ ಸಂಪರ್ಕ ಕಲ್ಪಿಸುವುದು ಅತ್ಯಗತ್ಯವಾಗಿರುತ್ತದೆ. 
4. ಪಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ . 

ರ್ಾರದ ಆದೇಶ ಸಂಖ್ಯೆ .ಮೂಅಇ 101 ರಾMವಿ 2012, ಬೆಂಗಳೂರು, ದಿನಾಂಕ: 03.12.2012. 

ಲ್ಲಿ ವಿವರಿಸಿರುವ ಅಂಶಗಳ ಹಿನ್ನಲೆಯಲ್ಲಿ, ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಮಂಗಳೂರು ವಿದ್ಯುಚ್ಛಕ್ತಿ ಸರಬರಾಜು ಕಂಪನಿ 
ನಿಯಮಿತ ರವರು 200 ಕೆ.ವಿ . ಎ. ಹೆಚ್ . ಟಿ ವಿದ್ಯುತ್ ಸಂಪರ್ಕ ಕಲ್ಪಿಸಲು ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟು ಆಡಳಿತಾತ್ಮಕ ಅನುಮೋದನೆ ನೀಡಿ ಈ 
ಕಾಮಗಾರಿಗೆ ತಗಲುವ ಅಂದಾಜು ವೆಚ್ಚ ರೂ .2 ,26,33,824 /- (ಎರಡು ಕೋಟಿ ಇಪ್ಪತ್ತಾರು ಲಕ್ಷಗಳ ಮುವತ್ತೂರು ಸಾವಿರದ ಎಂಟು ನೂರ ಇಪ್ಪತ್ತ ನಾಲ್ಕು 
ರೂಪಾಯಿಗಳು ಮಾತ್ರ) ಗಳನ್ನು ಜಿಲ್ಲಾಧಿಕಾರಿಗಳು, ಶಿವಮೊಗ್ಗ ಜಿಲ್ಲೆ ಇವರಿಗೆ ಬಿಡುಗಡೆ ಮಾಡಿದೆ. 

• ಸ್ಥಾಯಿ ನಿಯಮಗಳ ಅನುಸಾರ ಸಕ್ಷಮ ಪ್ರಾಧಿಕಾರದಿಂದ ಅಂದಾಜಿಗೆ ಅನುಮೋದನೆ ಪಡೆಯತಕ್ಕದ್ದು. 

ಈ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳುವಾಗ ಕೆಟಿಪಿಪಿ ಕಾಯ್ದೆಯನ್ನು ಕಡ್ಡಾಯವಾಗಿ ಪಾಲಿಸತಕ್ಕದ್ದು. 
• ಕಾಮಗಾರಿಯನ್ನು ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸತಕ್ಕದ್ದು. 

ಕಾಮಗಾರಿಯಲ್ಲಿ ಪರಿಷ್ಕೃತ ಅಂದಾಜನ್ನು ಸರ್ಕಾರವು ಪರಿಗಣಿಸುವುದಿಲ್ಲ. 
ಈಗ ಬಿಡುಗಡೆ ಮಾಡಿರುವ ಮೊತ್ತವನ್ನು ಬೇರೆ ಕಾಮಗಾರಿಗೆ ಉಪಯೋಗಿಸುವಂತಿಲ್ಲ . 
ಈ ಮೊತ್ತವನ್ನು ಕಾಮಗಾರಿಗೆ ವೆಚ್ಚ ಮಾಡಿ ಉಪಯೋಗಿತ ಪ್ರಮಾಣ ಪತ್ರ ಹಾಗೂ ಕಾಮಗಾರಿಯ ಭೌತಿಕ 

ಪ್ರಗತಿಯನ್ನು ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 
2 . ಈ ಮೊತ್ತವನ್ನು 2012 - 13ನೇ ಸಾಲಿನ ಲೆಕ್ಕಶೀರ್ಷಿಕೆ 5465 - 01- 190 -1- 05 ( ಯೋಜನೆ) - 211- ಬಂಡವಾಳಗಳು - ಸಣ್ಣ ವಿಮಾನ ನಿಲ್ದಾಣಗಳ 
ಅಭಿವೃದ್ಧಿ ಇದರಡಿಯಲ್ಲಿ ಒದಗಿಸಿರುವ ಆಯವ್ಯಯದಿಂದ ಭರಿಸತಕ್ಕದ್ದು. 

3. ಜಿಲ್ಲಾಧಿಕಾರಿಗಳು , ಶಿವಮೊಗ್ಗ ಜಿಲ್ಲೆ ಇವರು ಜಿಲ್ಲಾ ಖಜಾನೆ ಶಿವಮೊಗ್ಗ ಜಿಲ್ಲೆ, ಇಲ್ಲಿ ಡ್ರಾ ಮಾಡಲು ಅಧಿಕರಿಸಿದೆ. ಉಪನಿರ್ದೇಶಕರು, ಎನ್ 
ಎಮ್ ಸಿ, ಬೆಂಗಳೂರು ಇವರು ಜಿಲ್ಲಾಧಿಕಾರಿಗಳು, ಶಿವಮೊಗ್ಗ ಜಿಲ್ಲೆ ಇವರ ಖಾತೆಗೆ ಮೊತ್ತವನ್ನು ಅಪ್‌ಲೋಡ್ ಮಾಡುವುದು. 

4. ಈ ಆದೇಶವನ್ನು ಸಂಖ್ಯೆ ಆಇ 4 ಟಿಎಫ್ ಪಿ 2012 ದಿನಾಂಕ 27.04 .2012 ಮತ್ತು ಸಂಖ್ಯೆ: ಆಇ 8 ಟಿಎಫ್ ಪಿ 2012 ದಿನಾಂಕ 
04 .10.2012ರಲ್ಲಿ ಸರ್ಕಾರದ ಇಲಾಖಾ ಪಧಾನ ಕಾರ್ಯದರ್ಶಿ /ಕಾರ್ಯದರ್ಶಿಗಳಿಗೆ ಪತ್ಯಾಯೋಜಿಸಿರುವ ಆರ್ಥಿಕ ಅಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್. ಜೆ. ಸಂಪತ್ ಕುಮಾರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR. 396 

ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ. 
ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ವಿಷಯ : ಶ್ರೀ ಜಿ. ಎಸ್. ನಾರಾಯಣ, ನೋಟರಿ , ತುಮಕೂರು ಕಂದಾಯ ತಾಲ್ಲೂಕು ಇವರ ರಾಜೀನಾಮೆಯನ್ನು 

ಅಂಗೀಕರಿಸಿ, ಅವರ ಹೆಸರನ್ನು ನೋಟರಿ ರಿಜಿಸ್ಟರ್ ನಿಂದ ತೆಗೆದು ಹಾಕುವ ಬಗ್ಗೆ. 


೯೮೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 


ಭಾಗ ೧ 


ಓದಲಾಗಿದೆ: 1 . ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಲಾ 97 ಎಲ್‌ಸಿಎಲ್ 1993 ದಿನಾಂಕ : 02 - 12 - 1993. 

2 . ವೃತ್ತಿ ಪ್ರಮಾಣ ಪತ್ರ ನಿಯಮ 8(5) ಸಂಖ್ಯೆ : ಲಾ 179 ಎಲ್‌ಸಿಎಲ್ 2012 ದಿನಾಂಕ: 24 - 09 - 2012 

3. ನೋಟರಿ ಮನವಿ ದಿನಾಂಕ: 29 -01-2013 
ಪ್ರಸ್ತಾವನೆ: 

ಮೇಲೆ (1) ರಲ್ಲಿ ಓದಲಾದ ಅಧಿಸೂಚನೆಯಲ್ಲಿ ಶ್ರೀ ಜಿ. ಎಸ್ . ನಾರಾಯಣ, ವಕೀಲರು ಚಿಕ್ಕಪೇಟೆ, ತುಮಕೂರು ಕಂದಾಯ ತಾಲ್ಲೂಕು, 
ತುಮಕೂರು ಜಿಲ್ಲೆರವರನ್ನು ದಿನಾಂಕ: 24 - 11- 1993 ರಿಂದ ತುಮಕೂರು ಕಂದಾಯ ತಾಲ್ಲೂಕಿನ ನೋಟರಿಯಾಗಿ ನೇಮಕ ಮಾಡಲಾಗಿತ್ತು. ಮೇಲೆ ( 2) ರಲ್ಲಿ 
ಓದಲಾದ ಪ್ರಮಾಣ ಪತ್ರದಲ್ಲಿ ಸದರಿಯವರ ನೋಟರಿ ಪ್ರಮಾಣ ಪತ್ರವನ್ನು ದಿನಾಂಕ: 02 - 12 -2012 ರಿಂದ 5 ವರ್ಷಗಳ ಅವಧಿಗೆ ನವೀಕರಿಸಲಾಗಿತ್ತು. 
ಮೇಲೆ (3) ರಲ್ಲಿ ಓದಲಾದ ಮನವಿಯಲ್ಲಿ ಶ್ರೀ ಜೆ.ಎಸ್. ನಾರಾಯಣ , ನೋಟರಿ, ತುಮಕೂರು ಕಂದಾಯ ತಾಲ್ಲೂಕುರವರು ತಮ್ಮ ನೋಟರಿ ಹುದ್ದೆಗೆ 
ರಾಜೀನಾಮೆಯನ್ನು ನೀಡಿ, ಅದನ್ನು ಒಪ್ಪಿಕೊಳ್ಳುವಂತೆ ವಿನಂತಿಸಿರುತ್ತಾರೆ. 

Mಟರಿಯವರ ಮನವಿಯನ್ನು ಪರಿಗಣಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಲಾ 44 ಎಲ್ ಸಿಎಲ್ 2012 , ಬೆಂಗಳೂರು ದಿನಾಂಕ: 18 - 02 - 2013 
ಶ್ರೀ ಜಿ.ಎಸ್. ನಾರಾಯಣ, ನೋಟರಿ , ತುಮಕೂರು ಕಂದಾಯ ತಾಲ್ಲೂಕು, ತುಮಕೂರು ಜಿಲ್ಲೆ ಇವರು ನೋಟರಿ ಹುದ್ದೆಗೆ ನೀಡಿರುವ 
ರಾಜೀನಾಮೆಯನ್ನು ದಿನಾಂಕ : 29 - 01-2013 ರಿಂದ ಜಾರಿಗೆ ಬರುವಂತೆ ಅಂಗೀಕರಿಸಲಾಗಿದೆ ಮತ್ತು ಸದರಿಯವರ ಹೆಸರನ್ನು ನೋಟರಿ ಕಾಯ್ದೆ 1952ರ 
ಕಲಂ 10 ( ಎ)ರೀತ್ಯಾ ನೋಟರಿ ರಿಜಿಸ್ಟರ್ ನಿಂದ ಶಾಶ್ವತವಾಗಿ ತೆಗೆದುಹಾಕಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಜಿ. ಎಲ್ .ಮಡಿವಾಳ 
PR. 522 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 2) 
S / C15 

ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 
ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವಾಲಯ 
ಸಂ : ಬಿಸಿಡಬ್ಲೂ 2 ಬಿಎಂಎಸ್ 2013, ಬೆಂಗಳೂರು, ದಿನಾಂಕ: 02 - 01 - 2013 

ತಿದ್ದುಪಡಿ 
ಸರ್ಕಾರಿ ಆದೇಶ ಸಂಖ್ಯೆ: ಸಕಇ 159 ಬಿಎಂಎಸ್ 2012 ದಿನಾಂಕ: 23 - 06 - 2012ರ ಅನುಬಂಧದ ಕ್ರಮಸಂಖ್ಯೆ : 48ರ ಶೃಂಗೇರಿ ಟೌನ್ 
ಎಂಬುದರ ಬದಲಾಗಿ ಬಾಳೆಹೊನ್ನೂರು ಪಟ್ಟಣ, ನರಸೀಪುರ ತಾಲ್ಲೂಕು ಮತ್ತು ಕಾಲಂ ನಂ .5 ರಲ್ಲಿ ಪುರುಷ ಬದಲಾಗಿ ಮಹಿಳೆ ಎಂದು ತಿದ್ದುಪಡಿ 
ಮಾಡಲಾಗಿದ್ದು ಅದರಂತೆ ಓದಿಕೊಳ್ಳತಕ್ಕದ್ದು . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಎಂ . ಜಿ. ಮುಳಕೂರ 
PR.521 

ಸರ್ಕಾರದ ಅಧೀನ ಕಾರ್ಯದರ್ಶಿ -2 
S / C100 

ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 
ಆರ್ಥಿಕ ಸಚಿವಾಲಯ 


ವಿಷಯ: ಕರ್ನಾಟಕ ರಾಜ್ಯ ಪಾನೀಯ ನಿಗಮ ನಿಯಮಿತಕ್ಕೆ 2012 - 13ನೇ ಅಬಕಾರಿ ಸಾಲಿಗೆ ಪ್ರವಿಲೇಜ್ ಶುಲ್ಕವನ್ನು ನಿಗದಿಪಡಿಸುವ ಬಗ್ಗೆ. 
ಪ್ರಸ್ತಾವನೆ 

ರಾಜ್ಯದಲ್ಲಿ ಅಬಕಾರಿ ಸುಂಕ ಪಾವತಿಯನ್ನು ತಪ್ಪಿಸುವ ಪ್ರವೃತ್ತಿಗೆ ಕಡಿವಾಣ ಹಾಕುವ ಹಾಗೂ ಅಬಕಾರಿ ಶುಲ್ಕದ ಸೋರಿಕೆಯನ್ನು ತಡೆಗಟ್ಟುವ 
ಉದ್ದೇಶದಿಂದ ಭಾರತೀಯ ತಯಾರಿಕಾ ಮದ್ಯದ ವಿತರಣೆಯನ್ನು ಕ್ರಮಬದ್ದಗೊಳಿಸುವ ಸಲುವಾಗಿ ಕರ್ನಾಟಕ ರಾಜ್ಯ ಪಾನೀಯ ನಿಗಮ ನಿಯಮಿತವನ್ನು 
ವಿಶೇಷ ಉದ್ದೇಶ ವಾಹಕವನ್ನಾಗಿ ಸ್ಥಾಪಿಸಲಾಯಿತು. ಸರ್ಕಾರಿ ಆದೇಶ ಸಂ : ಎಫ್‌ಡಿ 10 ಪಿಇಎಸ್ 2003 ದಿನಾಂಕ:23.6.2003 ರಲ್ಲಿ ನಿಗಮಕ್ಕೆ 
ಕರ್ತವ್ಯಗಳು ಹಾಗೂ ಜವಾಬ್ದಾರಿಗಳನ್ನು ನಿಗದಿಪಡಿಸಲಾಯಿತು. ಅದನ್ವಯ ಮದ್ಯಸಾರ ಘಟಕಗಳು ( ಡಿಸ್ಟಿಲರಿ), ಬಿಯರ್ ತಯಾರಿಕಾ ಘಟಕಗಳು 
( ಬ್ರಿವರೀಸ್) ಹಾಗೂ ವೈನ್ ತಯಾರಿಕಾ ಘಟಕಗಳಿಂದ ( ವೈನರಿಸ್) ಪಡೆದ ಮದ್ಯವನ್ನು ಚಿಲ್ಲರೆ ಸನ್ನದುದಾರರಿಗೆ ವಿತರಿಸಬೇಕಾಗುತ್ತದೆ . 
ಇಲಾಖೆಯು ಕರ್ನಾಟಕ ರಾಜ್ಯ ಪಾನೀಯ ನಿಗಮಕ್ಕೆ ಏಕೈಕ ಹಂಚಿಕೆದಾರ ಸಿಎಲ್11 ಸನ್ನದನ್ನು ನೀಡುತ್ತದೆ. ಈ ವಿಶೇಷ ಸೌಲಭ್ಯವನ್ನು 
ಹೊಂದಿರುವುದಕ್ಕಾಗಿ ಸರ್ಕಾರವು ನಿಗಮಕ್ಕೆ 2003 ರಿಂದಲೂ ಪ್ರಿವಿಲೆಜ್ ಪೀ / ಸನ್ನದು ಶುಲ್ಕವನ್ನು ಪ್ರತಿ ಅಬಕಾರಿ ಸಾಲಿನಲ್ಲೂ ನಿಗದಿಪಡಿಸುತ್ತಾ ಬಂದಿದೆ. 
ಅದರಂತೆ 2012 - 13ನೇ ಅಬಕಾರಿ ಸಾಲಿನಲ್ಲಿ ದಿನಾಂಕ: 01 - 07 - 2012 ರಿಂದ 30 - 06 - 2013 ರವರೆಗೆ ನಿಗಮವು ನಡೆಸಿದ ಮದ್ಯ ವಹಿವಾಟಿನ 
ಸಂಬಂಧದಲ್ಲಿ ಸಿಎಲ್ - 11 ಸನ್ಮದಿಗಾಗಿ ಪ್ರವಿಲೇಜ್ ಶುಲ್ಕವನ್ನು ನಿಗದಿಪಡಿಸುವ ವಿಷಯವನ್ನು ಪರಿಶೀಲಿಸಿದ ಸರ್ಕಾರವು ಮುಂದಿನಂತೆ ಆದೇಶಿಸುತ್ತದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಆಇ 102 ಇಎಎ 2012 (1), ಬೆಂಗಳೂರು, ದಿನಾಂಕ:19.02.2013. 
ಕರ್ನಾಟಕ ಅಬಕಾರಿ ಕಾಯಿದೆ, 1965ರ ಕಲಂ 24 ಹಾಗೂ ಕರ್ನಾಟಕ ಅಬಕಾರಿ ( ಭಾರತೀಯ ಹಾಗೂ ವಿದೇಶಿ ಮದ್ಯ ಮಾರಾಟ) 
ನಿಯಮಗಳು, 1968ರ ನಿಯಮ 8ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸರ್ಕಾರವು ಕರ್ನಾಟಕ ರಾಜ್ಯ ಪಾನೀಯ ನಿಗಮಕ್ಕೆ 2012 -13ನೇ ಅಬಕಾರಿ 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 


೯೮೩ 


ಸಾಲಿನ ಸಿಎಲ್ - 11 ಸನ್ನದಿಗೆ ಸಂಬಂಧಿಸಿದಂತೆ ದಿನಾಂಕ: 01 - 07 - 2012 ರಿಂದ 30 - 06 - 2013 ರವರೆಗಿನ ಅವಧಿಗೆ ಪ್ರತಿ ಮಾಹೆಗೆ 50 ( ಐವತ್ತು ) ಲಕ್ಷಗಳ 
ವಿಲೆಜ್ ಶುಲ್ಕವನ್ನು ಈ ಮೂಲಕ ನಿಗದಿಪಡಿಸುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ , ಮತ್ತು ಅವರ ಹೆಸರಿನಲ್ಲಿ, 

- ಸಿದ್ದೇಶ್ ಪೋತಲಕಟ್ಟಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR. 526 

ಆರ್ಥಿಕ ಇಲಾಖೆ ( ಅಬಕಾರಿ). 
ಆರ್ಥಿಕ ಸಚಿವಾಲಯ 


ವಿಷಯ : ಕರ್ನಾಟಕ ರಾಜ್ಯ ಪಾನೀಯ ನಿಗಮ ನಿಯಮಿತಕ್ಕೆ 2011 - 12ನೇ ಅಬಕಾರಿ ಸಾಲಿಗೆ ಪ್ರಿವಿಲೇಜ್ ಶುಲ್ಕವನ್ನು ನಿಗದಿಪಡಿಸುವ ಬಗ್ಗೆ. 
ಪ್ರಸ್ತಾವನೆ : 


ರಾಜ್ಯದಲ್ಲಿ ಅಬಕಾರಿ ಸುಂಕ ಪಾವತಿಯನ್ನು ತಪ್ಪಿಸುವ ಪ್ರವೃತ್ತಿಗೆ ಕಡಿವಾಣ ಹಾಕುವ ಹಾಗೂ ಅಬಕಾರಿ ಶುಲ್ಕದ ಸೋರಿಕೆಯನ್ನು ತಡೆಗಟ್ಟುವ 
ಉದ್ದೇಶದಿಂದ ಭಾರತೀಯ ತಯಾರಿಕಾ ಮದ್ಯದ ವಿತರಣೆಯನ್ನು ಕ್ರಮಬದ್ದಗೊಳಿಸುವ ಸಲುವಾಗಿ ಕರ್ನಾಟಕ ರಾಜ್ಯ ಪಾನೀಯ ನಿಗಮ ನಿಯಮಿತವನ್ನು 
ವಿಶೇಷ ಉದ್ದೇಶ ವಾಹಕವನ್ನಾಗಿ ಸ್ಥಾಪಿಸಲಾಯಿತು. ಸರ್ಕಾರಿ ಆದೇಶ ಸಂ : ಎಫ್ಡಿ 10 ಪಿಇಎಸ್ 2003 ದಿನಾಂಕ:23.6.2003 ರಲ್ಲಿ ನಿಗಮಕ್ಕೆ 
ಕರ್ತವ್ಯಗಳು ಹಾಗೂ ಜವಾಬ್ದಾರಿಗಳನ್ನು ನಿಗದಿಪಡಿಸಲಾಯಿತು. ಅದನ್ವಯ ಮದ್ಯಸಾರ ಘಟಕಗಳು ( ಡಿಸ್ಟಿಲರಿ), ಬಿಯರ್ ತಯಾರಿಕಾ ಘಟಕಗಳು 
(ಬ್ರಿವರೀಸ್) ಹಾಗೂ ವೈನ್ ತಯಾರಿಕಾ ಘಟಕಗಳಿಂದ ( ವೈನರಿಸ್) ಪಡೆದ ಮದ್ಯವನ್ನು ಚಿಲ್ಲರೆ ಸನ್ನದುದಾರರಿಗೆ ವಿತರಿಸಬೇಕಾಗುತ್ತದೆ. ಅಬಕಾರಿ 
ಇಲಾಖೆಯು ಕರ್ನಾಟಕ ರಾಜ್ಯ ಪಾನೀಯ ನಿಗಮಕ್ಕೆ ಏಕೈಕ ಹಂಚಿಕೆದಾರ ಸಿಎಲ್11 ಸನ್ನದನ್ನು ನೀಡುತ್ತದೆ. ಈ ವಿಶೇಷ ಸೌಲಭ್ಯವನ್ನು 
ಹೊಂದಿರುವುದಕ್ಕಾಗಿ ಸರ್ಕಾರವು ನಿಗಮಕ್ಕೆ 2003 ರಿಂದಲೂ ಪ್ರಿವಿಲೆಜ್ ಪೀ / ಸನ್ನದು ಶುಲ್ಕವನ್ನು ಪ್ರತಿ ಅಬಕಾರಿ ಸಾಲಿನಲ್ಲೂ ನಿಗದಿಪಡಿಸುತ್ತಾ ಬಂದಿದೆ. 
ಅದರಂತೆ 2011 -12ನೇ ಅಬಕಾರಿ ಸಾಲಿನಲ್ಲಿ ದಿನಾಂಕ:01 - 04 - 2012 ರಿಂದ 30 - 06 - 2012 ರವರೆಗೆ ನಿಗಮವು ನಡೆಸಿದ ಮದ್ಯ ವಹಿವಾಟಿನ 
ಸಂಬಂಧದಲ್ಲಿ ಸಿಎಲ್ - 11 ಸನ್ನದಿಗಾಗಿ ವಿಲೇಜ್ ಶುಲ್ಕವನ್ನು ನಿಗದಿಪಡಿಸುವ ವಿಷಯವನ್ನು ಪರಿಶೀಲಿಸಿದ ಸರ್ಕಾರವು ಮುಂದಿನಂತೆ ಆದೇಶಿಸುತ್ತದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಆಇ 102 ಇಎಎ 2012 (2), ಬೆಂಗಳೂರು, ದಿನಾಂಕ:19 .02.2013 . 
ಕರ್ನಾಟಕ ಅಬಕಾರಿ ಕಾಯಿದೆ, 1965ರ ಕಲಂ 24 ಹಾಗೂ ಕರ್ನಾಟಕ ಅಬಕಾರಿ ( ಭಾರತೀಯ ಹಾಗೂ ವಿದೇಶಿ ಮದ್ಯ ಮಾರಾಟ) 
ನಿಯಮಗಳು, 1968ರ ನಿಯಮ 8ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸರ್ಕಾರವು ಕರ್ನಾಟಕ ರಾಜ್ಯ ಪಾನೀಯ ನಿಗಮಕ್ಕೆ 2011 - 12ನೇ ಅಬಕಾರಿ 
ಸಾಲಿನ ಸಿಎಲ್ - 11 ಸನ್ನದಿಗೆ ಸಂಬಂಧಿಸಿದಂತೆ ದಿನಾಂಕ: 01 - 04 - 2012 ರಿಂದ 30 - 06 - 2012 ರವರೆಗಿನ ಅವಧಿಗೆ ಪ್ರತಿ ಮಾಹೆಗೆ 50 ( ಐವತ್ತು ) ಲಕ್ಷಗಳ 
ಪ್ರಿವಿಲೆಜ್ ಶುಲ್ಕವನ್ನು ಈ ಮೂಲಕ ನಿಗದಿಪಡಿಸುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ, ಮತ್ತು ಅವರ ಹೆಸರಿನಲ್ಲಿ, 

ಸಿದ್ದೇಶ್ ಪೋತಲಕಟ್ಟಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR. 527 

ಆರ್ಥಿಕ ಇಲಾಖೆ ( ಅಬಕಾರಿ). 

ಆರ್ಥಿಕ ಸಚಿವಾಲಯ 
ವಿಷಯ : ನ್ಯಾಯಾಂಗ ಅಧಿಕಾರಿಗಳ ದೈವಾರ್ಷಿಕ ಸಮ್ಮೇಳನದಲ್ಲಿ ಭಾಗವಹಿಸುವ ನ್ಯಾಯಾಧೀಶರಿಗೆ ವಿಶೇಷ ಸಾಂದರ್ಬಿಕ 

ರಜೆ ಮಂಜೂರು ಮಾಡುವ ಬಗ್ಗೆ . 
ಪ್ರಸ್ತಾವನೆ: 

ಕರ್ನಾಟಕ ರಾಜ್ಯ ನ್ಯಾಯಾಂಗ ಅಧಿಕಾರಿಗಳ ಸಂಘವು ದೈವಾರ್ಷಿಕ ಸಮ್ಮೇಳನವನ್ನು ಆಯೋಜಿಸುತ್ತಿದ್ದು , ಈ ಸಮ್ಮೇಳನದಲ್ಲಿ ರಾಜ್ಯದ ಎಲ್ಲಾ 
ನ್ಯಾಯಾಂಗ ಅಧಿಕಾರಿಗಳು ಭಾಗವಹಿಸುವುದು ಕಡ್ಡಾಯವಾಗಿದೆ. ಈ ಹಿನ್ನೆಲೆಯಲ್ಲಿ, ನ್ಯಾಯಾಧೀಶರುಗಳು ಸಮ್ಮೇಳನದಲ್ಲಿ ಭಾಗವಹಿಸುವ ಈ ದಿನಗಳನ್ನು 
ನಿಯತಗೊಳಿಸುವುದನ್ನು ಸರ್ಕಾರವು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಆಇ 5 ಸೇನಿಸೇ 2013 ದಿನಾಂಕ: 08 - 04 - 2013 
ಕರ್ನಾಟಕ ರಾಜ್ಯ ನ್ಯಾಯಾಂಗ ಅಧಿಕಾರಿಗಳ ದೈವಾರ್ಷಿಕ ಸಮ್ಮೇಳನದಲ್ಲಿ ಎಲ್ಲಾ ನ್ಯಾಯಾಧೀಶರು ಭಾಗವಹಿಸುವುದು ಕಡ್ಡಾಯವಾಗಿದ್ದು, ಈ 
ಸಮ್ಮೇಳನದಲ್ಲಿ ನ್ಯಾಯಾಧೀಶರುಗಳ ಭಾಗವಹಿಸುವ ಈ ಅವಧಿಯನ್ನು ವಿಶೇಷ ಸಾಂದರ್ಭಿಕ ರಜೆಯೆಂದು ಪರಿಗಣಿಸಿ ನಿಯತಗೊಳಿಸುವಲ್ಲಿ ಸರ್ಕಾರವು ಈ 
ಮೂಲಕ ಅನುಮತಿಸಿದೆ ಹಾಗೂ ಈ ಸಂಬಂಧದಲ್ಲಿನ ಪ್ರಯಾಣಗಳಿಗೆ ಪ್ರಯಾಣ ಭತ್ಯೆಯ ಸೌಲಭ್ಯಕ್ಕೆ ಅರ್ಹರಾಗತಕ್ಕದ್ದಲ್ಲ ಎಂದು ಸರ್ಕಾರವು ಆದೇಶಿಸಿದೆ. 

ಕರ್ನಾಟಕ ಸರ್ಕಾರಿ ನೌಕರರಿಗೆ ಸಾಂದರ್ಭಿಕ ರಜೆ ಮಂಜೂರು ಮಾಡುವುದನ್ನು ವಿನಿಯಮಗೊಳಿಸುವುದಕ್ಕೆ ಸಂಬಂಧಿಸಿದ ಕರ್ನಾಟಕ ನಾಗರೀಕ 
ಸೇವಾ ನಿಯಮಗಳಲ್ಲಿನ ( ಅನುಬಂಧ ಬಿ ) ಗೆ ಸೂಕ್ತ ಸೇರ್ಪಡೆಯನ್ನು ಪ್ರತ್ಯೇಕವಾಗಿ ಪರಿಗಣಿಸಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ , ಮತ್ತು ಅವರ ಹೆಸರಿನಲ್ಲಿ, 

ಆಲಿಸ್ ಗೊನ್ಸಾಲ್ವಿಸ್ 
PR.529 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
S / C .100 

ಆರ್ಥಿಕ ಇಲಾಖೆ (ಸೇವೆಗಳು -1) 


೯೮೪ 


ಕರ್ನಾಟಕ ರಾಜ್ಯ ಪತ್ರ , ಗುರುವಾರ, ಮೇ ೯ , ೨೦೧೩ 


ಭಾಗ ೧ 


ವಿಷಯ : 


ಓದಲಾಗಿದೆ: 


ಒಳಾಡಳಿತ ಸಚಿವಾಲಯ 
ಶ್ರೀ ಆರ್. ಆರ್ . ಪಾಟೀಲ್, ಪಿ .ಎಸ್. ಐ , ಸಂಚಾರಿ ಪೊಲೀಸ್ ಠಾಣೆ, ಗಂಗಾವತಿ, ಕೊಪ್ಪಳ ಜಿಲ್ಲೆ, ಇವರ ಪರಿಷ್ಕರಣ 
ಮೇಲ್ಮನವಿಯ ಬಗ್ಗೆ ಅಂತಿಮ ಆದೇಶ. 
1) ಶಿಸ್ತು ಪ್ರಾಧಿಕಾರ ಹಾಗೂ ಜಿಲ್ಲಾ ಪೊಲೀಸ್ ಅಧೀಕ್ಷಕರು, ಕೊಪ್ಪಳ , ಇವರ ಆದೇಶ ಸಂಖ್ಯೆ : ಸಿಬ್ಬಂದಿ 

- 4/ಶಿಕ್ಷೆ/270/2009 ( ಆ. ಪು .ಸಂಖ್ಯೆ :775 /2010 ) ದಿನಾಂಕ: 03 - 7 -2010 
2) ಮೇಲ್ಮನವಿ ಪ್ರಾಧಿಕಾರ ಹಾಗೂ ಪೊಲೀಸ್ ಮಹಾ ನಿರೀಕ್ಷಕರು, ಈಶಾನ್ಯ ವಲಯ, ಗುಲ್ಬರ್ಗಾ , ಇವರ ಆದೇಶ 

ಸಂಖ್ಯೆ: ಅಪೀಲು/34 /ಈವ/2011 ( ಆ . ಪು . ಸಂಖ್ಯೆ:481/ ಈವ/2011 /2997 ದಿನಾಂಕ: 08 - 9 - 2011 
3) ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ: 08 -11 - 2011 
4) ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ: 

ಅಪೀಲು(2)57 /2011 -12 ದಿನಾಂಕ: 15 - 6 - 2012 ಮತ್ತು 24 - 11 - 2012 


ಪ್ರಸ್ತಾವನೆ: 

ಆರ್. ಪಾಟೀಲ್, ಪಿ.ಎಸ್. ಐ ., ಗಂಗಾವತಿ ಗ್ರಾಮ ಪೊಲೀಸ್ ಠಾಣೆ , ಇವರು ( ಇನ್ನು ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) 
ಕರ್ತವ್ಯದಲ್ಲಿ ಅತೀವ ನಿಷ್ಕಾಳಜಿತನ, ಬೇಜವಾಬ್ದಾರಿತನ ಹಾಗೂ ಕರ್ತವ್ಯಲೋಪವೆಸಗಿದ ಕಾರಣದ ಮೇಲೆ ಇವರ ವಿರುದ್ಧ ಕರ್ನಾಟಕ ರಾಜ್ಯ ಪೊಲೀಸ್ 
(ಶಿಸ್ತು ನಡವಳಿ) ನಿಯಮಗಳು 1965ರ ನಿಯಮ 7 ರಡಿ ಈ ಕೆಳಕಂಡಂತೆ ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 
ದೋಷಾರೋಪಣೆ: 

“ ಗಂಗಾವತಿ ( ಗ್ರಾ ) ಪೊಲೀಸ್ ಠಾಣೆ, ಯು . ಡಿ. ಆ‌ , ಸಂ : 5/09, ಕಲಂ 174 ( ಸಿ) ಸಿ. ಆರ್. ಪಿ . ಸಿ. ಅನ್ವಯ ದಾಖಲಾದ 
ಪ್ರಕರಣದ ಕಡತವನ್ನು ದಿನಾಂಕ: 31 - 01 - 09 ರಂದು ಎ .ಎಸ್. ಐ. ರವರಿಂದ ಪಡೆದುಕೊಂಡು ತನಿಖೆಯನ್ನು 
ಮುಂದುವರೆಸಿದ್ದು, ಸದರಿ ಪ್ರಕರಣದಲ್ಲಿ ಪಿ . ಎಂ . ಇ. ವರದಿಯನ್ನು ನೀವು ದಿನಾಂಕ: 05 - 02 - 09 ರಂದು 
ಪಡೆದುಕೊಂಡು ಸದರಿ ವರದಿಯ ಆಧಾರದ ಮೇಲೆ ಸದರಿ ಪ್ರಕರಣಕ್ಕೆ ಕಲಂ 302, 201 ಐಪಿಸಿ ಗಳನ್ನು ಅಳವಡಿಸಿ 
ತನಿಖೆಯನ್ನು ಕೈಗೊಳ್ಳದೇ ಹಾಗೆಯೇ ಯು . ಡಿ.ಆರ್‌. ಅಂತಾ ಪರಿಗಣಿಸಿ ತನಿಖೆಯನ್ನು ಮುಂದುವರಿಸಿದ್ದನ್ನು 
ನೋಡಲಾಗಿ ನೀವು ಸದರಿ ಪ್ರಕರಣವನ್ನು ಮುಚ್ಚಿಹಾಕುವ ಪ್ರಯತ್ನವನ್ನು ಮಾಡಿದ್ದು ಅಲ್ಲದೇ ಆರೋಪಿತರ ಪತ್ತೆಗಾಗಿ 
ಯಾವುದೇ ಶ್ರದ್ದಾಪೂರ್ವಕ ಪ್ರಯತ್ನ ಮಾಡದೇ ನೀವು ನಿಮ್ಮ ಕರ್ತವ್ಯದಲ್ಲಿ ಅತೀವ ನಿಷ್ಕಾಳಜಿತನ, ಬೇಜವಾಬ್ದಾರಿತನ 

ಹಾಗೂ ಕರ್ತವ್ಯ ಲೋಪವೆಸಗಿರುತ್ತೀರಿ. ” 

ಮೇಲಿನ ಆರೋಪದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತು ಪ್ರಾಧಿಕಾರ ಹಾಗೂ ಜಿಲ್ಲಾ ಪೊಲೀಸ್ ಅಧೀಕ್ಷಕರು, 
ಕೊಪ್ಪಳ , ಇವರು ಮೇಲೆ ಕ್ರಮ ಸಂಖ್ಯೆ :(1) ರಲ್ಲಿ ಓದಲಾದ ದಿನಾಂಕ: 03 - 7 - 2010ರ ಆದೇಶದಲ್ಲಿ ಅರ್ಜಿದಾರರ ವಾರ್ಷಿಕ ವೇತನ ಬಡ್ಡಿಯನ್ನು ಮುಂದಿನ 
ವಾರ್ಷಿಕ ವೇತನ ಬಡ್ತಿಗೆ ಪರಿಣಾಮ ಬೀರದಂತೆ ಎರಡು ವರ್ಷ ಕಾಲ ಮುಂದೂಡಲಾಗಿದೆ. 

* ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಪೊಲೀಸ್ ಮಹಾ ನಿರೀಕ್ಷಕರು, 
ಈಶಾನ್ಯ ವಲಯ , ಗುಲ್ಬರ್ಗಾ , ಇವರು ಮೇಲೆ ಕ್ರಮ ಸಂಖ್ಯೆ: ( 2) ರಲ್ಲಿ ಓದಲಾದ ದಿನಾಂಕ: 08 - 9 - 2011ರ ಆದೇಶದಲ್ಲಿ ಶಿಸ್ತು ಪ್ರಾಧಿಕಾರದ 
ದಂಡನಾದೇಶವನ್ನು ಭಾಗಶಃ ಮಾರ್ಪಡಿಸಿ ಇವರ ವಾರ್ಷಿಕ ವೇತನ ಬಡ್ತಿಯನ್ನು ತದನಂತರದ ವಾರ್ಷಿಕ ವೇತನ ಬಡ್ತಿಗಳ ಮೇಲೆ ಪರಿಣಾಮ 
ಬೀರದಂತೆ ಒಂದು ವರ್ಷ ಕಾಲ ಮುಂದೂಡಲಾಗಿದೆ . 

ಈ ಎರಡೂ ಆದೇಶಗಳ ವಿರುದ್ದ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನು ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಸದರಿ ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿ ಪರಿಗಣಿಸುವಂತಹ ಯಾವುದೇ 
ಸಮರ್ಥನೀಯ ಹೊಸ ಅಂಶಗಳು ಇರುವುದಿಲ್ಲ. ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಕರ್ತವ್ಯದಲ್ಲಿ ಅತೀವ ನಿಷ್ಕಾಳಜಿತನ, 
ಬೇಜವಾಬ್ದಾರಿತನ ಹಾಗೂ ಕರ್ತವ್ಯಲೋಪವೆಸಗಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ಮೇಲ್ಮನವಿ ಪ್ರಾಧಿಕಾರಿಯು ಮಾರ್ಪಡಿಸಿ ವಿಧಿಸಿರುವ ದಂಡನೆ 
ಆದೇಶದಲ್ಲಿ ಹಸ್ತಕ್ಷೇಪ ಮಾಡುವ ಅಗತ್ಯತೆ ಕಂಡು ಬರುತ್ತಿಲ್ಲವಾದ್ದರಿಂದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಒಣ 132 ಪೊಸಿಅ 2011 ಬೆಂಗಳೂರು, ದಿನಾಂಕ: 19 - 02 - 2013 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್‌ ಅಧಿನಿಯಮ 1963ರ ಸೆಕ್ಷನ್ 25 ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಆರ್.ಆರ್. ಪಾಟೀಲ್, ಪಿ.ಎಸ್. ಐ., ಸಂಚಾರಿ ಪೊಲೀಸ್ ಠಾಣೆ, ಗಂಗಾವತಿ, ಕೊಪ್ಪಳ ಜಿಲ್ಲೆ, ಇವರು 
ಸರ್ಕಾರಕ್ಕೆ ಸಲ್ಲಿಸಿದ್ದ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

( ಟಿ .ಎನ್ . ರವಿಪ್ರಕಾಶ್ ) 
PR.525 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
S / C . 30 

ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು) 


ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಘಟಕ- 2 , ಬೆಂಗಳೂರು 


